


ನೊಬೆಲ್‌ ಪುರಸ್ಕತ ಸಾಹಿತ್ಯ ಮಾಲೆ 


ಮಾರಿಸ್‌ ಮೇತರ್‌ಲಿಂಕ್‌ 


ವಾಚಿಕೆ 


ಮಾರಿಸ್‌ ಮೇತರ್‌ಲಿಂಕ್‌ (೧೮೬೨ - ೧೯೪೯) 


೧೯೧೧ ರಲ್ಲಿ ಪ್ರತಿಷ್ಠಿತ ನೊಬೆಲ್‌ ಪಾರಿತೋಷಕವನ್ನು ಪಡೆದ ಮಾರಿಸ್‌ 
ಮೇತರ್‌ಲಿಂಕ್‌ ಬೆಲ್ಜಿಯಂ ದೇಶದ ಸಾಹಿತಿ. ಫ್ರೆಂಚ್‌ ಭಾಷೆಯಲ್ಲಿ ಬರೆದು ಬೆಲ್ಜಿಯಂ 
ದೇಶದ ಸಾಹಿತ್ಯವನ್ನು ತನ್ನ ಅಲೌಕಿಕ ಪ್ರತಿಭೆಯಿಂದ ಸಮೃದ್ಧಗೊಳಿಸಿದ ಈತ ನಾಟಕ 
ಪ್ರಕಾರಕ್ಕೆ ವಿಶಿಷ್ಟ ಸಂವೇದನೆಯನ್ನೇ ನೀಡಿದವ. ಜೀವಿತದುದ್ದಕ್ಕೂ ಅವ್ಯಾಹತವಾಗಿ 
ಬರವಣಿಗೆಯಲ್ಲಿ ತೊಡಗಿದ ಧಾರ್ಮಿಕ ಪ್ರವೃತ್ತಿಯ ಮೇತರ್‌ಲಿಂಕ್‌ ಮೊದಮೊದಲು 
ಸಂಕೇತವಾದ (ಸಿಂಬಲಿಸಂ)ಕ್ಕೆ ಆತುಕೊಂಡಿದ್ದರೂ ಮುಂದೆ ತನ್ನ ಅನನ್ಯತೆಯನ್ನು 
ಮೆರೆಯುವ ಸೃಜನಶೀಲತೆಯನ್ನು ತನ್ನಲ್ಲಿ ಗಟ್ಟಿಗೊಳಿಸಿಕೊಂಡ. ಅನಂತದ 
ನಿಗೂಢವನ್ನು ಭೂತ ಮತ್ತು ಭವಿಷ್ಯಗಳಲ್ಲಿ ಅರಸುತ್ತ, ಕಂಡ ಹೊಳಹುಗಳನ್ನು 
ಗಾಢವಾದ ವೈಜ್ಞಾನಿಕ ಅಭ್ಯಾಸಗಳೊಂದಿಗೆ ಪುನಃ ಪುನಃ ಪರಿಶೀಲಿಸುತ್ತಾ ಗದ್ಯ 
ಬರಹಗಳಲ್ಲಿ ದಾಖಲಿಸುವ ಮೇತರ್‌ಲಿಂಕ್‌, ಸಂತರು- ದಾರ್ಶನಿಕರು ಹೇಳುವ ಸೃಷ್ಠಿಯ 
ಐಕ್ಯತೆಯನ್ನು ತನ್ನ ವಿಶ್ವಾತ್ಮಕ ದೃಷ್ಟಿಕೋನದಿಂದ ಕಂಡಕೊಂಡಂತೆ ತೋರುತ್ತದೆ. 
ಆಧುನಿಕ ಯೂರೋಪಿಯನ್‌ ಸಾಹಿತ್ಯದಲ್ಲಿ ಅವನದು ಅತಿಮುಖ್ಯ ದನಿ. 


ಮಾರಿಸ್‌ ಮೇತರ್‌ಲಿಂಕ್‌ನ ಸಾಹಿತ್ಯದ ಪ್ರಾತಿನಿಧಿಕ ಸಂಕಲನವಾದ ಈ 
ವಾಚಿಕೆಯನ್ನು ಸ್ವತಃ ನಾಟಕಕಾರ್ತಿ ಹಾಗೂ ಅನುವಾದಕಿಯಾಗಿರುವ ಸಂಧ್ಯಾ. ಎಸ್‌ 
ಅವರು ಸಿದ ಪಡಿಸಿದ್ದಾರೆ. 

ಎ ಎ 


ನೊಬೆಲ್‌ ಪುರಸ್ಕೃತ ಸಾಹಿತ್ಯ ಮಾಲೆ 


ಮಾರಿಸ್‌ ಮೇತರ್‌ಲಿಂಕ್‌ 


ವಾಚಿಕೆ 


ಆಯ್ಕೆ / ಅನುವಾದ 
ಸಂಧ್ಯಾ. ಎಸ್‌. 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, 
ಬೆಂಗಳೂರು - ೫೬೦ ೦೧೮ 


MAURICE MAETERLINCK, Selected translations 
of Nobel Laureate Maurice Maeterlinck, Selected and 
translated by Sandhya S.; Published by Kannada Pustaka 
Pradhikara, (Kannada Book Authonty); Pampa Mahakavi 
Road, Chamarajpet, Bangalore-560018. 


Pages: 200 First Edition: 1997 


ಪುಟಗಳು : 200 


© ಗ್ರಂಥಸ್ವಾಮ್ಯ : ಕನ್ನಡ ಪುಸ್ತಕ ಪ್ರಾ 


ಧಿಕಾರ 


ಮೊದಲ ಮುದ್ರಣ :೧೯೯೭ 


ಬೆಲೆ: ೩೧ ಎ೦೦ 


ಮುಖಪುಟ :ರಾ. ಸೂರಿ 


ಅಕ್ಷರ ಜೋಡಣೆ ಮತ್ತು 
ಮುದ್ರಣ : ಸಮತಾ ಪ್ರಿಂಟರ್ಸ್‌ ಮಂಡ್ಯ. 


ಮುನ್ನುಡಿ 

ಪುಸ್ತಕ ಪ್ರಾಧಿಕಾರವು ಕನ್ನಡ ಪುಸ್ತಕೋದ್ಯಮದ ಬೆಳವಣಿಗೆಗೆ ಪೂರಕವಾಗಿ ಅನೇಕ 
ಯೋಜನೆಗಳನ್ನು ರೂಪಿಸಿಕೊಂಡಿದ್ದು, ಅವುಗಳಲ್ಲಿ ಮುಖ್ಯವಾದುವೆಂದರೆ, ಕನ್ನಡದಲ್ಲಿ 
ಆಯಾ ವರ್ಷ ಪ್ರಕಟವಾಗುವ ಕೃತಿಗಳನ್ನು ಲೇಖಕರಿಂದ: ಪ್ರಕಾಶಕರಿಂದ ಕೊಂಡು 
ಗ್ರಂಥಾಲಯಗಳ ಮೂಲಕ ಓದುಗರಿಗೆ ತಲುಪಿಸುವುದು; ಅತ್ಯುತ್ತಮವಾದ ಕೃತಿಗಳನ್ನು 
ಪರಿಣಿತ ವಿದ್ವಾಂಸರಿಂದ ಬರೆಯಿಸಿ ಪ್ರಕಟಿಸುವುದು. ಈ ಯೋಜನೆಗಳಿಗೆ ಪೂರಕವಾಗಿ 
ಕಳೆದ ಐದು ವರ್ಷಗಳಿಂದ ಕನ್ನಡ ಪುಸ್ತಕ ಪ್ರಾಧಿಕಾರವು ಸೃಜನಶೀಲವಾದ ಹಾಗೂ 
ಸೃಜನೇತರವಾದ ಸಾಹಿತ್ಯವನ್ನು ಕನ್ನಡಿಗರಿಗೆ ಒದಗಿಸುತ್ತಾ ಬಂದಿದೆ. ಕನ್ನಡದ 
ಮೌಲಿಕವಾದ, ಹಲವಾರು ವರ್ಷಗಳಿಂದ ಬೇಡಿಕೆಯಲ್ಲಿದ್ದ ಪುನರ್‌ 
ಮುದ್ರಣವಾಗದಿದ್ದ ಗ್ರಂಥಗಳನ್ನು ""ಜನಪ್ರಿಯಪುಸ್ತಕ ಮಾಲೆ'' ಯ ಮೂಲಕ ಆಯ್ದು 
ಪ್ರಕಟಿಸುತ್ತಾ ಬಂದಿದೆ. ಹಾಗೆಯೇ ಸಮಕಾಲೀನ ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಮಾನವಿಕ 
ಶಾಸ್ತ್ರ ವಿಚಾರ, ಕಲೆ ಹಾಗೂ ವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಶಿಷ್ಟವಾದ 
ಕೃತಿಗಳನ್ನು ಆಯಾಯ ಕ್ಷೇತ್ರಗಳಲ್ಲಿ ಪರಿಣಿತರಾದ ವಿದ್ವಾಂಸರಿಂದ ಬರೆಯಿಸಿ 
ಪ್ರಕಟಿಸುವ ಕೆಲಸವನ್ನು ನಿರ್ವಹಿಸುತ್ತಿದೆ. ಅಲ್ಲದೆ ಕನ್ನಡದ ಕೆಲವು ಲೇಖಕರ 
ಶತಮಾನೋತ್ಸವ ಸಂದರ್ಭದಲ್ಲಿ ಅವರ ಪ್ರಾತಿನಿಧಿಕ ಸಂಕಲನವನ್ನು ವಿದ್ವಾಂಸರಿಂದ 
ಸಂಪಾದಿಸಿ ಪ್ರಕಟಿಸುವ ಕೆಲಸವನ್ನು ಮಾಡುತ್ತಿದೆ. 

ಜಗತ್ತಿ ನಬೇರೆ ಬೇರೆ ವಿಜ್ಞಾ, ನಿಗಳ, ತತ್ವಜ್ಞಾ ನಿಗಳ ಬದುಕು ಮತ್ತು ಬರಹಗಳನ್ನು 
ಕುರಿತು ಆಯಾ ಕ್ಷೇತ್ರದ ತಜ್ಞ ವಿದ್ವಾಂಸರಿಂದ ಬರೆಯಿಸಿ ಕನ್ನಡದ ಓದುಗರಿಗೆ 
ತಲುಪಿಸಬೇಕೆಂಬ ಮಹತ್ವಾಕಾಂಕ್ಷೆಯನ್ನೂ ಪ್ರಾಧಿಕಾರ ಹೊಂದಿದೆ. ಹೀಗೆ 
ಪರಿಚಯಿಸುವುದರ ಮೂಲಕ ಬೇರೆ ಬೇರೆ ದೇಶಗಳ ಭಾಷೆ, ಸಂಸ್ಕೃತಿ ಹಾಗೂ 
ನಾಗರೀಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತ ದೆ. ಈ ನಿಟ್ಟಿನಲ್ಲಿ ಪ್ರಸ್ತುತ 
ನೊಬೆಲ್‌ ಬಹುಮಾನ ವಿಜೇತ ಲೇಖಕರ ಮಾಲಿಕೆಯೊಂದನ್ನು "ನೊಬೆಲ್‌ ಪುರಸ್ಕೃತ 
ಸಾಹಿತ್ಯಮಾಲೆ' ಎಂದು ಆರಂಭಿಸುತ್ತಿದ್ದೇವೆ. 

ನೊಬೆಲ್‌ ಬಹುಮಾನ ಜಗತ್ತಿನಲ್ಲಿಯೇ ಅತ್ಯಂತ ಪ್ರತಿಷ್ಠಿತವಾದ ಬಹುಮಾನ. 
ಆಲ್‌ಫರ್ಡ್‌ ನೊಬೆಲ್‌ 'ತನ್ನ ಉಯಿಲಿನಲ್ಲಿ ತನ್ನ ಉಳಿದಿರುವ ಆಸ್ಲಿಯನ್ನೇ ಮೂಲ 
ಬಂಡವಾಳವಾಗಿಟ್ಟುಕೊಂಡು ಅದರಿಂದ ಬರುವ ಬಡ್ಡಿ ಹಣದಲ್ಲಿ ಪ್ರತಿವರ್ಷ ಐದು 
ಬಹುಮಾನಗಳನ್ನು ಕೊಡುವಂತೆ ತಿಳಿಸಿದ್ದಾರೆ. ಈ ಬಹುಮಾನಗಳು "ಭೌತಶಾಸ್ತ್ರ, 


(೪) 


'ರಸಾಯನಶಾಸ್ತ್ರ', "ಶರೀರ ಶಾಸ್ತ್ರ, ಅಥವಾ “ವೈದ್ಯಕೀಯ ಶಿಕ್ಷಣ', "ಸಾಹಿತ್ಯ' ಹಾಗೂ 
"ಮನುಕುಲದ ಶಾಂತಿಗಾಗಿ' ಎಂದು ಸೂಚಿಸಿದ್ದಾರೆ. ಹಾಗೆ ಆಯಾ ವರ್ಷ ಬಹುಮಾನ 
ಪಡೆಯುವವರು ಹಿಂದಿನ ವರ್ಷಾವಧಿಯಲ್ಲಿ ಮಾನವ ಕುಲಕ್ಕೆ ತುಂಬ 
ಪ್ರಯೋಜನಕಾರಿಯಾದ, ಅತ್ಯಂತ ಶ್ರೇಷ್ಠ ಕಾರ್ಯ ಮಾಡಿರಬೇಕು. ವಿವಿಧ ಕ್ಷೇತ್ರಕ್ಕೆ 
ಸಂಬಂಧಿಸಿದಂತೆ ವಿವಿಧ ಅಕಾಡೆಮಿಗಳು ಆಯ್ಕೆ ಮಾಡಿ ಬಹುಮಾನವನ್ನು 
ನಿರ್ಧರಿಸುತ್ತವೆ. ಈ ಬಹುಮಾನ ನೀಡುವಲ್ಲಿ ಅಭ್ಯರ್ಥಿಗಳ ರಾಷ್ಟ್ರೀಯತೆಯನ್ನು 
ಪರಿಗಣಿಸಬಾರದೆಂಬುದನ್ನು ನೊಬೆಲ್‌ ಸೂಚಿಸಿದ್ದಾರೆ. ಸ್ಯಾಂಡಿನೇವಿಯಾದವರಾಗಿರಲಿ 
ಅಥವಾ ಇಲ್ಲದಿರಲಿ ಬಹುಮಾನ ನೀಡಲು ಮಾತ್ರ ಎಲ್ಲಾ ರೀತಿಯಿಂದಲೂ 
ಅರ್ಹವಾಗಿದ್ದವರಿಗೆ ಸಲ್ಲುವಂತಾಗಬೇಕೆಂಬುದು ಅವರ ಆಶಯವಾಗಿತ್ತು ಸಾಹಿತ್ಯ 
ಕ್ಷೇತ್ರದಲ್ಲಿಇಂತಹ ಪುರಸ್ಕಾರವನ್ನು ಪಡೆದ ಸಾಹಿತಿಗಳನ್ನು ಕುರಿತ ಕೃತಿಗಳನ್ನು ಕನ್ನಡಿಗರಿಗೆ 
ತಲುಪಿಸುವುದು ಪ್ರಾಧಿಕಾರಕ್ಕೆ ಹೆಮ್ಮೆಯ ವಿಷಯವಾಗಿದೆ. 

ಈ ಕೃತಿಗಳನ್ನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಸಿದ್ಧಪಡಿಸಿ ಕೊಟ್ಟದೆ. ಈ 
ಅಕಾಡೆಮಿಯ ಹಿಂದಿನ ಅಧ್ಯಕ್ಷರಾದ ಶ್ರೀ ಬರಗೂರು ರಾಮಚಂದ್ರಪ್ಪ ಅವರು ಬೇರೆ 
ಬೇರೆ ಲೇಖಕರಿಂದ ಹಸ್ತಪ್ರತಿಯನ್ನು ಸಿದ್ಧಪಡಿಸಲು ನೆರವಾಗಿದ್ದಾರೆ. ಅಂತೆಯೇ 
ಅಕಾಡೆಮಿಯು ಸಿದ್ಧಪಡಿಸಿದ ಕೃತಿಗಳನ್ನೆಲ್ಲಾ ಕನ್ನಡ ಪುಸ್ತಕ ಪ್ರಾಧಿಕಾರವು ಪ್ರಕಟಿಸಲು 
ಇಂದಿನ ಅಧ್ಯಕ್ಷರಾದ ಶ್ರೀ ಶಾಂತರಸರವರು ಒಪ್ಪಿಗೆ ನೀಡಿದ್ದಾರೆ. ಇವರಿಬ್ಬರಿಗೂ 
ಪ್ರಾಧಿಕಾರವು ಅಭಾರಿಯಾಗಿದೆ. ಪ್ರಸ್ತುತ "ಮಾರಿಸ್‌ ಮೇತರ್‌ಲಿಂಕ್‌' ಕೃತಿಯನ್ನು ಸಿದ್ದ 
ಪಡಿಸಿರುವ ಸಂಧ್ಯಾ. ಎಸ್‌ ಅವರಿಗೆ, ಈ ಮಾಲಿಕೆಯ ಕೃತಿಗಳಿಗೆ ಆಕರ್ಷಕ ಹೊದಿಕೆ 
ರಚಿಸಿರುವ ರಾ.ಸೂರಿ ಅವರಿಗೆ, ಈ ಮಾಲಿಕೆಯಲ್ಲಿನ ಕೃತಿಗಳು ಇಷ್ಟು ಅಚ್ಚುಕಟ್ಟಾಗಿ 
ಹೊರಬರಲು ಕಾರಣರಾದ ಲಿಂಗರಾಜು ಅವರಿಗೆ ಕೃತಜ್ಞತೆಗಳು. ಹಾಗೆಯೇ ಈ 
ಪುಸ್ತಕವನ್ನು ಮುದ್ರಿಸಿಕೊಟ್ಟ ಸಮತಾ ಪ್ರಿಂಟರ್ಸ್‌ ರವರಿಗೂ ಕೃತಜ್ಞತೆಗಳು. ಸಹೃದಯ 
ಕನ್ನಡಿಗರು ಈ ಮಾಲಿಕೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆಂದು ಆಶಯ 
ಹೊಂದಿದ್ದೇನೆ. 


ನೆಲಮನೆ ದೇವೇಗೌಡ 
ಅಧ್ಯಕ್ಷರು 


(೪1) 


ಪರಿಎಡಿ 


ಈ ಹೊತ್ತಿಗೆ ಕುರಿತು Vill 
ಮಾರಿಸ್‌ ಮೇತರ್‌ಲಿಂಕ್‌ನ ಜೀವನ ಕುರಿತು ೧ 
ಮೇತರ್‌ಲಿಂಕ್‌ನ ಕಾವ್ಯ ಕುರಿತು ೫ 
ಐದು ಕವಿತೆಗಳು ೭ 
ಮೇತರ್‌ಲಿಂಕ್‌ನ ಗದ್ಯ ಕುರಿತು ೧೩ 
(0) “ನೀಲಿಹಕ್ಕಿ'ಯಿಂದ ೧೪ 
(1) "ದಿ ಅವರ್‌ಗ್ಲಾಸ್‌' ನಿಂದ ೧೫ 
(1) "ಮೌಂಟೇನ್‌ ಪಾಥ್‌: ನಿಂದ ೨೧ 
(೪) "ಬಿ ಫೋರ್‌ ದಿ ಗ್ರೇಟ್‌ ಸೈಲೆನ್ಸ್‌' ನಿಂದ ೨೫ 
(೪) "ಸುಪ್ರೀಂ ಲಾ' ದಿಂದ ಶ್ರ 
(೪1) "ಲೈಫ್‌ ಆಫ್‌ ದ ಬೀ' ನಿಂದ ೨೮ 
(೪೪) "ದಿ ಟ್ರೆಶರ್‌ ಆಫ್‌ ದಿ ಹಂಬಲ್‌' ನಿಂದ. .... ೨೯ 
(1111) " ದಿ ರ್ಯಾಕ್‌ ಆಫ್‌ ದಿ ಸ್ಟಾರ್ಕ್‌ ನ ಮುನ್ನುಡಿಯಿಂದ... ೩೧ 
ಮೇತರ್‌ ಲಿಂಕ್‌ನ ನಾಟಕಗಳ ಕುರಿತು ೩೬ 
() "ಸಿಸ್ಟರ್‌ ಬೀಟ್ರಿಸ್‌'ನಿಂದ ೪೨ 
(1) 'ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ'ನಿಂದ ೫೩ 
(11) "ದಿ ಬೆಟ್ರಾತಲ್‌' ನಿಂದ ೬೩ 
(1%) "ನೀಲಿ ಹಕ್ಕಿ'ಯಿಂದ ೬೭ 
(೪) ಮರಿಯೆ ಮಗ್ಗಲೀನೆ ೯೮ 
ಅನುಬಂಧ 
(1) ಮೇತರ್‌ಲಿಂಕ್‌ನ ಕೃತಿಗಳು ೧೮೦ 


(1) ನೊಬೆಲ್‌ ಪ್ರಶಸ್ತಿ ವಿಜೇತ ಲೇಖಕ/ ಲೇಖಕಿಯರು .... ೧೮೩ 


ಪ್ರೂ ಹೊತ್ತಿಗೆ ಕುರಿತು 


ನಾಸ್ರುದ್ದೀನನ ಕುರಿತ ಒಂದು ಕತೆ ಹೀಗಿದೆ: 


ನಾಸ್ತುದ್ದೀನ್‌ ಒಮ್ಮೆ ತನ್ನ ಮನೆಯೊಳಗಿಂದ ಸರ್ರನೆ ಆಚೆ ಬಂದು, ಏನನ್ನೋ 
ಹುಡುಕಾಡ ತೊಡಗಿದ. ತಲೆ ತಗ್ಗಿಸಿ, ನಡು ಬಗ್ಗಿಸಿ ಮನೆ ಮುಂದಿನ ಅಂಗಳದಲ್ಲಿ! ಲ್ಲಾ 
ಹುಡುಕಿ, ಕಡೆಗೆ ಬೀದಿಗೆ ಬಂದ. ಹುಡುಕಾಡಿದ, ಹುಡುಕಾಡಿದ. ಹುಡುಕುತ್ತಲೇ 
ಮುಂದೆ ಮುಂದೆ ಹೋಗುತ್ತಿದ್ದ. ಇದನ್ನೇ ನೋಡಿದ ಎದುರು ಮನೆಯವ 
ನಾಸ್ರುದ್ದೀನನ್ನು ಕೇಳುತ್ತಾನೆ : ""ಏನು ತಮ್ಮ, ಏನು ಕಳಕೊಂಡಿದ್ದೀಯ ?'' 
ನಾಸ್ರುದ್ದೀನ್‌ ಹೇಳಿದ, ""ಬೀಗದ ಕೈಯಿ.'' ಎದುರು ಮನೆಯವ ಕೇಳಿದ, ""ಎಲ್ಲಿ 
ಕಳಕೊಂಡೆ? ಮನೆಗೆ ಬರುವಾಗ ದಾರಿಯಲ್ಲಿ ಬೀಳಿಸಿಕೊಂಡೆಯಾ?'' ನಾಸ್ರುದ್ದೀನ್‌ 
ಉತ್ತರಿಸಿದ, ""ಇಲ್ಲ, ಮನೆ ಒಳಗೆ, ನನ್ನ ಕೋಣೆಯಲ್ಲಿ .'' ಎದುರು ಮನೆಯವನಿಗೆ 
ಆಶ್ಚರ್ಯ ! ಕೇಳಿದ, ""ಅಲ್ಲಪ್ಪ ತಮ್ಮ, ಬೀಗದ ಕೈಯನ್ನು ಮನೆ ಒಳಗೇ, ನಿನ್ನ 
ಕೋಣೆಯಲ್ಲೇ ಕಳಕೊಂಡಿದ್ದೀನೀಂತ ಹೇಳ್ತೀಯ. ಮತ್ತೆ ಆಚೆ ಬಂದು ಬೀದಿಯಲ್ಲಿ 
ಹುಡುಕುತ್ತಿದ್ದೀಯಲ್ಲ ?!'' ನಾಸ್ರುದ್ದೀನನಿಗೆ ರೇಗಿತು. ಹೇಳಿದ, "ನಂಗೆ ಬುದ್ಧಿ 
ಇಲ್ಲಾಂತ ತಿಳಕೋಬೇಡ ಕಣಯ್ಯ. ಮನೆ ಒಳಗೆ ಕತ್ತಲೆ, ಏನೂ ಕಾಣುತ್ತಿಲ್ಲ. ಆಚೆ 
ಬೆಳಕಿದೆಯಲ್ಲ, ಅದಕ್ಕೇ ಆಚೆ ಬಂದು ಹುಡುಕುತ್ತಿದ್ದೀನಿ.'' 


ಪೂರ್ವಾಗ್ರಹ ಪೀಡಿತ ವಿಮರ್ಶೆಯ ದೃಷ್ಟಿಕೋನವೂ ನಾಸ್ರುದ್ದೀನನ ಹಾಗೆ. 
ಮೇತರ್‌ಲಿಂಕ್‌ನ ರಚನೆಗಳನ್ನು ಅವಲೋಕಿಸಬೇಕೆಂದರೆ ಆ ರಚನೆಗಳಲ್ಲಿ ಬೇರು 
ಬಿಟ್ಟಿರುವ ನಿಗೂಢದ ಆಳಕ್ಕೇ ಹೋಗಬೇಕು. ಬೆಳಕನ್ನು ಜೊತೆಯಲ್ಲಿ ಕೊಂಡೊಯ್ದು 
ಅವಕ್ಕಾಗಿ ಹುಡುಕಾಡಬೇಕು. ಬದಲಾಗಿ ವಿಮರ್ಶೆಯ ಸಿದ್ಧ ಪರಿಭಾಷೆಯಲ್ಲಿ 
ಮೇತರ್‌ಲಿಂಕನನ್ನು ಅವಲೋಕಿಸಿದರೆ ಆ ರಚನೆಗಳ ಸವಿ ಸಿಗುವುದಾದರೂ ಹೇಗೆ ? 
""ಅವನಲ್ಲಿ ಆ ಅಂಶ ಇಲ್ಲ, ಈ ಅಂಶ ಇಲ್ಲ; ಉ ಅಂಶ ಕಡಿಮೆಯಾಯ್ತು ಯ ಅಂಶ 
ಹೆಚ್ಚಾಯ್ತು'' ಎಂದು ಪಟ್ಟಿಮಾಡುವುದೇನೂ ಕಷ್ಟವಾಗದು. ಅದೇನಿದ್ದರೂ ಪ್ರಯೋಗ 
ಶಾಲೆಯಲ್ಲಿ ಸಿದ್ದಪಡಿಸಿ ಇಡುವ ಒಂದು ವಸ್ತುವಿನ ಬಗ್ಗೆ ಹಾಗೆ ಹೇಳಬಹುದೇನೊ! 

ಮೇತರ್‌ಲಿಂಕನ ಕಾವ್ಯ ಅತಿ ಅಗ್ರಾಹೃವಾದಂತೆ, ಅತಿ ಗ್ರಾಹ್ಯ ಪ್ರಪಂಚದ್ದೂ ಆಗಿದೆ; 
ಅವನ ಗದ್ಯ ಆಲೋಚನಾ ಜಗತ್ತಿನದು. ವಿಶೇಷವೆಂದರೆ ಅವನ ನಾಟಕಗಳು ಈ 
ಮೂರೂ ಜಗತ್ತುಗಳ ಕೂಡಲ ಸಂಗಮ. 


ok 5% xk 


(೪111) 


ಮೇತರ್‌ಲಿಂಕ್‌ನ ಜಗತ್ತು ಎಷ್ಟೇ ವೃವಿಧ್ಯಮಯವಾದರೂ ಅದೊಂದು ಆದರ್ಶಗಳ 
ಜಗತ್ತು. ಅವನ ಲೌಕಿಕ ಜಗತ್ತಿಗೂ ಷೇಕ್ಸ್‌ಪಿಯರ್‌ನ ಅಥವಾ ಸ್ಟ್ರಿಂಡ್‌ ಬರ್ಗ್‌ನ ವಾಸ್ತವ 
ಸಮೀಪದ ಲೌಕಿಕ ಜಗತ್ತಿಗೂ ಅಜಗಜಾಂತರ. ಮೇತರ್‌ಲಿಂಕ್‌ನ ಲೌಕಿಕವೂ ಒಂದು 
ಆದರ್ಶ. ಇನ್ನು ಅಲೌಕಿಕವನ್ನು ಆದರ್ಶ, ಅವಾಸ್ತವ ಎನ್ನ ದೇ ಅನ್ಯ ಮಾರ್ಗವಿಲ್ಲ. 
ಯಾಕೆಂದರೆ, ನೀಲಿ ಹಕ್ಕಿಯನ್ನು ಅಲೌಕಿಕದಲ್ಲಿ ಹುಡುಕುವ ಮಕ್ಕಳಿಗೆ ಕಡೆಗೆ ಸಿಕ್ಕುವುದು 
ತಮ್ಮದೇ ಆಗಿದ್ದ ತಮ್ಮಲ್ಲೇ ಇದ್ದ ನೀಲಿ ಹಕ್ಕಿ. ಆದರೆ ಅದೂ ಕೈಗೆ ಸಿಕ್ಕದೇ ಹೋಗುತ್ತದೆ. 


ಇನ್ನು ಭೌತಿಕ ಮತ್ತು ಅತಿಭೌತಿಕ ಜಗತ್ತಿನ ಆತನ ಆಲೋಚನೆಗಳಲ್ಲೂ 
ಕಾಣುವುದು ಭೌತಿಕತೆಯ ಉತ್ತುಂಗದ ಆದರ್ಶಮಯ ಅವಾಸ್ತವಿಕ ಭೌತಿಕತೆಯೇ: 
ಅದು ಪ್ರಪಂಚ, ವಿಶ್ವ ಬೆಳಕು, ವಸ್ತು ಕಾಲ, ಆಕಾಶ ಮುಂತಾದ ಸದಸ್ಯರಿರುವ 
ಭೌತಿಕತೆ. ಅಲ್ಲಿ ಈ ಲೋಕದ ನಮ್ಮ ನಿಮ್ಮ ದೈನಂದಿನ ದಂದುಗಗಳ ಪ್ರಪಂಚವಿಲ್ಲ. 
ಕೊಲೆ, ಸುಲಿಗೆ ಕಳ್ಳರು, ಕಾಕರು, ದಿನಸಿ, ಮಾರುಕಟ್ಟೆ, ರಾಜಕೀಯ, ಸಾಮಾಜಿಕ -ಇಂಥ 
ಯಾವುದೇ ವಿವರಗಳು ಇರುವುದಿಲ್ಲ. ನಾಟಕಗಳಲ್ಲಿ ಕೂಡ ಇವುಗಳು ಇಲ್ಲವೇ ಇಲ್ಲ. 
ಲೌಕಿಕ ಸಂಘರ್ಷಗಳೂ ಮೌಲ್ಯಗಳ ಕುರಿತದ್ದೆ ಆಗಿರುತ್ತ; ವೆ; ಮ್ಯಾಗ್ನ. ಲೀನಳ, ವನ್ನಾ ಛ 
ಮಾನಸಿಕ ಸಂಘರ್ಷಗಳ ಹಾಗೆ. 


ಯಾವುದೇ ಮೌಲಿಕ ಸಾಹಿತ್ಯದಲ್ಲಿ ಆ ಕಾಲದ ರಾಜಕೀಯ, ಸಾಮಾಜಿಕ, 
ಆರ್ಥಿಕ, ಚಾರಿತ್ರಿಕ ವಿವರ ನೇರವಾಗಿ ಅಥವಾ ಪರೋಕ್ಷವಾಗಿ ಬಂದು ಹೋಗಿರುತ್ತವೆ 
ಎಂದು ಕೇಳಿದ್ದೇವೆ. ಈ ಮಾತು ಮೇತರ್‌ಲಿಂಕನಿಗೆ ಎಷ್ಟರ ಮಟ್ಟಿಗೆ ಅನ್ವಯವಾಗುತ್ತದೆ 
ಎಂದು ಯೋಚಿಸಬೇಕಾಗಿದೆ. ಯಾಕಂದರೆ ಅವನ ಕಾರ್ಯಕ್ಷೇತ್ರ ಸಾಮಯಿಕವಾದಂತೆ 
ಸಾರ್ವಕಾಲಿಕವೂ ಆಗಿದೆ. 


5% kk ಜೇ sk 
ಮಾರಿಸ್‌ ಮೇತರ್‌ಲಿಂಕನನ್ನು ಕುರಿತು ಈ ಹೊತ್ತಿಗೆ ತಯಾರಿಸುವುದು ಸುಲಭದ 
ಕೆಲಸವೇನೂ ಆಗಲಿಲ್ಲ ಮೊದಲನೆಯ ತೊಂದರೆಯೆಂದರೆ ಆತನ ಪುಸ್ತಕಗಳು 
ಸುಲಭವಾಗಿ ಸಿಗಲಿಲ್ಲ. ಸಿಕ್ಕಿದ್ದೂ ಕೆಲವೇ ಕೆಲವು : ಕವನ ಸಂಕಲನ, ಕತೆ, ಏಳು 
ನಾಟಕಗಳು, ಹತ್ತು ಗದ್ಯ ಕೃತಿಗಳು. ಅವನ ಕುರಿತ ಬರಹಗಳೇ ವಿರಳ. 


ಎರಡನೆಯದಾಗಿ ಅವನ ನಾಟಕಗಳ ಆಕರ್ಷಣೆಯ ತೀವ್ರತೆ. ಅದು ಕೆಲವೊಮ್ಮೆ 
ನನ್ನನ್ನು ಪರವಶಳಾಗಿಸಿ ಆ ಕುರಿತು ಏನೂ ಬರೆಯಲಾಗದಂತೆ ಮಾಡುತ್ತಿತ್ತು. ನಾನೇ 


(1x) 


ಅದರ ಸೆಳೆತದಿಂದ ಹುಷಾರಾಗಿ ಬಿಡಿಸಿಕೊಂಡು, "ದೂರ'ವನ್ನು ಕಲ್ಪಿಸಿಕೊಳ್ಳ 
ಬೇಕಾಗುತ್ತಿತ್ತು. 

ಅಲ್ಲದೆ, ಮೇತರ್‌ಲಿಂಕ್‌ ಸಾಮಾನ್ಯ ಓದುಗ ವರ್ಗಕ್ಕೆ ಅಷ್ಟು ಪರಿಚಿತನಲ್ಲ. 
ಅವನನ್ನು ಇತರ ಯೂರೋಪಿಯನ್‌ ನಾಟಕಕಾರರಂತೆ ಹೆಚ್ಚಾಗಿ ಚರ್ಚಿಸಿರುವ 
ಉದಾಹರಣೆ ಇಲ್ಲ. ಅವನನ್ನು ನಾನೇ ಸ್ವತಃ ಸಾಹಿತ್ಯ ಚರಿತ್ರೆಯಲ್ಲಿ ಸಮಕಾಲೀನ 
ಜಗತ್ತಿನಲ್ಲಿ, ಮುಂತಾದ ವಿವಿಧ ಹಿನ್ನೆಲೆಗಳಲ್ಲಿಟ್ಟುಕೊಂಡು ಅಭ್ಯಾಸ 
ಮಾಡಬೇಕಾಯಿತು. ಹಾಗಾಗಿ ಅವನ ಕೃತಿಗಳನ್ನು ಒಂದಾದರ ನಂತರ ಒಂದಾಗಿ 
ವಿಶ್ಲೇಷಿಸದೆ, ಅರ್ಥಸಾಧ್ಯತೆಗಳ ಅಂತರ್ಜಲದ ಸಂಬಂಧವನ್ನು ಮನಸ್ಸಿನಲ್ಲಿಟ್ಟು 
ಕೊಂಡು ವಿಶ್ಲೇಷಿಸಿದ್ದೇನೆ. 


ಇಷ್ಟು ಕಷ್ಟವಾದರೂ: ""ಬೀಗದ ಕೈಗಾಗಿ ಮನೆಯೊಳಗೇ ಹುಡುಕುತ್ತಿದ್ದೇನೆ ಹ 
ಇಂದಲ್ಲ ನಾಳ ಸಿಗುತ್ತದೆ,'' ಎಂಬ ಭರವಸೆ ನನಗಿದೆ. 


ಮೇತರ್‌ಲಿಂಕ್‌ ಬರೆದದ್ದು ಫ್ರೆಂಚ್‌ ಭಾಷೆಯಲ್ಲಿ, ಆದರೆ ನಾನು ಓದಬೇಕಾಗಿದ್ದು 
ಇಂಗ್ಲೀಷ್‌ ("ಮೊನ್ನ ವನ್ನಾ' ಮಾತ್ರ ಕನ್ನಡದಲ್ಲಿ ಲಭ್ಯವಿತ್ತು) ಅನುವಾದಗಳಲ್ಲಿ. 
ಹಾಗಾಗಿ ಫ್ರೆಂಚ್‌ ಬಲ್ಲವರು ನಾಟಕಗಳ ಅನುವಾದ ಭಾಗವನ್ನು ಅಷ್ಟರಮಟ್ಟಿಗೆ 
ಸಹಾನುಭೂತಿಯಿಂದ ನೋಡಬೇಕಾಗಿ ಪ್ರಾರ್ಥನೆ. ಅದೇ ಕಾರಣದಿಂದ ಕೃತಿಗಳ 
ಹೆಸರುಗಳನ್ನು ಲಭ್ಯವಿರುವ ಕಡೆ ಫ್ರೆಂಚ್‌ ರೂಪದಲ್ಲೂ ಇಲ್ಲದ ಕಡೆಗಳಲ್ಲಿ ಇಂಗ್ಲಿಷ್‌ 
ರೂಪದಲ್ಲೂ ಕೊಟ್ಟಿದ್ದೇನೆ. ಅದೇ ಕಾರಣದಿಂದ ಪಾತ್ರಗಳ ಮತ್ತು ಊರುಗಳ, 
ಸರುಗಳ ಉಚ್ಛಾರಣೆಯಲ್ಲೂ ಖಂಡಿತಾ ವ್ಯತ್ಯಾಸಗಳಾಗಿರುತ್ತವೆ. ಫ್ರೆಂಚ್‌ ಭಾಷೆಯ 
ಅಜ್ಞಾನಕ್ಕಾಗಿ ಓದುಗರು ಮನ್ನಿಸಬೇಕಾಗಿ ಕೋರಿಕೆ. ನನ್ನ ಇತ್ತೀಚಿನ ಇತಾಲಿಯಾ 
ಭಾಷೆಯ ಪರಿಚಯವನ್ನು ಸಕಾರಣ ಸದುದ್ದೇಶಗಳಿಂದ ಅಲ್ಲಲ್ಲಿ ಬಳಸಿಕೊಂಡಿದ್ದೇನೆ. 


ಮೇತರ್‌ಲಿಂಕನ ಜೀವನ ಮತ್ತು ಕೃತಿಗಳನ್ನು ಕುರಿತು ಎಡ್ವರ್ಡ್‌ ಟಾಮಸ್‌ 
ಎಂಬುವನು ಕೃತಿ ರಚಿಸಿದ್ದಾನೆಂದೂ, ಗೆರಾಡ್‌ ಹ್ಯಾರಿ ಅವನ ಜೀವನ ಚರಿತ್ರೆಯನ್ನೇ 
ರಚಿಸಿದ್ದಾನೆಂದೂ ಬೇರೆ ಮೂಲಗಳಿಂದ ತಿಳಿದು ಬಂದಿತು. ಆದರೆ ಕೃತಿಗಳು ಸಿಗದೇ 
ಹೋದವು. ಅದು ಬಿಟ್ಟರೆ ಮೇತರ್‌ಲಿಂಕನ ಕುರಿತ ಕೆಲ ಬಿಡಿ ಲೇಖನಗಳು, 
ಅನುವಾದಕರ ಮುನ್ನುಡಿಗಳು ಸಿಕ್ಕಿದ್ದು ಅವನ ಜೀವನ ಕುರಿತ ವಿವರಗಳು 
ಸಿಕ್ಕಂತಾದವು. 


(x) 


ಇಂಥಾ ಒಂದು ಹೊತ್ತಿ. ಗೆಯನ್ನು ಸಿದ್ಧಪಡಿಸುವ ದೊಡ್ಡ ಜವಾಬ್ದಾರಿಯನ್ನು ನನಗೆ 
ವಹಿಸಿದ್ದಕ್ಕಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಿಗೂ, ಮುದ್ರಣದ ಜವಾಬ್ದಾರಿ 
ಹೊತ್ತ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ನೆಲಮನೆ ದೇವೇಗೌಡರಿಗೂ, 
ಪುಸ್ತಕ ಅಚ್ಚುಕಟ್ಟಾಗಿ ಬರಲಿ ಎಂದು ಪಟ್ಟುಹಿಡಿದು ನನ್ನ ಪರವಾಗಿ ಹೆಚ್ಚಿನ ಜವಾಬ್ದಾರಿ 
ಹೊತ್ತ ಸಹೋದರ ಲಿಂಗರಾಜು ಅವರಿಗೂ, ಮುದ್ರಕರಿಗೂ, ಸಂಬಂಧಿಪಟ್ಟ 
ಎಲ್ಲರಿಗೂ ನನ್ನ ಅನಂತಾನಂತ ಧನ್ಯವಾದಗಳು. 


ಈ ಹೊತ್ತಿಗೆಯನ್ನು ಯೇಸುವಿನ ಪುಣ್ಯನಾಮಕ್ಕೆ ಅರ್ಪಿಸುತ್ತಾ 


ಬೆಂಗಳೂರು: ಸಂಧ್ಯಾ ಎಸ್‌. 
೧-೧-೯೫ 


(x1) 


ಮಾರಿಸ್‌ ಮೇತರ್‌ಲಿಂಕ್‌ನ ಜೀವನ ಕುರಿತು 


ಮಾರಿಸ್‌ ಮೇತರ್‌ಲಿಂಕ್‌ ಹುಟ್ಟಿದ್ದು ೧೮೬೨ ನೇ ಇಸವಿ ಆಗಸ್ಟ್‌ ೨೯ರಂದು 
ಬೆಲ್ಜಿಯಂನ ಘೆಂಟ್‌ ನಗರದಲ್ಲಿ ಬಾಲ್ಯ ಉಸ್ತಾಕರ್‌ ಎಂಬ ಸೇತುವೆ-ಕಾಲುವೆಗಳ 
ಊರಿನಲ್ಲಿ. ಶಾಲೆ ಮಟ್ಟದ ವಿದ್ಯಾಭ್ಯಾಸ ಜೆಸುವಿಟ್‌ ಶಾಲೆಯೊಂದರಲ್ಲಿ ಮನೆತನ 
ಸಾಕೃಷ್ಟು ಸ್ಥಿ ತಿವಂತರದ್ದು. , ಮುಂದೆ ಕಲಿತದ್ದು ತಂದೆ ತಾಯಿಗಳ ಬಯಕೆಯಂತೆ ಕಾನೂನು 
ಶಾಸ್ತ್ರವನ್ನು. ಬಾಲ್ಯದಲ್ಲೆ € ಅನುಭಾವ, ಕಾವ್ಯಗಳತ್ತ ತುಡಿತ. ಹಾಗಾಗಿ ಲಾಯರನಾಗಿ 
ಸೋತ; ಆದರೆ ಭಾವಜೀವಿಯಾದ ಅವನಲ್ಲಿ ಅನನ್ಯದ ಕಡೆಗಿನ ತುಡಿತ, ಸೆಳೆತ 
ವೃದ್ಧಿಯಾಯಿತು. ಪ್ಯಾರಿಸ್‌ ನಗರದ ಅಸಾಂಪ್ರದಾಯಿಕ ಜೀವನ ಶೈಲಿ ಅವನನ್ನು 
ಆಕರ್ಷಿಸಿತು: ಅಲ್ಲಿ ವಿಚಿತ್ರ ಸ್ವಭಾವಗಳನ್ನೇ ಹೊಸತನಗಳೆಂದು ಪರಿಗಣಿಸುವ ನಾಗರಿಕ 
ಜೀವನ ಶೈಲಿಯಿದ್ದು ದರಿಂದ ಮೇತರ್‌ಲಿಂಕನಿಗೆ ಮುಜುಗರವಾಗದ ವಾತಾವರಣ 
ಕಂಡಿರಬೇಕು. ೧೮೮೬ರಲ್ಲಿ ಪ್ಯಾರಿಸ್ಸಿಗೆ ಬಂದು ಅಲ್ಲಿನ ಸಂಕೇತವಾದ (ಸಿಂಬಲಿಸ್ಟ್‌ 
ಸ್ಕೂಲ್‌) ದಿಂದ ಆಕರ್ಷಿತನಾದ . ಮರುವರ್ಷ ಫಂಟ್‌ಗೆ ವಾಪಸ್ಸಾ ದರೂ ಸಂಕೇತ 
ವಾದದ ಪ್ರಭಾವ ಅವನನ್ನು ಬಿಡಲಿಲ್ಲ ಕಾವ್ಯ ರಚನೆಯಲ್ಲಿತೊಡಗಿ, ೧೮೮೯ರಲ್ಲಿ ತನ್ನ 
ಮೊದಲ ಮತ್ತು ಏಕಮೇವ ಕವಿತಾ ಸಕಲವ ಪ್ರಕಟಿಸಿದ. ಅಲ್ಲಿ ೦ದ ಮುಂದೆ ನಾಟಕ 
ರಚನೆಯ ಕಡ ಮನ ಒಲಿಯಿತು. ಅದೇ ವರ್ಷ ಮೊದಲ ನಾಟಕ "ಲ ಪ್ರಿನ್ಸೆಸ್‌ 
ಮೆಲಿಯೆನೆ ' ಪ್ರಕಟಿಸಿ ಪ್ಯುರಿಸ್ಸಿನ ಗೆಳೆಯರಿಗೆ ಓದಲು ಕಳಿಸಿ, ಅವರ ಅಭಿಪ್ರಾಯಕ್ಕಾಗಿ 
ತವಕದಿಂದ ಭಯದಿಂದ ಕಾದು ಕೂತ. ಆ ಕೃತಿಯನ್ನು ಷೇಕ್ಸ್‌ ಪಿಯರನದಕ್ಕಿಂತಾ 
ಸುಂದರವೆಂದು ವರ್ಣಿಸಿ ಅಂದಿನ ಹೆಸರಾಂತ ನಾಟಕ ವಿಮರ್ಶಕ ಆಕ್ಷೇವ್‌ ಮಿರಾಬೂ 
ತನ್ನ 'ಲೆ ಫಿಗಾರೊ' ಪತ್ರಿಕೆಯ ಮುಖಪುಟದಲ್ಲಿ ಬರೆದಂದಿನಿಂದ ಮಾರಿಸ್‌ 
ಮೇತರ್‌ಲಿಂಕ್‌ನ ಪಾಲಿಗೆ ಕೀರ್ತಿ ಬೆನ್ನ ಟ್ರಿ ಬರಹತ್ತಿತು. ಹೆಸರಾಂತ ಕವಿ ಮಲಾರ್ಮೆ 
ಕೂಡ ಇವನ ನಾಟಕಗಳನ್ನು ಮುಚ್ಚಿಕೊಂಡು ಬಿಟ್ಟ! 


೧೮೯೦ ರಲ್ಲಿ ಮೂರು ನಾಟಕಗಳನ್ನು ಮೇತರ್‌ಲಿಂಕ್‌ ರಂಗಕ್ಕೆ ತಂದ. ಅಲ್ಲಿಂದ 
ಮುಂದೆ ವೈವಿಧ್ಯಮಯ ನಾಟಕಗಳ ರಚನೆ ಮಾಡಹತ್ತಿದ. ಅವನ ನಾಟಕಗಳು 
ಬೆಲ್ಜಿಯಂ ಮಾತ ತ್ರವಲ್ಲ, ಫ್ರಾನ್ಸ್‌ ಸ್ವೀಡನ್‌ ಹಾಗೂ ಇಂಗ್ಲೆಂಡ್‌, ಅಮರಿಕಾಗಳಲ್ಲೂ 
ಅವನ ಜೀವಿತ ಕಾಲದಲ್ಲೇ ಪ್ರಯೋಗಗಳನ್ನು ಪ್ರದರ್ಶನಗಳನ್ನು ಕಂಡವು. 


ಬೆಲ್ಜಿಯಂ ದೇಶದ ಸಾಹಿತ್ಯ ರಚನೆ ಮಧ್ಯಯುಗದಲ್ಲಿ ಮುಖ್ಯವಾಗಿ ಎರಡು 


ಜೀವನ /೧ 


ಭಾಷೆಗಳಲ್ಲಿ ನಡೆದಿತ್ತು - ಉತ್ತರ ಬೆಲ್ಜಿಯಂನಲ್ಲಿ ಡಚ್‌ ಭಾಷೆಯಾದರೆ, ದಕ್ಷಿಣದಲ್ಲಿ 
ಹೆಚ್ಚಾಗಿ ಫ್ರೆಂಚ್‌; "ಇದು ಬಿಟ್ಟರೆ ವಲ್ಲೂನ್‌ ಭಾಷೆ. ಭಾಷೆ ಯಾವುದಾದರೂ 
ಮೂಲದಲ್ಲಿ ಅದು ಬೆಲ್ಜಿಯಂ ದೇಶದ ಸಾಹಿತ್ಯವೇ ಆಗಿರುತ್ತಿತ್ತು ಅದರಲ್ಲೂ ಜಾನಪದ 
ಶೈಲಿಯ ರಚನೆಗಳೇ ಹೆಚ್ಚಾಗಿದ್ದುವು. ನಂತರ ಫ್ರೆಂಚ್‌ನ ಪ್ರಭಾವ ಹೆಚ್ಚಾಗ ತೊಡಗಿತು. 
ಆದರೆ ಹದಿನೇಳು - ಹದಿನೆಂಟನೆ ಶತಮಾನದ ಹೊತ್ತಿಗೆ ಬೆಲ್ಜಿಯಂ ಯೂರೋಪಿನ 
ಇತರ ದೇಶಗಳೊಂದಿಗಿನ ಸಂಬಂಧ ಕಳೆದುಕೊಂಡು ಆರ್ಥಿಕವಾಗಿ ಕಷ್ಟದ 
ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿತು; ಆ ಕಾಲದಲ್ಲಿ ಸಾಹಿತ್ಯ ಸೃಷ್ಟಿಗೂ ಬರ ಬಂದಿತು. 
ಹದಿನೆಂಟನೆಯ ಶತಮಾನದ ಕಡೆಯ ಭಾಗದಿಂದೀಚೆಗಷ್ಟೇ ಸೃಜನೇತರ ಸಾಹಿತ್ಯ 
ಬರತೊಡಗಿತು; ಇತರ ಯೂರೋಪಿಯನ್‌ ಸಾಹಿತ್ಯದ ನಕಲುಗಳೂ ಬರತೊಡಗಿದವು. 
೧೮೩೦ ರಲ್ಲಿ ಸ್ವತಂತ್ರ ಗೊಂಡ ಬೆಲ್ಲಿ ಯಂ ಅಲ್ಲಿಂದಾಚೆಗೆ ಸಾಹಿತ್ಯದಲ್ಲೂ ಮುನ್ನಡೆ 
ಸಾಧಿಸತೊಡಗಿತು. ಹತ್ತೊಂಭತ್ತ ನೇ ಶತಮಾನದ ಕಡೆಯ ಹೊತ್ತಿಗೆ ಇಡೀ ವಿಶ್ವ ದೆಲ್ಲಿ 
ಪ್ರಖ್ಯಾತಿ ಪಡೆದ ಇಬ್ಬರು ಕವಿಗಳನ್ನು ಬೆಲ್ಜಿ ಯಂ ನೀಡಿತು. ಅವರಿಬ್ಬರೂ ಆ ನಾಡಿನ 
ಫ್ಲಾಂದರ್‌ ಪ್ರಾಂತದವರೇ ಮೊದಲನೆಯವ ಎಮಿಲಿ ವರ್ಹೆರನ್‌ (೧೮೫೧೯ ೧೬)ನಾದರೆ, 
ಬಂಡಿಯ ನೊಬೆಲ್‌ ಪಾರಿತೋಷಕ ಪಡೆದ ಮಾರಿಸ್‌ ಮೇತರ್‌ಲಿಂಕ್‌. ವರ್ಹೆರೆನ್‌ನ 
ಸಾಹಿತ್ಯ ಕೃಷಿ ೧೮೯೫ರಿಂದ ೧೯೦೮ ವರೆಗೆ ನಡೆಯಿತಾದರೆ ಮೇತರ್‌ಲಿಂಕ್‌ನದು 
೧೮೮೯ರಿಂದ ೧೯೪೦ವರೆಗೂ, ಅಂದರೆ ಐದು ದಶಕಗಳ ಕಾಲ ನಡೆಯಿತು. 


ಕಾನೂನು ಶಾಸ್ತ್ರಕಲಿತ ಮೇಲೆ ಮೇತರ್‌ಲಿಂಕ್‌ ಘೆಂಟ್‌ನಿಂದ ಪ್ಯಾರಿಸ್ಸಿಗೆ ಹೋಗಿ, 
ಮತ್ತೆ ಘೆಂಟ್‌ಗೆ ಮರಳಿದ. ಅಲ್ಲಿಂದ ಮುಂದೆ, ನಗರಗಳಾಚೆ ಪ್ರಕೃತಿಯ ಪರಿಸರದಲ್ಲಿ 
ಇರತೊಡಗಿದ. ಒಂದನೇ ಮಹಾಯುದ್ಧದ ಕಾಲದಲ್ಲಿ ಜರ್ಮನ್‌ ಆಕ್ರಮಣದಿಂದ 
ಬೆಲ್ಜಿಯಂ ತತ್ತರಿಸುತ್ತಿದ್ದಾಗ ಮೇತರ್‌ಲಿಂಕ್‌ ತನ್ನ ದೇಶದ ಪರವಾಗಿ ಜನರಲ್ಲಿ ಅರಿವು 
ಮೂಡಿಸುತ್ತಾ ಇಟಲಿ ಮತ್ತು ಸ್ಟೇನ್‌ ದೇಶಗಳಲ್ಲಿ ಅಲೆದಾಡಿದ. ಆಗ ಅವನ ವಯಸ್ಸು 
ಐವತ್ತು ಮೀರಿತ್ತು. ಮುಂದೆ ಎರಡನೆ ಮಹಾಯುದ್ಧದ ಕಾಲಕ್ಕೆ ತಾನೇ ತನ್ನ ದೇಶವನ್ನು 
ತೊರೆದು ನ್ಯೂಯಾರ್ಕಿಗೆ ಹೋದ. ಯುದ್ಧ ನಿಂತ ಮೇಲೆ ಇಟಲಿ ಮತ್ತು ಫ್ರಾನ್ಸಿನ 
ಗಡಿಯಲ್ಲಿದ್ದ ನೀಸ್‌ ಎಂಬ ಊರಿಗೆ ಮರಳಿದ. ರಂಗಕರ್ಮಿ ಜಾರ್ಜೆಟ್‌ ಲ ಬ್ಲಾಂಕ್‌ 
ಅವನ ಜೀವನ ಸಂಗಾತಿಯಾಗಿದ್ದಳು. 


ಮೇತರ್‌ಲಿಂಕ್‌ ತನ್ನ ಜೀವಿತ ಕಾಲದಲ್ಲಿ ಅನೇಕ ಥರದ ಏಳುಬೀಳುಗಳನ್ನು 
ಕಂಡವ. ಮೊದಲನೆ ನಾಟಕದ ಬಗ್ಗೆ ಆತ್ಮವಿಶ್ವಾಸ ಮೂಡುವ ಮೊದಲೇ ಪ್ಯಾರಿಸ್ಸಿನಲ್ಲಿ 


೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ಕೀರ್ತಿ ಶಿಖರ ಏರಿದ್ದ. ಮುಂದೆ "ಮೊನ್ನ ವನ್ನಾ' ಬರೆದಾಗ, ಇಂಗ್ಲೆಂಡಿನಲ್ಲಿ ಅದರ 
ಪ್ರದರ್ಶನವನ್ನು ಸೆನ್ನಾರ್‌ನವರು ರದ್ದು ಪಡಿಸಿದರು. ನಾಟಕ ಹಲವಾರು ರೀತಿಯ 
ಟೀಕೆಗೆ ಗುರಿಯಾಯಿತು. ಆಮೇಲೆ ಜಾರ್ಜ್‌ ಮೆರೆಡಿತ್‌, ಟಾಮಸ್‌ ಹಾರ್ಡಿ, 
ರುಡ್‌ ಯಾರ್ಡ್‌ ಕಿಪ್ಲಿಂಗ್‌, ಮಾರಿಸ್‌ ಹುಲೆಟ್‌, ಎಡ್ಮಂಡ್‌ ಗಾಸ್‌, ಆರ್ಥರ್‌ ಸಿಮನ್ಸ್‌ 
ಮುಂತಾದ ಲೇಖಕರ ಪ್ರಯಾಸ, ಪ್ರಯತ್ನ, ಪ್ರಚಾರಗಳಿಂದಾಗಿ, ಹನ್ನೊಂದು ವರ್ಷಗಳ 
ನಂತರ ನಿಷೇಧವನ್ನು ಹಿಂತೆಗೆದುಕೊಳ್ಳಲಾಯಿತು. ಮುಂದೆ ೧೯೧೧ರಲ್ಲಿ ನೊಬೆಲ್‌ 
ಬಹುಮಾನ ಪಡೆದ; ಅಲ್ಲಿಂದ ಈಚೆಗೆ ಆತನ ಖ್ಯಾತಿ ಇಳಿಮುಖವಾಯಿತು. 


೧೮೯೦ರಲ್ಲಿ "ಲ ಪ್ರಿನ್ಸೆಸ್‌ ಮಲಿಯೆ'ಯ ಕೀರ್ತಿಯ ನಂತರ ಮೂರು ನಾಟಕ 
("ದಿ ಇನ್‌ಟ್ರೂಡರ್‌' , "ದಿ ಬ್ಲೈಂಡ್‌' ಮತ್ತು "ದಿ ಸೆವೆನ್‌ ಪ್ರಿನ್ಸೆಸ್‌' )ಗಳ ಮೂಲಕ 
ನಾಟಕರಂಗಕ್ಕೆ ಪದಾರ್ಪಣೆ ಮಾಡಿದ ಮೇತರ್‌ಲಿಂಕ್‌ ೧೮೯೪-೯೫ರಲ್ಲಿ ಮೂರು ಚಿಕ್ಕ 
ಚಿಕ್ಕ ಬೊಂಬೆಯಾಟ ( "ಅಲ್ಲಡೈನ್‌ ಅಂಡ್‌ ಪಾಲೊಮಿದೀಸ್‌' , "ಇಂಟೀರಿಯರ್‌' 
ಮತ್ತು "ದಿ ಡೆತ್‌ ಆಫ್‌ ಟಿಂಟಗೈಲ್ಸ್‌ ')ಗಳನ್ನು ರಂಗಕ್ಕೆ ತಂದ. ಅಲ್ಲಿಂದ ಮುಂದೆ 
೧೯೧೯ರಲ್ಲಿ ಬರೆದ "ದಿ ಬೆಟ್ರಾತಲ್‌' ವರೆಗೂ ಒಟ್ಟು ಸುಮಾರು ೧೬ ನಾಟಕಗಳನ್ನು 
ರಚಿಸಿದ್ದಾನೆ. ನಾಟಕಗಳಿಗೂ ಮೊದಲು ಪ್ರಕಟಿಸಿದ್ದು ಕವನ ಸಂಕಲನ. ಮತ್ತೆ ಅವನ 
ಒಂದೇಕತೆ “ದಿ ಮಸಾಕರ್‌ ಆಫ್‌ ದಿಇನಸೆಂಟ್ಸ್‌ '. ಅವನ ಜೀವನ ಸಂಗಾತಿ ಜಾರ್ಜೆಟ್‌ 
ಲಬ್ಲಾಂಕ್‌ಗಾಗಿ ೧೯೧೦ರಲ್ಲಿ ಷೇಕ್ಸ್‌ಪಿಯರನ ನಾಟಕ "ಮ್ಯಾಕ್‌ಬೆತ್‌' ಅನ್ನು ಅನುವಾದ 
ಮಾಡಿದ. 


ತನ್ನ ಆಲೋಚನೆ, ಚಿಂತನೆಗಳ ಅಭಿವ್ಯಕ್ತಿಗಳಾದ ಗದ್ಯಕೃತಿಗಳನ್ನು ಮೇತರ್‌ಲಿಂಕ್‌ 
೧೮೯೩ರಿಂದ೧೯೩೪ರೆವರೆಗೂ ಅವ್ಯಾಹತವಾಗಿ ರಚಿಸಿದ. ಇವುಗಳಲ್ಲಿ ಖಗೋಳಶಾಸ್ತ್ರ 
ಜೀವಶಾಸ್ತ್ರ ಭೌತಶಾಸ್ತ್ರ ಗಣಿತಶಾಸ್ತ್ರ, ತತ್ವಶಾಸ್ತ್ರ ತತ್ವಜ್ಞಾನ, ಮಾನವ ಶಾಸ್ತ್ರಗಳ 
ಸಮ್ಮೇಳನವಿದೆ. ಇವುಗಳ ಮೂಲಕ ಮೇತರ್‌ಲಿಂಕ್‌ ಅನೇಕ ಕಾಲಘಟ್ಟಗಳ ಅನೇಕ 
ದೇಶ ಪ್ರದೇಶಗಳ, ವಿವಿಧ ವಿಜ್ಞಾನಿಗಳನ್ನು ಓದಿ ಅರಗಿಸಿಕೊಂಡಿದ್ದ ಮೇಧಾವಿ 


ಎನ್ನುವುದು ಸಿದ್ಧವಾಗುತ್ತದೆ. 


ಮೇತರ್‌ಲಿಂಕ್‌ನ ಎಲ್ಲ ಕೃತಿಗಳೂ ಇಂಗ್ಲಿಷಿಗೆ ಅನುವಾದಗೊಂಡು ಪ್ರಕಟವಾಗಿವೆ. 
ಅವನ ನಾಟಕಗಳು ಹೆಚ್ಚಾಗಿ ಅಲೆಕ್ಸಾಂಡರ್‌ ಟೆಕ್ಸಿಯೆರಾ ಡಿ ಮಟ್ಟೋಸ್‌ ಮತ್ತು 
ಗದ್ಯವು ಆಲ್ಫ್ರೆಡ್‌ ಸುತ್ರೋನಿಂದ ಇಂಗ್ಲಿಷಿಗೆ ಅನುವಾದವಾಗಿದ್ದು, ಕವಿತೆಗಳು 


ಜೀವನ / ೩ 


ಬರ್ನಾರ್ಡ್‌ ಮಿಯಾಲ್‌ನಿಂದ ಭಾಷಾಂತರಗೊಂಡಿದ್ದು ಈ ಎಲ್ಲ ಕೃತಿಗಳೂ ಲಂಡನ್ನಿನ 
ಪ್ರತಿಷ್ಠಿತ ಮೆಥುಯೆನ್‌ ಅಂಡ್‌ ಕೊ ಹಾಗೂ ಜಾರ್ಜ್‌ ಆಲೆನ್‌ ಪ್ರಕಾಶಕರಿಂದ ಪ್ರಕಟ 
ಗೊಂಡಿರುತ್ತವೆ. 


ಮಾರಿಸ್‌ ಮೇತರ್‌ಲಿಂಕನ ಬಹುಮುಖ ಪ್ರತಿಭೆಯನ್ನು ಹಲವರು ಹಲವು 
ರೀತಿಯಾಗಿ ಕಾಣಬಹುದು; ಆತನು ನಾಟಕಕಾರ ಹೌದು, ಕವಿ ಹೌದು, ಪ್ರಬಂಧಕಾರ 
ಹೌದು, ಕತೆಗಾರ ಹೌದು, ಜೊತೆಗೆ ಅವನನ್ನು ತತ್ವಜ್ಞಾನಿ ಎನ್ನುವವರಿದ್ದಾ ರೆ, ಚಿಂತಕ, 
ಎಜ್ಞಾನಿ ಎಂದು ಗುರುತಿಸುವವರಿದ್ದಾರೆ. ಸೌಂದರ್ಯ ಮೀಮಾಂಸಕ, ಆಧ್ಯಾತ್ಮಿಕ 
ಸಾಧಕ ಎಂದು ಹೇಳುವವರು ಇದ್ದಾರೆ. ಬಹುಶಃ ಇವನು ಇವೆಲ್ಲವೂ ಆಗಿದ್ದ. ಜೊತೆಗೆ 
ಮತ್ತೇನೋ ಆಗಿದ್ದ ಎಂದು ಅವನ ಕೃತಿಯನ್ನೇ ಓದಿ ಎಲ್ಲ ಓದುಗರೂ ಕಂಡು 
ಕೊಳ್ಳಬಹುದು. 


ಆ 
ಭಾ 


xk ತೇ ತ್ಯೇ ೫: ೫% 


೪ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ಮೇತರ್‌ಲಿಂಕ್‌ನ ಕಾವ್ಯ ಕುರಿತು 


ಮಾರಿಸ್‌ ಮೇತರ್‌ಲಿಂಕ್‌ನ ಕಾವ್ಯದ ಬಗ್ಗೆ ಮಾತಾಡುವುದು ಅವನ ನಾಟಕಗಳ ಬಗ್ಗೆ 
ಮಾತಾಡುವುದಕ್ಕಿಂತಲೂ ಕಷ್ಟ. ಆತಫೆ ಪ್ರೆ ಂಚ್‌ ಭಾಷೆಯಲ್ಲಿ ಬರೆದ, ನಿಜ. ಆದರೆ ಆತನ 
ಪರಂಪರ ಫ್ರಾನ್ಸ್‌ನ ಫ್ರೆಂಚ್‌ ಸಾಹಿತ್ಯವಲ್ಲ. ಮೇಲುನೋಟಕ್ಕೆ ಮಲಾರ್ಮೆ, ವರ್ಹೆರೆನ್‌ 
ಮೊದಲಾದ ಕವಿಗಳ ಮೂಲಕ ಚಾಲ್ತಿಗೆ. ಬಂದ ಸಂಕೇತವಾದಿ (ಸಿಂಬಲಿಸ್ಟ್‌) ಕಾವ್ಯದ 
ಜಾತಿಗೆ ಸೇರಿದಂತೆ ಕಾಣುತ್ತವೆ ಈತನ ಕವಿತೆಗಳು. ಸಂಕೇತವಾದಿ ಕಾವ್ಯಪಂಥ 
ಕಾವ್ಯಸತ್ವಕ್ಕಿಂತ ಸೌಂದರ್ಯಕ್ಕೆ, ಅರ್ಥಕ್ಕಿಂತ ಸಂಗೀತಕ್ಕೆ ಹೆಚ್ಚಿ ನ ಒತ್ತು ಕೊಟ್ಟಿತು. ಇದೇ 
ರೀತಿಯ ಪಂಥಗಳು ರಷ್ಯನ್‌ ಕಾವ್ಯದಲ್ಲೂ ಕಳೆದ ಶತಮಾನದ ಕೊನೆಯಿಂದ ಈ 
ಶತಮಾನದ ಮೊದಲವರೆಗೆ ಮೈತಾಳಿದವು. ರಷ್ಯಾದ ಹಿರಿಯ ಕವಿಗಳಾದ ಅಲೆಕ್ಸಾಂಡರ್‌ 
ಬ್ಲಾಕ್‌, ಅನ್ನಾ ಅಹಮತೋವಾ ಮೊದಲಾದವರ ಕಾವ್ಯಯಾತ್ರೆ ಶುರುವಾದದ್ದು 
ಸಂಕೇತವಾದೀ ಚಾೌಕಟ್ಟಿನಿಂದಲೇ. ಇದೇ ರೀತಿ ಐರ್ಲೆಂಡಿನ ಇಂಗ್ಲಿಷ್‌ ಕವಿ ಏಟ್ಲನ 
ಕವಿಜೀವನ ಶುರುವಾದದ್ದು ಸಂಕೇತವಾದದ ರೀತಿಯ ಅಂಶಗಳನ್ನ ಮೈಗೂಡಿಸಿ 
ಕೊಂಡಿದ್ದ ಪ್ರೀ ರ್ಯಾಫಲೈಟ್‌ ಕಾವ್ಯಪಂಥದ ಒಡನಾಟದಲ್ಲಿ, ಆದರೆ ಎರಡು ಮತ್ತು 
ಮೂರನೆ ಓದಿಗೆ ಮೇತರ್‌ಲಿಂಕ್‌ನ ಕಾವ್ಯದ ದಿಕ್ಕು ಈ ಪಂಥಕ್ಕಿಂತ ಬೇರೆಯದೇ ಎಂದು 
ಅನಿಸತೊಡಗುತ್ತದೆ. ಆತನ ಕಾವ್ಯದಲ್ಲಿ ಸಂಕೇತವಾದೀ ಮಾದರಿಯ ಪ್ರಜ್ಞಾಪೂರ್ವಕ 
ಕಲೆಗಾರಿಕೆ ಇರುವುದಿಲ್ಲ. 


ಈತನ ಕವಿತೆಗಳ ತಿರುಳನ್ನು ಗುರುತಿಸುವಲ್ಲಿನ ಕಷ್ಟ ಬೆಲ್ಲಿ ಯನ್‌ ಪರಂಪರೆಯ 
ಅಪರಿಚಿತತೆಯಿಂದ ಉಂಟಾಯಿತೆಂದು ನನಗೆ ಮೊದಮೊದಲು ಅನಿಸಿದರೂ ಅದು 
ಅಷ್ಟು ನಿಜವಲ್ಲ. ಯಾಕೆಂದರೆ ಅವನ ನಾಟಕಗಳ ತಿರುಳನ್ನು ಹಿಡಿಯುವುದರಲ್ಲಿ ಅಂತಹ 
ಅಪರಿಚಿತತೆ ಅಡ ತ್ರಬರುವುದಿಲ್ಲ. ಮೇತರ್‌ಲಿಂಕ್‌ನ ನಾಟಕಗಳು ಅಂತಹ ಅಪರಿಚಿತತೆಯನ್ನು 
ಭೇದಿಸಿಕೂಂಡು ಬಂದು ನ ನಮ್ಮನ್ನು ಮುಟ್ಟುತ್ತವೆ. ಆದರೆ ಅವನ ಕಾವ್ಯ ಹಾಗಲ್ಲ. ಹಲವು 
ಮೋಹಕ ಸಾಲುಗಳು, ಐ ನಪುಂಜಗಳು, ಪ್ರತಿಮೆಗಳು ಅವುಗಳಲ್ಲುಂಟು. ಇಷ್ಟುದರೂ, 
ಅವು ಬಿಡಿಬಿಡಿಯಾಗಿ ನಿಂತುಬಿಡುತ್ತವೆಯೇ ಹೊರತು ಒಟ್ಟಾಗಿ ಕಲೆತು ಪರಿಣಾಮ 
ನೀಡುವುದಿಲ್ಲ. ಅಂದರೆ, ಮೇತರ್‌ಲಿಂಕ್‌ನ ಕಾವ್ಯ ಮೇತರ್‌ಲಿಂಕ್‌ನ ನಾಟಕಗಳು 
ಪಡೆದುಕೊಂಡಷ್ಟು ಪೂರ್ಣ ಹಾಗೂ ಸ್ಪಷ್ಟ ಅರ್ಥ ದೇಹವನ್ನು 
ಪಡೆದುಕೊಂಡಿಲ್ಲವೆನಿಸುತ್ತದೆ. ಮೇತರ್‌ಲಿಂಕ್‌ನ ಕೃತಿಗಳ ಯಾದಿಯನ್ನು ಬಿಡಿಸಿ 
ನೋಡಿದಾಗ ಅವನು » ಹದಿನಾರು ನಾಟಕ ಮತ್ತು ಹತ್ತಾರು ಗದ್ಯಕೃತಿಗಳ ಮಧ್ಯ ರಚಿಸಿದ್ದು 


ಕಾವ್ಯ / ೫ 


ಒಂದೇ ಒಂದು ಕವನ ಸಂಕಲನ 'ಸೆರಸ್‌ ಶಾಡಸ್‌' ಅನ್ನು. ಇನ್ನೊಂದು ಸೋಜಿಗ 
ವೆಂದರೆ ಆ ಕವನ ಸಂಕಲವೇ ಅವನ ಚೊಚ್ಚಿಲ ಕೃತಿ. ಮುಂದೆ ಅವನು ನಾಟಕ ಮತ್ತು 
ಗದ್ಯದ ಕಡೆ ಹೂರಳಿದ. ಮತ್ತಕಾವ್ಯದ ಕಡ ತಿರುಗಿ ನೋಡಲಿಲ್ಲ ಬಹುಶಃ ತನ್ನ ಕಾವ್ಯದ 
ಬಗ್ಗೆ ಮಹತ್ವಾಕಾಂಕ್ಷಿಯಾಗಲು ಸಾಧ್ಯವಿಲ್ಲವೆಂದು ಅವನಿಗೇ ಹೊಳೆದಿರಬೇಕು. ಒಟ್ಟು 
ಬರಹಗಳಲ್ಲಿ ಆತನ ಕಾವ್ಯದ ಜಾಗ ಗೌಣ ಎಂಬುದು ನಿಜ. ಅವನ ಕಾವ್ಯಾತ್ಮಕ ಕೌಶಲ 
ಅವನ ಶ್ರೇಷ್ಠ ನಾಟಕಗಳ ಮೈಯಲ್ಲಿ ರಕ್ತದಂತೆ ಸೇರಿಹೋಗಿದೆ. ಅದೂ ಅವನ ವಿಶೇಷ 
ಕೃತಿ ಪ್ರಭೇದವಾದ ನೃತ್ಯಗೇಯ ರೂಪಕಗಳಲ್ಲಿ (ಅಬ್ರತೊಗಳಲ್ಲಿ). 


ಮೇತರ್‌ಲಿಂಕ್‌ನ ಕವಿತೆಗಳು ಅಪೂರ್ಣ ಮತ್ತು ಅಸಮಗ್ರ ಅನಿಸಿದರೂ 
ಅವುಗಳಲ್ಲಿ ಕಾವ್ಯ ಸತ್ತ ಹುದುಗಿರುವುದನ್ನು ಅಲ್ಲಗಳೆಯಲಾಗದು. ಅವನು ಕೊಡುವ 
ಚಿತ್ರಗಳಿಗೆ ಮನಮುಟ್ಟುವ ಮತ್ತು ಕಾಡುವ ಮೋಹಕತೆ, ಗಾಢತೆಗಳಿವೆ. ಆ ಕವಿತೆಗಳು 
ಉತ್ತಮ ಕವಿಯೊಬ್ಬ ಕವಿತೆ ಕಟ್ಟಲು ತನ್ನ ಮುಂದೆ ಸೇರಿಸಿಕೊಂಡ ಸುಂದರ ಉಪಮೆ, 
ರೂಪಕಗಳ ರಾಶಿಯ ಹಾಗೆ ಕಾಣುತ್ತವೆ. ಆ ಕವಿತೆಗಳಲ್ಲಿ ಮತ್ತೆ ಮತ್ತೆ ಸುಳಿಯುವ ಆಸ್ಪತ್ರೆ, 
ಗಾಜುಲೋಟ, ಗಿಡಗಳ ಗಾಜುಮನೆ, ಇಂಥ ರೂಪಕಗಳಿಗೆ ಎಷ್ಟು ತಲಿಕೆಡಿಸಿಕೊಂಡರೂ 
ಅರ್ಥ ಹೊಳೆಯುವುದೇಇಲ್ಲ ಕವಿ ಕೂಡ ಅವುಗಳ ಅರ್ಥತರಂಗಗಳನ್ನು ಬಹಳ ದೂರ 
ಹಿಂಬಾಲಿಸಿಕೊಂಡು ಹೋಗಿ ಆ ಎಲ್ಲತರಂಗಗಳನ್ನು ಅನುಕರಿಸುವ ಕೆಲಸಮಾಡಿದಂತೆ 
ತೋರುವುದಿಲ್ಲ 


ಇಂತಹ ಅಪೂರ್ಣತೆ ಮತ್ತು ಅಸಮಗ್ರತೆಗೆ ಹೊರತಾಗಿವೆ ಮೇತರ್‌ಲಿಂಕ್‌ನ 
ಹಾಡುಗಳು. ಅವನ ಕವಿತೆಗಳಲ್ಲಿ ಅಪರಿಹಾರ್ಯವಾದ ಗೋಜುಗಳಿದ್ದರೆ, ಅವನ 
ಹಾಡುಗಳಲ್ಲಿ ಭಾವದ ಮತ್ತು ಭಾಷೆಯ ಸ್ಪಷ್ಟ ಎಳೆಯೊಂದು ಸಂಕ್ಷಿಪ್ತವಾಗಿ ಮತ್ತು 
ಸ್ಮರಣೀಯವಾಗಿ ರೂಪುದಾಳುತ್ತದೆ. ಆದರೆ ಅವು ತಮ್ಮ ಹಿತಮಿತ ನುಡಿಮೈಯ್ಯ 
ಒಳಗಡ ಒಗಟಿನಂತೆ ಬಿಡಿಸಲಾಗದ ನಿಗೂಢತೆಯನ್ನು ಅಡಗಿಸಿಕೊಂಡಂತಿರುತ್ತವೆ. ಮಿತ 
ದ್ರವ್ಯಗಳ ಮೂಲಕ ಅಮಿತ ಭಾವವನ್ನು ಸೂಚಿಸುವ ಈ ಹಾಡುಗಳು ಬ್ಲೇಕನ 'ಸಾಂಗ್ಸ್‌ 
ಆಫ್‌ ಇನಸನ್ಸ್‌' ಮತ್ತು "ಸಾಂಗ್ಸ್‌ ಆಫ್‌ ಎಕ್ಸ್‌ಪೀರಿಯನ್ಸ್‌ ' ಅನ್ನೂ, ಕವನಗಳ 
ವಾತಾವರಣ ಎಡ್ಗರ್‌ ಆಲೆನ್‌ ಪೋನ ಕಾವ್ಯವನ್ನೂ ನೆನಪಿಸುತ್ತವೆ. 

ಈ ಮುಂದೆ ಮೇತರ್‌ಲಿಂಕ್‌ನ ಕಲವು ಕವಿತೆ ಮತ್ತು ಹಾಡುಗಳನ್ನು ತರ್ಜುಮೆ 


ಮಾಡಿ ಕೊಡಲಾಗಿದೆ. ಮೇಲ್ಮಾ ಕಿಸಿದ ಅನಿಸಿಕೆಗಳ ಯಥಾರ್ಥತೆಯನ್ನು ಓದುಗರು 


ಈ ಅನುವಾದಗಳ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳಬಹುದು: 


೬ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ಐದು ಕವಿತೆಗಳು 


ಮುಳುಗು ಗಂಟೆ 


ಇಗೋ ನಾನು ಮುಳುಗುವಾತ ಸದಾ ಮುಳುಗು ಗಂಟೆಯೊಳಗೆ! 

ನನಗೆ ಇಡೀ ಕಡಲು ಗಾಜಿನಂತೆ ಸದಾ ಬೆಚ್ಚ ಗೆ! 

ಇಡೀ ಜಗತ್ತು ನಿಶ್ಚಲ, ಮಂದ ಮಂದ ಹಸಿರುಲಯ! 

ಅದೆಷ್ಟು ವಿಚಿತ್ರ ಪ್ರಾಣಿಗಳು ಆ ಗಾಜು ಗೋಡೆಯಾಚೆ! 

ಅವುಗಳೊಡನೆ ಸಂಪರ್ಕ ಪೂರ್ತಿ ನಿಷಿದ್ದ ! 

ಆದರೂ ಎಂಥಾ ಜೀವಂತಿಕೆ ಹೊಳೆಯುವ ನೀರ ಆ ದೂರದಲ್ಲಿ! 
ನೋಡು! ತೇಲುವ ಹಡಗಿನ ದೊಡ್ಡ ದೊಡ್ಡ ನೆರಳುಗಳು- 

ಹಾಯುವುವು ಹೂಮೇಲೆ, ಕಡಲಿನಡಿಯ ದಟ್ಟ ಕಾಡ ಡೇರೆ ಹೂಮೇಲೆ! 
ಕ್ಷಣಕಾಲ ನಾನು ನಿಂತೆ ಧೃವದ ಕಡೆ ಪಯಣಿಸಿರುವ 

ತಿಮಿಂಗಿಲಗಳ ನೆರಳಿನಲ್ಲಿ! 


ಇದೇ ಹೊತ್ತಿಗೆ ಸರಿಯಾಗಿ ನಿಸ್ಸಂಶಯವಾಗಿ ನನ್ನ ಜೊತೆಗಾರರು ರೇವಿನಲ್ಲಿ 
ಮಂಜುಗಡ್ಡೆ ಹೇರಿ ಹೇರಿ ಜಹಜುಗಳನ್ನು ಹೊರಡಿಸುತಿದ್ದಾರೆ 

ಒಂದು ಮಂಜು ಚಪ್ಪಡಿ ಜುಲೈ ಹುಲ್ಲುಗಾವಲುಗಳಲ್ಲಿ! 

ರುರಿಗಳ ಹಸಿಹಸಿರು ನೀರಿನಲ್ಲಿ ಈಜಿ ತೇಲುತಿದ್ದಾ ರೆ ಎಷ್ಟೂ € ಜನ 
ಮಧ್ಯಾಹ್ನಕ್ಕೆ ನೆರಳುಗವಿ ಹೊಗುತ್ತಾರೆ ಆ ಅವರೇ...... 

ಸಾಗರಗಳ ತಂಗಾಳಿಯ ಬೀಸಣಿಕೆ ಜಂತೆ, ಮಹಡಿಗಳ ಮೇಲೆ. 

ಅಗೋ, ಕೊಲ್ಲಿಯ ಪ್ರವಾಹದ ಆ ಉರಿವ ನಾಲಗೆ; 

ಹುಷಾರ್‌! ಮುದ್ದು ಕೊಟ್ಟಾವು ಅವು ಬಳಲಿಕೆಯ ಗೋಡೆಗಳಿಗೆ! 

ಅವು ಜ್ವರ ಬಂದವರ ಹಣೆ ಮೇಲೆ ಮಂಜುಗಡ್ಡೆ ಮಡಗುತಿಲ್ಲ 
ರೋಗಿಗಳು ತಾವೇ ಕೊಂಡ ಹೊತ್ತಿಸಿದ್ದಾರೆ, 

ಹಾಕುತ್ತಿದ್ದಾರೆ ಅದರೊಳಗೆ ಬೊಗಸೆ ಬೊಗಸೆ ಹಸಿರು ಲಿಲ್ಲಿ ಹೂಗಳನ್ನು 
ಆನಿಸು ನಿನ್ನ ಹುಬ್ಬುಗಳನ್ನು ಇವಕಿನ್ನಾ ತಂಪಾದ ಕಿಟಕಿ ಗಾಜಿನ ಮೇಲೆ 
ಚಂದ್ರರಶ್ಟಿ ಗಂಟಿಯೊಳಗೆ ಮೇಲಿಂದ ಹೋಗುವುದನ್ನೇ ಕಾಯುತ್ತಿರುವಾಗ 
ಮುಚ್ಚಿಕೋ ಕಣ್ಣುಗಳನ್ನು ಬಿಗಿಯಾಗಿ, ಕುರುಡಾಗು ಆ ಬಣ್ಣಗಳ ಕಾಡಿಗೆ 


ಕಾವ್ಯ /೭ 


ಭಾರವಾದ ನೀಲಿಗೆ ನೇರಳೆಗೆ 

ಕಿವುಡಾಗು ಉಗುರು ಬಿಸಿ ಜಲದ ಮರೆ ಮಾತುಗಳಿಗೆ 

ಒಣಗಿಸಿಕೊ ಬಯಕೆಯ ಹುಬ್ಬುಗಳನ್ನು; ಬೆವರಿಂದ ಅವು ಬಳಲಿವೆ. 
ಮೊದಲು ಹೋಗು ಮೂರ್ಛೆ ಯ ಅಂಚಲ್ಲಿ ಇರುವವರ ಕಡೆಗೆ. 
ನೆಲಮಾಳಿಗೆಯ ಕರಿಕೋಣೆಯಲ್ಲಿ ಭರ್ಜರಿ ಮದುವೆ ಉಡಾಯಿಸುವವರ 
ಹಾಗೆ ಅವರು, 

ಅಥವಾ ನಡು ಹಗಲೇ ದೀಪ ಉರಿವ ಅಂಡರ್‌ಗ್ರೌಂಡ್‌ ರಸ್ತೆ ಹೋಗುವವರ 
ಹಾಗೆ; 

ಹಬ್ಬದ ಮೆರವಣಿಗೆಯಲ್ಲಿ ಸಾಗುತ್ತಾರೆ ಅವರು 

ಅನಾಥವಾದ ಬಾಲ್ಯದಂಥ ನಾಡಿನ ಮೇಲಾಸಿ 

ಹೋಗು ಸಾಯುತಿರುವವರ ಬಳಿಗೆ; 

ಅವರು ನಡೆಯುತ್ತಿದ್ದಾರೆ ಉಪವಾಸದ ದಿವಸ ಬಿಸಿಲಿನಲ್ಲಿ ತೀರ ದೂರ ಬಂದ 
ಕುಮಾರಿಯ ಹಾಗೆ 

ಬಿಳುಚಿಕೊಂಡು, ಆಸ್ಪತ್ರೆ ತೋಟದಲ್ಲಿ ಮಳೆ ಸದ್ದು ಆಲಿಸುವ ರೋಗಿಗಳ 
ಹಾಗೆ; 


ಸಾಯದೇ ಬದುಕಿ ಬಂದ ಮುಖದ ಕಳೆಯವರು 

ಯುದ್ಧಭೂಮಿ ಮೇಲೆ ನಾಷ್ಟಕ್ಕೆ ಕೂತಿದ್ದಾರೆ; 

ತಮ್ಮ ಸೆರೆಮನೆ ಮೇಲ್ವಿಚಾರಕರು ನದಿಯೊಳಗೆ ಮೀಯುತ್ತಿದ್ದಾರೆ 

ಎಂದು ತಿಳಿದ ಸೆರೆಯಾಳುಗಳಂತೆ ಅವರು, 

ಜೈಲಿನ ತೋಟದಲ್ಲಿ ಜನ ಹುಲ್ಲು ಕೊಚ್ಚುವ ಸದ್ದು ಕೇಳಿಸಿಕೊಂಡವರ ಹಾಗೆ. 





ತೆ ಕವಿ ತಾನು ಗಾಜಿನ ಗೂಡೊಂದರೊಳಗೆ ಕೂತು ಅದರ ಸಮೇತ 
ಸಮುದ್ರದೊಳಗೆ ಮುಳುಗಿರುವವನಾಗಿ ಭಾವಿಸಿ ಈ ಕವನ ರಚಿಸಿದ್ದು ನೆ. 


೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಪ್ರಾರ್ಥನೆ 


ಗೊತ್ತು ನಿನಗೆ, ಪ್ರಭೂ, ನನ್ನ ಆತ್ಮದ ಕ್ಷಾಮ. 
ಇಗೋ, ಇಷ್ಟೇ, ನನ್ನ ಕೊಡುಗೆಗಳ ಯೋಗ್ಯತೆ; 
ನೆಲದ ಕೇಡು ಎಂಬ ಹೂವುಗಳು, 
ಅಳಿದ ವಸ್ತುವಿನ ಮೇಲೆ ಬಿದ್ದ ಬೆಳಕು. 


ನೋಡು, ನನ್ನ ಬೇಸತ್ತ ರೋಗಗ್ರಸ್ತ ಮನಸನ್ನು 
ಚಂದ್ರನ ಕರೀಬಣ್ಣ, ಉಪೆಯ ಕೊಲೆ 
ನನ್ನ ಏಕಾಕಿತನದ ಮೇಲೆ ಸುರಿ 
ನೀನೇ, ಆಗಿ ಫಲ ಕೊಡುವ ಮಳೆ. 


ದೀಪಿಸೋ, ಪ್ರಭೂ, ನನ್ನ ಪಾದಗಳ ಕೆಳಗೆ 
ನನ್ನ ಸೋತ ಜೀವ ಹಿಡಿಯ ಬೇಕಾದ ಹಾದಿಯನ್ನು; 
ನೋವು ತುಂಬಿದೆ ಎಲ್ಲಾ ಸುಂದರ ವಸ್ತುಗಳೊಳಗೆ 
ಅಯ್ಯೋ ಪಾಪ, ಕವಿದಂತೆ ಮಂಜುಗಡ್ಡೆ ಹಸಿರು ಹುಲ್ಲನ್ನು 


ನೋಟಗಳು 


ಓ, ಎಲ್ಲಾ ಸೋತ ನೋಟಗಳು ಪಾಪ! 

ಜೊತೆಗೆ ನಿನ್ನ, ನನ್ನ ನೋಟಗಳು! 

ಹೊರಟೇ ಹೋದವರ, ಇನ್ನೂ ಬರದವರ ನೋಟಗಳು! 
ಎಂದೂ ಇರಲಾಗದ, ಆದರೂ ಜೀವ ಬೆರಸಿದವರ ನೋಟಗಳು! 


ದರಿದ್ರರ ಮನೆಗೆ ವಿಶ್ರಾಂತಿ ದಿವಸ ಭೆಟ್ಟಿ ಕೊಟ್ಟಂತೆ ಮಾಡುವವರ ನೋಟಗಳು! 
ಅದರಲ್ಲಿ ಕೆಲವು ಜನ ಮನೆ ಗತಿಯಿಲ್ಲದವರ ಥರ ರೋಗಿಷ್ಟರು! 

ಕೆಲವರು ಕುರಿಗಳಂತೆ, ಬಿಳೀ ಬಟ್ಟೆ ಹರಡಿದ ಹುಲ್ಲುಗಾವಲಲ್ಲಿ! 

ಆಮೇಲೆ, ಓ, ಆ ವಿಚಿತ್ರ, ಅಪರೂಪದ ನೋಟಗಳು! 

ಕೆಲವಕ್ಕೆ ಜಂತೆಗಳ ಕೆಳಗೆ ಕಾಣಿಸುತ್ತೆ- 


ಕಾವ್ಯ /೯ 


ಮುಚ್ಚಿದ ಬಾಗಿಲಿನ ಕೋಣೆಯೊಳಗೆ ಒಬ್ಬ ಹುಡುಗಿಯ ಕಗ್ಗೊಲೆ 
ಕೆಲವು ನೋಟಗಳು ತರುತ್ತವೆ ಅರಿವಿನಾಚೆಗಿನ ಶೋಕಗಳ ಸ್ವಪ್ನಗಳನ್ನು; 
ಫ್ಯಾಕ್ಟರಿ ಕಿಟಕಿಯಲ್ಲಿ ನಿಂತಿದ್ದ ರೇತರು, 

ನೇಕಾರನಾಗಿ ಮಾರ್ಪಟ್ಟ ತೋಟ, 

ಮೇಣಶಿಲೆ ವಸ್ತು ಪ್ರದರ್ಶನದ ಬೇಸಿಗೆ ಮಧ್ಯಾಹ್ನ, 

ನಂದನದಲ್ಲಿ ರೋಗಿಷ್ಟನನ್ನ ಕಂಡ ರಾಣಿಯ ಮನಸ್ಸು 

ಕಾಡಲ್ಲಿ ಬಂದ ಕರ್ಪೂರ ಗಂಧ 

ಸಂತೋಷದ ದಿವಸ ಗೋಪುರದೊಳಗ ಹಾಕಲ್ಪಟ್ಟ ರಾಜಕುಮಾರಿ 
ಕಾಲುವೆಯ ನಿಂತ ನೀರಿನ ಮೇಲೆ ಇಡೀ ವಾರ ತೇಲಿದ ಜನ. 


ಕರುಣೆ ತೋರಿಸು, ಸುಗ್ಗಿ ಹೊತ್ತಲ್ಲಿ ರೋಗ ಸುಧಾರಿಸುತ್ತಿರುವವರ 
ಥರ ತೆವಳುತ್ತಾ ಬಂದವರಿಗೆ! 
ಕರುಣೆ ತೋರಿಸು, ರಾತ್ರಿ ಊಟದ ಹೊತ್ತಿಗೆ ಸರಿಯಾಗಿ ಹಾದಿ ತಪ್ಪಿದ 
ಮಕ್ಕಳ ಹಾಗೆ ಕಾಣುವವರ ಬಗ್ಗ... 
ಕರುಣೆ ತೋರಿಸು, ಶಸ್ತ್ರ ವೈದ್ಯನ ಹತ್ತಿರ ಗಾಯಗೊಂಡು 
ಬಿರುಗಾಳಿ ಜಾಡಿಸಿದ ಟಿಂಟಿನಂತಾದವರ ಬಗ್ಗೆ! 
ಕರುಣೆ ತೋರಿಸು, ಬೇಸ್ತು ಬಿದ್ದಕೊಡಗೂಸಿನ ಬಗ್ಗೆ! 
(ಕತ್ತಲಲ್ಲಿ ಹರಿದು ಹೋಗುತ್ತಿದ ಹಾಲಿನ ನದಿ, 
ಸತ್ತಿದ್ದಾನೆ ಹಂಸ, ಸರ್ಪಗಳ ಮಧ್ಯೆ!) 
ಅಗೋ, ಅವರು, ಜವುಗು ನೆಲದಲ್ಲಿ ಒಂಟಯಾಗಿ ಬಿಡಲಾದ ರಾಜಕುಮಾರಿಯರು! 
ಇಗೋ, ಇವರು, ಹಾಲುಗಟ್ಟದ ಹಡುಗು ಪೂರ್ತಿ ಕಂಡು, 
ಮಳೆಗಾಳಿ ಮಿಂಚು ಹೊಳಪಿಂದ ಹೊತ್ತಿಸಿದ್ದ ಕಂಗಳವರು! 
ಎಷ್ಟು ಅಯ್ಯೋ ಅನಿಸುತ್ತದೆ, ಬೇರ ಜಾಗದಲ್ಲಿಲ್ಲವಲ್ಲಾ ಎಂದು 
ಒದ್ದಾಡುವ ಆ ನೋಟಗಳು! 


ಅಂದುಕೋಬಹುದು, 
ಇನ್ನು ಕೆಲವು ಇರುತ್ತವೆ, ಆಶ್ರಮದ ಕೈಯಗಲ ಹುಲ್ಲಿನ ಮೇಲೆ 


ಕ್‌ 


೧೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ಯುದ್ಧದ ಲಿಲ್ಲಿ ಹಾಗೆ, ಟೆಂಟುಗಳ ಹಾಗೆ! 

ಇನ್ನೂ ಹಲವು, ಬಳ್ಳಿಮಾಡದಲ್ಲಿ ಬೆಳೆಸಿದ ಗಾಯಗೊಂಡ ಮನುಷ್ಯರ ಹಾಗೆ! 

ರೋಗಿಗಳು ನಾಪತ್ತಯಾದ ಸಾಗರದಲ್ಲಿ ಆಸ್ಪತ್ರೆ ಸಿಸ್ಟರ್‌ಗಳ ಹಾಗೆ! 

ಎಂಥಾ ಅನುಭವ, ಇಷ್ಟೊಂದು ನೋಟಗಳನ್ನು ಕಂಡಿದ್ದು 

ಅವುಗಳನ್ನೆಲ್ಲಾ ಬರಮಾಡಿಕೊಂಡಿದ್ದು, 

ಹಾಗೆ ಮಾಡಿ, ನನ್ನ ನೋಟವನ್ನೆ ಖಾಲಿ ಮಾಡಿಕೊಂಡಿದ್ದು! 

ಜೊತೆಗೆ, ಇನ್ನು ಮೇಲಾದರೂ ನನ್ನ ಕಣ್ಣು ಮುಚ್ಚಿಕೊಳ್ಳುವಂತೆ 
ಮಾಡಿಕೊಂಡದ್ದು! 


ಬಿಳೀ ಹಕ್ಕಿ 


ಸೊಕ್ಕಿನಿಂದ, ಉದಾಸೀನವಾಗಿ, ನಿಧಾನಕ್ಕೆ ಹಾರಿದವೋ 
ಮಂಜುಬಣ್ಣ ದ ಆ ಬಿಳೀ ಸವಿಲು, ಆಯಾಸವಾದೀತೆಂದು, 
ಮಂಜಿನ ಆ ಹಕ್ಕಿಗಳು, ಇಂದಿನ ಆ ಹಕ್ಕಿಗಳಾ ಕಂಡೆನೋ 

ನಿದ್ದೆ ತಿಳಿಯುವ ಮುಂಚೆಯೇ ಹಾರಿ ಹೋದುದನ್ನು 


ಸೊಕ್ಕಿನಿಂದ, ಉದಾಸೀನವಾಗಿ, ಸಾವಕಾಶವಾಗಿ ಹಾರಿದವೊ 
ಸೂರ್ಯನಿರದ ಸರೋವರದ ದಂಡೆಯ ಕಡೆಗೆ 
ಅಜಾಗ್ರತೆಯ ಯೋಚನೆಗಳ ಹಕ್ಕಿಗಳು ಹೋದ ಸದ್ದು ಕೇಳಿಸಿತೋ 
ಸೋಂಬೇರಿಯಾಗಿ ಕಾಯುವಾಗ ಸೂರ್ಯನಿರದ ಮುಂಜಾವಿಗೆ 


ಮೂರು ಹೊನ್ನಿನ ನಾಣ್ಯಗಳು 


ಅವಳ ಬಳಿ ಇದ್ದವು ಮೂರು ಹೊನ್ನಿನ ನಾಣ್ಯಗಳು 
ಆ ಮೂರು ಹೂನ್ನ ನಾಣ್ಯಗಳ ಯಾರಿಗವಳು ಕೊಟ್ಟಳು? 
ಮೊದಲನೆಯದ ಕೂಟಳು ಮುದ್ದು ತಾಯಿತಂದೆಗೆ 
ಅದನು ತತ್ತು ಕೂಂಡರವರು ಹೂನ್ನ ಕಡ್ಡಿ ಮೂರು; 
ಸಲುಹಿದರು ಅವಳನವರು ಚೈತ್ರ ಬರುವವರಗೂ 


ಕಾವ್ಯ /೧೧ 


ಎರಡನೆಯದ ಕೊಟ್ಟಳಾ ಮುದ್ದು ಮಾಡುವವರಿಗೆ: 
ಅದನು ತೆತ್ತು ಕೊಂಡರವರು ಚಿನದ ಬಲೆ ಮೂರು, 
ಸಲುಹಿದರು ಅವಳನವರು ಸುಗ್ಗಿ ಮುಗಿವವರೆಗೆ 


ಮೂರನೆಯದ ಕೊಟ್ಟಳು ತಾನು ಹಡೆದವರಿಗೆ; 
ಅದನು ತೆತ್ತು ಕೊಂಡರು ಕಬ್ಬಿಣದ ಬೇಡಿ ಮೂರು 
ಕಟ್ಟಿ ಹಾಕಿದರವಳನು ಮಾಗಿ ಮುಗಿವವರೆಗೆ. 


ಮೂವತ್ತು ವರ್ಷ ಕಾಲ 


ಅಕ್ಕದಿರಾ, ತಂಗಿಯರಾ, ಮೂವತ್ತು ವರ್ಷ ಕಾಲ 
ನಾನು ಅವನ ಹುಡುಕಿದೆ; 

ಮೂವತ್ತು ವರ್ಷ ಅವನ ಹುಡುಕಿಯೇ ಹುಡುಕಿದೆ, 
ಎಲ್ಲೂ ಅವನ ಕಾಣದೆ. 


ಮೂವತ್ತು ವರ್ಷ ದಾರಿಯ ತುಳಿದೆ; 
ನೀಳ, ಉರಿವ ಆದಾರಿ 

ಅಕ್ಕದಿರಾ, ತಂಗಿಯರಾ, ಎಲ್ಲೆಲ್ಲೂ ಅವನೆ 
ಆದರೂ ಇಲ್ಲ ಅಲ್ಲಿ 


ಅಕ್ಕ, ತಂಗಿಯರೆ, ಅಯ್ಯೋ ಹೊತ್ತಾಗಿದೆ 
ಹರಿದವು ಈ ಜೋಡು, 

ನನ್ನ ಹಾಗೆಯೇ ಸಂಜೆ ಸತ್ತು ಹೋಗಿದೆ 
ನನಗೆ ರೋಗ, ಮೃತ್ಯು 

ಹದಿನೇಳರ ಹರೆಯದವರೆ, ಹೋಗಿ ನೀವಾದರೂ 
ಅವನ ಹುಡುಕಿ ತನ್ನಿರೆ 

ಅಕ್ಕದಿರಾ, ತಂಗಿಯರಾ ಹಿಡಿಯಿರಿ ಈ ದಂಡವನ್ನು 
ಹೋಗಿ ಜಗವ ಸೋಸಿರೆ. 


೧೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮೇತರ್‌ಲಿಂಕ್‌ನ ಗದ್ಯ ಕುರಿತು: 


CNS LM el ತರ ಕೃತಿ] ತಿಗಳೂ ವೈವಿಧ್ಯಮಯವಾಗಿವೆ. 
ಆ ನಾಟಕಗಳನ್ನು ಹೇಗೆ ಪ್ರಕಾರಗಳೂಳಗೆ ಸೇರಿಸಲು ಕಷ್ಟವಾ ಸುವ ಹಾಗೇ ಅವನ 
ಗದ್ಯ ಬರಹಗಳನ್ನು ನಿರ್ದಿಷ್ಟ ಪ್ರಕಾರಗಳಾಗಿ WR ಪ್ರಯಾಸಕರವಾಗುತ್ತದೆ. 

ಮೇತರ್‌ಲಿಂಕ್‌ ಒಂದು ಕತೆಯನ್ನು ಪ್ರಕಟಿಸಿರುವುದು ವಿದಿತ. ಅದನ್ನು ಹೊರತು 
ಪಡಿಸಿ, ಇತರೆ ಗದ್ವಕೃತಿಗಳ ವೈವಿದ್ಯತೆ ಕುತೂಹಲಕಾರಿಯಾಗಿದೆ. ಆತನಗ ಗೃಂಥಗಳ ಸೂಚಿ 
(13 ೫() ಮಾಡಿದರೆ ಹೇಗೆ? ೧೯೨೫ರಲ್ಲಿ ಪ್ರಕಟಗೊಂಡ "ಏನ್‌ಶಿಯಂಟ್‌ 
ಈಜಿಪ್‌' ಚರಿತ್ರೆಯ ಪುಸ್ತಕವಾದರೆ, "ದುಂಬಿಯ ಜೀವನ' (೧೯೩೦), "ಬಿಳಿ 
ಬರುವ ಜೀವನ' (೧೯೨೭), "ಗೆದ್ದಲು ಹುಳುವಿನ ಜೀವನ' ಗಳು ಜೀವಶಾಸ್ತ್ರಕ್ಕೆ 
ಸಂಬಂಧಿಸಿದವು; ಓಲ್‌ ಎ ಫ್ಯಾವನ್ನ ಹೂವುಗಳು ಮತ್ತು ಬಯಲುಗಾಳಿ', ಸಸ್ಯಶಾಸ್ತ್ರ ದ 
ಹೊತ್ತಿಗೆ; "ಸುಪ್ರೀಂ ಲಾ',: ಸಷ ಗಣಿತ, ವವರ ತ 


ಸಂಬಂಧಿಸಿರುವುದು. "ದಿ ಗ್ರೇಟ್‌ ಜಿ ಯಾಂ ತ್‌ "ಅವರ್‌ಗ್ಲಾಸ್‌', "ಎಸ್ನಂ ಅಂಡ್‌ 
ಡೆಸ್ಟಿನಿ', "ದಿ ಟ್ರೆತರ್‌ ಆಫ್‌ದಿ ಹಂಬಲ್‌'. ಇತರ ಪುಸ್ತಕಗಳು ಲೇಖಕನ ಅನೆಕ ಜ್ಞಾನ 
ಶಾಖೆಗ್‌ ಸಾರಗಳೊಂದಿಗಿನ ಆಲೋಚನೆಗಳ ಬಿಡಿಭಾಗಗಳು; ಇವನ್ನು ಪ್ರಬಂಧ 
ಎನ್ನಲು ಬಾರದು, ಎನ್ನದಿರಲೂ ಬಾರದು 


ನ ಶಾಖೆಗಳಿಗೆ ಕೊಡುಗೆ` ನೇಡೆಬಲ್ಲ ಬಹುಮುಖ 
ದೆ ರ ುತ್ವಷ್ನ ವಾದ್ದಾಗಿರಬೇಕೆಂದು ಆಶ್ಚರ್ಯ ವಾಗುತ್ತದೆ. 
ನಾಟಕಗಳನ್ನು ಮಾತ್ರ ಓದಿ, "ಇವನೆ ನು” ಬರೀ 'ಹವಾಡ, ಮಾಂತ್ರಿ ಕತೆಗಳನ್ನು ಬಳಸಿ 

ನಾಟಕ ಮಾಡಿದ್ದಾನೆ ' ಎಂದು ಅವನು ತಳ್ಳಿ ಹಾಕಿಬಿಡಬಹುದು. ಆದರೆ "ನಾಟಕ 
ರಚನೆಯ ಹಿಂದಿನ ಮನಸ್ಸಿನ ಪೂರ್ವಸಿದ ತೆ 1. ಯಾವ ಕ್ಷೇತ್ರ ಗಳಲ್ಲಿ ಪಳಗಿದೆ 
ಎಂದು ಗಮನಿಸಿದರೆ. ಇಷ್ಟಲ್ಲಾ ಬಲ್ಲವ ಅಷು ಸರಳವಾದ, ನೇರವಾದ ಕಾವ್ಯಾತ್ಮಕ 


ಟು 


ನಾಟಕಗಳ ಳನ್ನು ಹೇಗೆ ರಚಿಸಿ ದ ಎಂದು ಪ್ರಶ್ನಿಸು ಸುವಂ ತಾಗುತ್ತದೆ. 


ಸತ್ತ ಬರಹಗಳು ಅಪಃ ಆಲೋಚನೆಗಳನ್ನು ಮತ್ತು ಸು. 


ಹಾಗಾಗಿ ಈ ಬರಹಗಳ ನ ಪ್ರಬ ಎನ್ನಲಾಗದು; ದಿನಚರಿಯೊಂ ದರಲ್ಲಿ 
ಸಿಗುವ "ನೊಟ್‌' ಗಳಂತೆ, ಗಪದ್ಧಗಳಂತೆ ಇವೆ ಎನ ಬಹುದು. 


ಆಯ್ತ ಭಾಗಗಳು /೧೩ 


ಮೇತರ್‌ ಲಿಂಕ್‌ನ ಮನ iN ; ತಾ ಅವನ ಹೆಸರಿನ ಶಬಾ ರ್ಥ ಬಿಡಿಸಿದರೆ 


ಒಡಪಿನಂತೆ ಹೊಳೆಯುತ್ತದೆ. 'ಮ್ಯಾಟರ್‌'- ಎಲ್ಲವಸುಗಳ ಮೂಲ; ಲಿಂಕ್‌-ಸಂಬಂಧ. 
ಮ್ಯಾಟರ್‌ಲಿಂಕ್‌ನಲ್ಲಿ ಎಲ್ಲ ಜ್ಞಾ; ನ ಜ್ಞಾನ ಪರಸ್ಪರ ಸಂಬಂಧಪುಳ್ಳದ್ದಾಗಿದೆ: 


“ಇ 


ಆಧ್ಯಾತ್ಮಿಕ ಸಂದರ್ಭ ಗಳ ಸೇ ಳುವ "ಕಾಲ' ಮತು "ಆಕಾಶ' (Time and 
50806)ಗಳು, 1 ಬಾಹ್ಯಾಕಾಶ ವಿಜ್ಞಾನಗಳ "ಕಾಲ' ಮತ್ತು "ಆಕಾ' ಗಳಿಗೆ 
ವೃತಿರಿಕ್ತವಾಗಿಲ್ಲ ಶಿ ೧ೀಗ ರುಜಿನಗಳು' ಎಂಬ ಪಾತ. ಧಾರಿಗಳು ಪವಾಡ ನಾಟಕದ 


ರ್‌ 


ಹೂರಗಿನ ವೈಜ್ಞಾನಿಕ ಜಗತ್ತಿನ ಮೃಕ್ರೂ. €ಬ್‌ ಗೆ ಸಂಬಂಧಿಸಿದವೇ ಆಗಿರುತ್ತವೆ. 


ಕಾ 


ಮೇತರ್‌ ಲಿಂಕ್‌ ಚೈತನ್ಯದ ಕುರಿತು ಮಾತಾಡುವಾಗ | ವೈಜ್ಞಾನಿಕ ಸಂಶೋಧನೆಗಳನ್ನು 


G 


ರಾ 
ಸ 


ದೂರಮ ಾಡುವುದಿಲ ವಿರೋಧ ಮಾಡುವುದಿಲ್ಲ; ಹಾಗೇವೆಜ್ಞಾನ ಕ ವಿಚಾರಗಳನ್ನು 
ಕುರಿತು ಮಾತಾಡುವಾಗ ಆಧ್ಯಾತ್ಮ ಶ್ರ ಹೊರಗುಳಿಯುವುದಿಲ್ಲ; 


ಇ 


ಹಾಗಾಗಿ ಮೇತರ್‌ ಲಿಂಕನ ಅಲೋಚನಾಕ ಮ ಈ ಶತಮಾನದ ಮುಖ್ಯ 
ವಿಜ್ಞಾನಿಗಳಾದ : ಐನ್‌ಸ್ಟೀನ್‌ ಅಥವಾ ಸ್ಟೀವನ್‌ ಹಾಕಿಂಗ್‌ರ ಹಾಗೆ ವಿಶ್ವಾತ್ಮಕ 
ದೃಷ್ಟಿಯುಳ್ಳದ್ದಾಗಿದೆ. ಉದಾಹರಣೆಗಾಗಿ ಕೆಲವು ಭಾಗಗಳನ್ನು ಅನುವಾದಿಸಿ 
ನೀಡಿದ್ದೇನೆ: ) 


[i ಹಕ್ಕಿ' ನಾಟಕದಿಂದ 


ಛ್‌ 


ರಾತಿ ಏನು ಪ್ರಯೋಜನ ತಿಳಕೊಂಡು? ಆಗಲೆ ಹೇಳಿದೆನಲ್ಲ ನೀಲಿ ಹಕ್ಕಿ ಇಲ್ಲಿ 
ರ್‌ p) 
ಯಾವತೂ ಒಂದಿಲ. ನಿನಿಷ: ಬೇಕಾದರೆ ಬಾಗಿಲುತೆಗಿ. ಒಳಗಿರೋದು 
ಹ ಕ್‌ 4 
ರೋಗರುಜಿನಗಳು. 


ಟಲಿಲ್‌: (ಕೀಲಿಕ್ಟೆಯನು ಬೀಗಕ್ಕೆ ಅಳವಡಿಸುತು ತೆಗೀಬೇಕಾದರೆ ಹುಷಾರಾಗಿರಬೇಕಾ? 


ಕಾಣು ವದ ಹಿದಿ ಷ್ಯೂ ಸುಖಿಗಳಲ್ಲ. 
ಕೆಲಕಾಲದಿಂದ ಮನುಷ ಅವುಗಳ ಮೇಲೆ ಎಂಥಾ ಘೋರ ಯುದ್ದ 
ಮಾಡುತಿ ದಾನೆ! ಅದೂ ಪರಮಾಣು ರೂಪ ಪಾ ಣಿಗಳನ್ನು ಕಂ ಡು 


ಬಟ ತ್ಯ 


ಹಿಡಿದ ಮೇಲಿಂದ! ತೆಗಿ, ನೀನೇ ನೋಡುವಿಯಂತ್ನೆ 
(ಟಲ್ಟಿಲ್‌ ಬಾಗಿಲನ್ನು ಸಾಕಷ್ಟು ದೊಡ್ಡದಾಗಿ ತೆರೆಯುತ್ತಾನೆ. ಏನೂ ಆಗುವುದಿಲ್ಲ) 


ಟಲ್ಲಿಲ್‌: ಅವು ಆಚೆ ಬರೋದಿಲ್ವೆ ? 


ರಾತಿ. ಹೇಳಿದೆನಲ್ಲ. ಅವುಗಳಲ್ಲಿ ಹೆಚ್ಚಿನವು ಒಡವಾಗಿ ಬಿಟ್ಟವ, ನಿರುತ್ತಾಹ 
ಗೊಂಡಿವೆ. ವೈದ್ವರು ಅವುಗಳನ್ನು ಬಹಳಕ್ರೂ ರವಾಗಿ ನ ನಡೆಸಿಕೊಳ್ಳುತ್ತಾ ರೆ. 
ನಿಮಿಷ ಒಳಕ್ಕೆ ಹೋಗಿ ನೀನೇ ನೋಡಿಕೂಂಡು ಬಾ. 


"ದಿ ಅವರ್‌ಗ್ಲಾಸ್‌' ನಿಂದ ಆಯ್ದ ಭಾಗಗಳು: 

ನಾನೂ ಯಾವಾಗಲೂ ದ್ವಂದ್ವಗಳಲ್ಲೇ ನುಡಿಯುತ್ತಿರುತ್ತೇನೆ ಎಂದು ನನ್ನ ಮೇಲೆ 
ಆರೋಪ ಆಗಾಗ್ಗೆ ಬರುತ್ತಿ ರುತ್ತದೆ... ನನಗೆ ಏನೂ ಗೊತ್ತಿಲ್ಲವೆಂದು ನಾನಂತೂ 
ಒಪ್ಪಿಕೊಳ್ಳುತ್ತೆ : ನೆ. ಅದನ್ನು(ಸ ವನು) ಇದುವರೆಗೂ ನಾನಂತೂ ಕಂಡಿಲ್ಲ: ಅದಿಕ್ಕೆ 


KN 


ನಾನಿನ್ನೂ "ಅದನ್ನ ಹುಡುಕುತಿ ದೇನ ನನ್ನ ಎಡ- ಬಲಗಳಲ್ಲಿ, ಮುಂದೆ, ಹಿಂದೆ; 


ಬೆಳಕಿನಲ್ಲಿ ನೆರಳಿನಲ್ಲಿ . ಒಂದುಕ್ಷಣ ಅದು 'ಮಾಟರ್‌' ನಲ್ಲಿ ಜೀವತಾಳಿದೆ 
ಚತತ ಇನ್ನೊ ಂದು ಕ್ಷಣ ಅದು ಚೈೆತನ್ನ ಲ್ಲಿ ತೋರುವುದೆ ದೆಂದು ಅನ್ನಿಸುತ್ತೆ. ಇವತ್ತು. 


( 


ದು ಠಕಸ್ತಿಕದಲ್ಲಿ ಅಡಗಿದೆ ' ಅನ್ನಿಸುತ್ತೆ: ನಾಳೆ ಒಂದು ಬಗೆಯ ಊಹಾತೀತ ದಲ್ಲಿ 


ಇಸ್ಕಿ 
ದು ಪ್ರತಿ ಷ್ಠಾಪಿ ಪಿತವಾಗಿದ ಅನ್ನಿಸುತ್ತೆ. 


( 


5% x 5% % 5k 


ದೊಡ್ಡ ದೊಡ್ಡ ಸಂದಿಗ್ಗಗಳ ಮೇಲ ರಿಲೆಟಎಟ ಏನು ಬೆಳಕು ಚೆಲ್ಲಿದೆ? ಏನೇನೂ ಇಲ್ಲ. 

ರಿಲೆಟವಿಟಿ ಧಿಯರಿಯ ಪ್ರಕಾರ ಎಲ್ಲವೂ ಕು ಜಗತ್ತಿನ ಬ ಬಾಗಿದ ರೇಖೆಯ ಮೇಲೆ 
ಅವಲಂಬಿತವಾಗಿದೆ (ಆ ಜಗತ್ತು ನಮ್ಮ ಅತ್ತಾಧುನಿಕ ಟೆಲಿಸ್ಟೋಪ್‌ಗಳ ಮೂಲಕ 
ಕಾಣಬಲ್ಲ ಜಗತ್ತು): ಅದೂ ಮಹಾನ್‌ ಜಗತ್ತಿನೊಳಗಿನ ಒಂದು "ಜಗತ್ತು: ಸರಿಯಾಗಿ 
ಹೇಳಬೇಕಂದರೆ ಅಪರಿಮಿತ ಜಗತ್ತಿನೊಳಗಿನ ಒಂದು ಜಗತ್ತು 'ಅಪಕಮಿತರ ಬಾಗಿದ 
ರೇಖೆ ಅನ್ಫುಷದೇ ಉಾಹಿಸಿಕೊಳಲಾಗದ ವೈಚಿತ್ರ. ನಕ್ಷತ ಗಳ ಚಲನೆ, ಎಲ್ಲ ಜೀವಿಗಳ 


೮ 


< 
ಚಲನೆಗಳು ಇಂಥ ಅಪರಿಪೂರ್ಣವಾದ ಉಹಯಲಿ ಲ್ಲಿ ಮಾತ್ರಎರುವ ಬಾಗಿದ ರೇಖೆ 
ಬ್‌, 


ps 


wv 
A ಸಾಗಾ Fy ಎ ಇ. 
ಯಲ್ಲಿ ಉಗಮವಾಗಿದೆ. ಅಷ್ಟೇ ಆಲ್ಲಿ ಅವುಗಳ ಪಥಗಳನ್ನು ನಿರ್ದಿಷ್ಟಗೊಳಿಸಿರುವುದೂ 
ಆ a ಚ್‌ 


ಆಯ ಭಾಗಗಳು / ೧೫ 


ಇವೇ ಬಾಗಿದ ರೇಖೆಗಳೇ ಈ ಥಿಯರಿ ನೂಟನ್‌ನ ಧಿಯರಿಗಿಂತ ಕಡಿಮೆ ಒಪ್ಪತಕ್ಕದಾಗಿದೆ. 


ಇನ್ನು ಜಗತ್ತಿನ ಶಕ್ತಿಯ ಮೂಲವಾದ ಅಣುವನ್ನು ಕುರಿತು ಮ್ಯಾಥ್‌ಮಟಕಲ್‌ ಫಿಸಿಕ್ಸ್‌ನ 
ಮುಖವಾಣಿಯಾದ ಎಡಿಂಗ್‌ಟನ್‌ ತನ್ನ ಗಿಫರ್ಡ್‌ ಲೆಕ್ಷರ್ಸ್‌ನಲ್ಲಿ ಹೇಳುತ್ತಾನೆ: ಅಣು 
ಕುರಿತ ಥಿಯರಿಯನ್ನು ಹೀಗೆ ಒಟ್ಟು ಮಾಡಿ ಹೇಳಬಹುದು: ಅಣುವಿನೊಳಗೆ ನಮಗೆ 
ಗೊತ್ತಿಲ್ಲದ "ಏನೋ ಒಂದು' , ಹೇಗೆಂದು ನಮಗೆ ಗೊತ್ತಿಲ್ಲದ ಏನೋ ಒಂದನ್ನು 
ಮಾಡುತ್ತದೆ. 


ಸತ * % 5% 


ನಿಜವಾಗಿಯೂ ಜೀವಂತವಾಗಿರುವ ಕ್ಷಣಗಳೆಂದರೆ ನಾವು ಚಿಂತನೆಯಲ್ಲಿ ತೊಡಗಿದ 
ಕ್ಷಣಗಳು ಮಾತ್ರ, ಯಾಕೆಂದರೆ ಚಿಂತನೆಯೊಂದೇ ನಮ್ಮ ಜೀವನದ ಸೂಕ್ಷ್ಮವಾದ ಭಾಗ. 
ಈಗ ಈ ಭೂಮಿಯಲ್ಲಿ ಮನುಷನವಿಧಿ ದುರಂತವಾಗಿರುವುದರಿಂದ ದುಃಖ, ನೋವು 
ಸಾವುಗಳಲ್ಲಿ ಕೊನೆಗೊಳ್ಳುವುದರಿಂದ, ಎಲ್ಲ ಚಿಂತನೆಗಳೂ ಅನಿವಾರ್ಯವಾಗಿ ದುಖ 
ಮಯವೆಃ ಒಗಿರುತ್ತವೆ ಆದರೂ ಅಮೆರಿಕದತತ್ವಜ್ಞಾ ನಿಯೊಬ್ಬ ಹೇಳಿದಹಾಗೆ ಸಮಾಧಾನಿ 
ಯಾದ ಹಂದಿಯಾಗಿರುವುದಕ್ಕೆಂತ ಪ್ಲೇಟೋನ ಹಾಗೆ ದುಃಖಿಯಾಗಿರುವುದೇ ಮೇಲು. 


೫ 5% ಜೇ ೫೫ 


ಪರಿಪೂರ್ಣತೆ ಎಂದರೇನು? ಅದು ಜಡವಾಗುವುದಿಲ್ಲವೆ, ಅಚರವಾಗುವುದಿಲ್ಲವೆ, ಅದು 
ಸಾವೇ ಆಗುವುದಿಲ್ಲವೆ ? ಬಹುಶಃ "ಪರಿಪೂರ್ಣತೆಗಾಗಿ ತುಡಿಯುವುದು' ಎಂದರೆ 
ಅದೊಂದು ನಮ್ಮ ಮನಸ್ಸಿನ ದುಃಖಕರವಾದ ಅಸ್ಥಿರ ಸ್ಥಿತಿಯಾಗಿರಬಹುದು ಒಂದು 
ಅದಾಗಿರಬಹುದು. 


ಜೇರ್ಕೇ %% %% 


ಮುಂಗಾಣ್ಮೆಗಳಲ್ಲಿ ಭವಿಷವ ಭೂತದ ಜೊತೆ ಕಲಸಿ ಹೋಗಿರುವುದನ್ನು ಕಾಣುತ್ತೆ €ವೆ. 
ಅಂದ ಮೇಲೆ ಭವಿಷ ಮತು ಭೂತಗಳು ನೆರೆ ಹೊರೆಯವೆಂದೂ, ಸಹ ಜೀವಿಗಳೆಂದೂ 
ಮತ್ತು ಅವು ವರ್ತಮಾನದಲ್ಲಿ ಸಹಬಾಳ್ಗೆ ನಡೆಸುತ್ತಿವೆಯೆಂದೂ ಸಾಬೀತಾಗಲಿಲ್ಲವೆ? 


೫ ತ್ಯೇ ಯು * % 


೧೬/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ನಮ್ಮ ಪೂರ್ವಿಕರ ನನಪನ್ನು ಉಳಿಸಿಕೊಳ್ಳುವ ಆ ಅಗೋಚರ ಜೀವಿಗಳು ಅಥವಾ 
ಕಣಗಳು ಎಂದರೆ ಏನೆಂದು ನನ್ನನ್ನು ಆಗಾಗ್ಗೆ ಪ್ರಶ್ಲಿಸುವವರಿದ್ದಾರೆ. ನಾನು 
ಹೇಳುತ್ತಿ ರುವುದು ಪೀಳಿಗೆಗೆ ಸಂಬಂಧಿಸಿದ ಗಂಡು ಹಾಗೂ ಹೆಣ್ಣು ಗಳಲ್ಲಿ ಆಡಗಿರುವ 
ನಿಗೂಢವಾದ ಜೀವಕಣಗಳ ವಿಷಯ: ಕ್ರೋಮೊಜೋಮ್ಸ್‌ ಅನ್ನಿ, ಏನಾದರೂ ಅನ್ನಿ. 
ಜಾನ್‌ ರೋಸ್ತಾಂ ಪ್ರಕಾರ ಇವು ವಂಶಪರಂಪರೆಯ ನಿರ್ದಿಷ್ಟ ಬಿಂದುಗಳು. ಅವು 
ನಮಗೆ ಅತಿ ದೂರದ ನಮ್ಮ ಪೂರ್ವಿಕರಿಂದಲೂ ನಮ್ಮೊ ಳಗೆ ಬಂದಿವೆ; ನಮ್ಮಿಂದಾಗಿ 
ಮುಂದಿನ ಅತಿದೂರದ ನಮ್ಮ ಸಂತತಿಯೊಳಗೂ ಇರುತ್ತವೆ. ಅವನ್ನೇ ಬಹುಶಃ ಜನ 
ಆತ್ಮಗಳು ಎಂದು ಕರೆದಿರಬೇಕು. ಆದರೆ ಅವು ಇನ್ನು ಅಗೋಚರವಾದ ಅಥವಾ 
ಪೂರ್ವಸ್ಥೆ ದ್ವಾಂತಿಕವಾದ ಆತ್ಮಗಳೇನಲ್ಲ. ಸೂಕ್ಷ್ಮ ದರ್ಶಕಗಳು ಅವನ್ನು ಆಗೀಗ 
ನೋಡಬಲ್ಲವಾದ ಮಾತ್ರಕ್ಕೆ ಅವುಗಳ "ಆಧ್ಯಾತ್ಮಿಕತೆ' ಕಡಿಮೆಯಾಯ್ತು ಅನ್ನಲಾದೀತೆ? 
ನಿಗೂಢವೂಂದಕ್ಕೆ ಉಸಿರು ಎಂದು ಹೆಸರು ಕೊಟ್ಟ ಮಾತ್ರಕ್ಕೆ ಅದು ಕಡಿಮೆ ಆಧ್ಯಾತ್ಮಿಕ 
ಅನಿಸೀತೆ? 


ಆ ಕಣಗಳಲ್ಲಿ ನಮ್ಮ ಹಿಂದಿನವರ ಎಲ್ಲ ಅನುಭವಗಳು, ಎಲ್ಲ ಗುಣಗಳು, 
ಅವಗುಣಗಳು, ಶಾರೀರಕ ಮತ್ತು ನೈತಿಕ ಗುಣಗಳು ಕೂಡಿರುತ್ತವೆ: ನಮ್ಮ ಮುಂದಿನವರ 
ಕಣಗಳಲ್ಲೂ ಆವು ಮುಂದುವರೆಯುತ್ತವೆ. ನಮ್ಮೊ ಳಗೆ ಇರುವ ಎಲ್ಲ ಪೂರ್ವಿಕರ 
ಸಂಕೇತ ಅದಾಗಿರುತ್ತದ; ಹಾಗೇ ನಮ್ಮ ಮುಂದಿನ ಪೀಳಿಗೆಯವರ ಸಂಕೇತವೂ 
ಅದಾಗಿರುತ್ತ ದೆ. ಮಾನವ ಜನಾಂಗದ ಇಡಿಯ ಭೂತವನ್ನು, ಇಡಿಯ ಭವಿಷ್ಯವನ್ನು 
ಅವು ಪ್ರತಿನಿಧಿಸುತ್ತವೆ. ಅವುಗಳಿಗೆ ಪ್ರತಿಯೊಬ್ಬನೂ ತನ್ನ ವೈಯಕ್ತಿಕ ನೆನಪುಗಳನ್ನು 
ಸೇರಿಸುತ್ತಾನೆ. ಈ ಜೀವಕಣಗಳ ಲೆಕ್ಕದಲ್ಲಿ ನಾವುಗಳು ಒಂದು ಕ್ಷಣ ಒಂದು 
ಹೋಗುವವರು ಮಾತ್ರ, ಅವು ಮಾತ್ರ ಭೂಮಿ ಇರುವವರೆಗೂ ಮುಂದುವರೆದಿರುತ್ತವೆ. 
ನಾವು ಒಂದು ವೇಳೆ ಮುಂದಿನ ಜನಾಂಗ ಸೃಷ್ಟಿಮಾಡದೆ ಸತ್ತರೆ ಆಗ ಅವು ಸಾಯುತ್ತವೆ. 
ಚರಿತ್ರೆಯಲ್ಲಿ ಚರಿತ್ರೆ ಪೂರ್ವದ ಕಾಲವನ್ನು ಮತ್ತು ಮನುಷ್ಯನ ಭವಿಷ್ಯದ ಚರಿತ್ರೆಯನ್ನು 
-ಇವೆರಡನ್ನೂ ಅವು ತುಂಬಿಕೊಂಡಿವೆ. 

ಇದೇಸಂದರ್ಭದಲ್ಲಿ ಇನ್ಸೂ ೦ದು ಮಾತನ್ನು ನಾವು ಗಮನದಲ್ಲಿ ಟ್ಟು ಕೊಳ್ಳ ಬೇಕು; 
ಮೇಲೆ ಹೇಳಿದ ವಿಷಯ ಮನುಷನಿಗೆ ಮಾತ ಸೀಮಿತವಾದದ್ದಲ್ಲ ; ಈ ಪ್ರಪಂಚದ 
ಪ್ರತೀ ಜೀವಿಗೂ ಇದು ಅನ್ವಯವಾಗುವುದು. ಸುಮಾರು ೨೦ ವರ್ಷಗಳ ಹಿಂದೆ ನಮ್ಮ 
ಜೀವವನ್ನು ಮುನ್ನಡೆಸುವ ಅಗೋಚರ ಜೀವಿಗಳನ್ನು ರಂಗದ ಮೇಲೆ ತರುವ ಪ್ರಯತ್ನ 


ಆಯ್ದ ಭಾಗಗಳು / ೧೭ 


ಮಾಡಿದೆ 'ನೀಲಿಹಕ್ಕಿ' ನಾಟಕದ ಮುಂದವರಿದ ಯಕ್ಷಿ ನಾಟಕ 'ಲಗ್ಧ ನಿಶ್ಚಯ' ದಲ್ಲಿ 
ಇದು ಇಂಗ್ಲೆ ೦ಡ್‌ ಮತ್ತು ಅಮರಿಕಾಗಳಲ್ಲಿ ಪ್ರದರ್ಶನ ಕಂಡಿದೆ. 


(ಸಂಬಂಧಿಸಿದ ಭಾಗವನ್ನು ಹೊತ್ತಿಗೆಯ ಮತ್ತೊಂದುಕಡೆ ಕೊಡಲಾಗಿದೆ) 


3% 5% 5% ಜ್ಯ ೫ % 


ಆಸ್ತಿಕನ ಆತ್ಮಕ್ಕೂ, ನಾಸ್ತಿಕನ ನೆನಪಿಗೂ ನಡುವೆ ಇರುವ ಅಂತರ ನಾವಂದು 
ಕೊಂಡಷ್ಟು ಹೆಚ್ಚೆಗೆಯೇನಲ್ಲ- ಅವರಿಬ್ಬರೂ ತೊಟ್ಟ ಬಟ್ಟೆ ಬೇರೆ ಬೇರೆ ಇರಬಹುದು, 


ಅಷೇ! 
« 
»% % kok % % 


ಆತ್ಮವನ್ನೇ ದೇವರೆನ್ನಿ, ದೇವರನ್ನೇ ಆತ್ತವೆನ್ನಿ. ಅವೆರಡೂ ಬೃಹತ್‌ ಅಜ್ಞಾತಗಳು 
ಪರ್ಯಾಯ ಪದಗಳೇ ಆಗಿವೆ. 
xk xx x 2k 
ಆಕಾಶ ಮತ್ತು ಕಾಲ- ಇವೆರಡೂ ಭಗವಂತನ ಸಹಭಾವ. ಇವೆರಡರ ಸಹಾಯ 
ದಿಂದ ಮಾತ್ರವೇ ನಾವು ವಿಶ್ವಾತ್ಮಕ ಸಹಭಾವ ಕುರಿತ ಒಂದು ಸ್ವರೂಪ 
ರಚಿಸಿಕೊಳ್ಳುವುದು ಸಾಧ್ಯವಾಗಿದೆ. ಆತ ಆಕಾಶ, ಕಾಲಗಳ ಕೇಂದ್ರ ಮಾತ್ರವಲ್ಲ, ಆತನೇ 


ಆಕಾಶ ಮತ್ತು ಕಾಲ; ಆತನೇ ಅತೀತ, ಅನಾದಿ. ಇನ್ಯಾವುದೇ ರೂಪದಲ್ಲಿ ಆತನನ್ನು 
ಊಹಿಸಿಕೊಳ್ಳುವುದು ಸಾಧ್ಯವಲ್ಲ. 


¥%k % x ೫ ೫ 


ನಮ್ಮೊಳಗಿರುವ ನಮ್ಮ ಸತ್ತ ಪೂರ್ವಿಕರ ಜೀವನವೆಂದರೆ ನಮ್ಮ ಮನಸ್ಸಿನ ಗುಪ್ತ 
ಆಳಗಳಿಂದ ಅಗೋಚರ ಕಿರಣಗಳ ಮೂಲಕ ತೆಗೆದ ಚಿತ್ರಗಳ ನೆಗಟವ್‌ ಇದ್ದ ಹಾಗೆ 
ಹುಟ್ಟಲಿರುವವರದು ಇನ್ನೂ ೦ದು ನೆಗೆಟಿವ್‌. 


೧೮ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಆದರೆ, ಇನೊಂದು ಲೋಕವನ್ನುವುದು ಇದೆಯಾ? ಯಾಕಿರಬಾರದು? ಅದು 
ನಮಗೆ ಗೋಚರವಾಗದ ಲೋಕವಿರಬಹುದು; ನಾವು ಅದನ್ನು ನೋಡಿಲ್ಲವೆಂದಾಕ್ಷಣ, 
ಅದು ಇಲ್ಲವೇ ಇಲ್ಲ ಎನ್ನಲು ಬರುವುದಿಲ್ಲ. 


೫.೫ ತತ ೫ % 


ಪ್ರತಿಭಾಶಾಲಿಯಾದವನ ಘನತೆ ಇರುವುದು, ಎಲ್ಲಕ್ಕಿಂತ ಹೆಚ್ಚಾಗಿ, 
ಪಿಸುಮಾತಾಡುತ್ತಿರುವ ತನ್ನ ಪೂರ್ವಿಕರ ಮತ್ತು ತನ್ನ ಮುಂದಿನವರ ದನಿಗಳನ್ನು 
ಕೇಳುವುದರಲ್ಲಿ. 


x ok % x xx 
ನಾವುಸತ್ತ ಕ್ಷಣದಿಂದನಮ್ಮನ್ನು ಜಗತ್ತಿನಿಂದಇನ್ನೆಂದಿಗೂ ಬೇರ್ಪಡಿಸಲಾಗುವುದಿಲ್ಲ 
kk x xk 


ಕಾಲಕ್ಕಿಂತ ಹಿಂದೆ ಏನಿತ್ತು ಎಂದು ಯಾರಾದರೂ ತಲೆಕೆಡಿಸಿಕೊಂಡಿದ್ದಾರಾ? 
ಶೂನ್ಯಕ್ಕೆ ಮುಂಚೆ ಯಾವ ಶೂನ್ಯವಿತ್ತು ಎನ್ನುವ ಪ್ರಶ್ನೆಯಂತೆ ಅದು; ಇಲ್ಲದಿರುವಿಕೆಗೆ 
ಮುಂಚೆ ಯಾವ ಇಲ್ಲದಿರುವಿಕೆ ಎನ್ನುವಂತೆ "ಏನೂ ಇಲ್ಲದಲ್ಲಿ' "ಏನಾದರೂ' ಹೇಗೆ 
ಅಸ್ಥಿತ್ವಕ್ಕೆ ಬಂತು? ಯಾಕಂದರೆ, ಏನೂ ಇಲ್ಲದ್ದು ಅನ್ನುವುದೇ 'ಏನಾದರೂ' 
ಆಗಿದ್ದೀತು. 


೫೫ 5% % ೫ ತೇ 


ಹಾಗೆ ನೋಡಿದರೆ ನಾವು ಬದುಕಿರುವುದು ಒಂದೇ ದಿನ್ನ ಅದು ಯಾವ 
ದಿನವಾದರೂ ಒಂದೇ ದಿನ ಈ ಭೂಮಿಯ ಮೇಲೆ ಹತ್ತು ಸಾವಿರ ದಿನಗಳನ್ನು 
ಕಳೆದರೂ ಒಂದೇ, ಇಪ್ಪತ್ತೈದು ಸಾವಿರ ದಿನಗಳನ್ನು ಕಳೆದರೂ ಒಂದೇ. ವುಡ್‌ಲೌಸ್‌ 
ಎಂಬ ಹುಳ ಹತ್ತು ಗಜವಾದರೂ ಕ್ರಮಿಸಲಿ ಇಪ್ಪತೈದು ಗಜವಾದರೂ ಕ್ರಮಿಸಲಿ, ಅದು 
ಕಡೆಗೆ ಅನುಭವಿಸುವುದು ವುಡ್‌ಲೌಸ್‌ ಹುಳುವಿನ ಸುಖ ದುಃಖಗಳನ್ನು ಮಾತ್ರವೇ. 


೫ 5% ೫ ಠೇ 5% % 


ಆಯ್ದ ಭಾಗಗಳು /೧೯ 


ಆಕಾಶದ ಒತ್ತಡದಿಂದಾಗಿ ಆಕಾಶದ ಎಲ್ಲ ವಸ್ತು ಗಳೂ ಗುಂಡಾಗಿರುತ್ತವೆ. 
»% 5% 5% x »k 


ಚಲನೆ, ಆಕಾಶ, ವಸು-ಇವೆಲ್ಲಾ ಒಂದೇ. ಪವಿತ್ರವಾದ ಟ್ರನಿಟ 
(ಕಿಶ್ರಿಯ ಯನ್‌ತಿ ಮೂರ್ತಿಗಳು) ಗಳ ಹಾಗೆ ಸಹಬಾಳ್ವೆ ಮಾಡುತ್ತಿ ರುವರು. ಆದ್ದರಿಂದಲೇ 
ಕೆಲವು Transmission ಗಳ ಶೀಘ್ರ ಗತಿಯು ಅರ್ಥವಾಗುವುದಿಲ್ಲ. 


೫ ಜೇ ಜೀ %% 


ಹೊಸ ಪೂರ್ವಸಿದ್ಧಾಂತದ ಪ್ರಕಾರ ಆಕಷ ೯ಣೆ ಎಂಬದೂ ಇಲ್ಲ, ಒತ್ತಡ 
ಎಂಬುದೂ ಇಲ್ಲ. ಇರುವುದು ವಿಶ್ವಾತ್ಮಕ ಪರಿಚಲನೆ ಕಗ projection) 
ಮಾತ್ರ. ಮೂಲ ಕಾರಣಗಳಿಗೆ ಹುಡುಕಿದರೆ ಅದೂ ಸಹ 'ಘನ 'ಕ್ಕ ಪ್ರಧಾನ ಪಾತ್ರ 
ನೀಡುವುದಿಲ್ಲ: ಆದರೆ ಚಲನೆಯೇ ಘನದ ಮೂಲವೆಂದು ಎತ್ತಿ ಹಿಡಿಯುತ್ತದೆ. ತನ್ನ 
"ಧಿಯರೀ ಡೆಲ್‌ ಇನರ್ಟಯ ಇಂಟರ್‌ ಯೂನಿವರ್ಸಲ್ಲೆ' ಯಲ್ಲಿ ಜಾರ್ಜಸ್‌ 
ಬೊನ್ನೇಲ್‌ ಹೇಳುತ್ತಾನೆ "ಕೇಂದ್ರ ಮುಖೀ ಮತ್ತು ಕೇಂದ್ರಪರಾಜ್ಞುಖೀ ನಿಶ್ಚಲತೆಗಳ 
ನಡುವಿನ ಅಂತರ ಕೇವಲ ಪ್ರಮಾಣದ್ದು. ಇದೇ ರೀತಿಯ ಸಂಬಂಧ ಕೇಂದ್ರದ ಕಡೆಗಿನ 
ಮತ್ತು ವಿರುದ್ಧ ದಿಕ್ಕಿನ ಮುಂಚಲನೆಗಳ ಸಂಬಂಧ ಈಗ ನಾವು ಭೂಮಿಯ ವೇಗವನ್ನು 
ಹೆಚ್ಚಿಸಿ ನೋಡೋಣ. ಈಗ ಭೂಮಿಯ ಗುರುತ್ವ ಬದಲಾಗುತ್ತ ದೆ: ವೇಗವು ೦೦- 
೮0೮೬011 ೧೭ನ್ನು ಮುಟ್ಟತೆಂದರೆ ಕೇಂದ್ರೋದ್ದೇಶಿತ ಇನರ್ಷಿಯಾ, ಕೇಂದ್ರಾ ಭಿಮುಖ 
ಇನರ್ಷಿಯಾ ಆಗಿ ಮಾರ್ಪಡುತ್ತದೆ. ಆಗ ಜಗತ್ತು ಭಿದ್ರಭಿದ್ರವಾಗಿ ನಾಶವಾಗುತ್ತ ದ್ಯ 


ಹಾದು, ಆದರ ಈ ಸಿದ್ದಾಂತದ ಸತ್ಕಾಸತ್ವತೆ ತಿಳಿ ುದುಕೊಳ್ಳಲೆಂದು ಭೂಮಿಯ 
ಗವನ್ನು ಹೆಚ್ಚಿಸಲು ನಮಗ್ಯಾವ ಹಕ್ಕಿದೆ? ಇಲ್ಲಾಂದರೆ, ಈ ಜಗತ್ತಿನ ನಕ್ಷತ್ರಗಳ 
ತಿರುಗಾಟದ ವೇಗವು ತಮ್ಮ ಕೇಂದ್ರೂ ೀದ್ದೇಶಿತವೇಗಕ್ಕೆ ಸಮನಾಗಿಯೇ ಇದೆ ಎಂದೂ, 
ಹಾಗಿಲ್ಲದ ನಕ್ಷತ್ರಗಳೆಲ್ಲ ಆಕಾಶದಲ್ಲಿ ಚದುರಿಹೋಗಿಬಿಟ್ಟವ ಎಂದು ನಂಬಿಕೊಂಡು 
ರೋಣವೆ. ಎಲ್ಲ ಥರದ ಆವರ್ತನಗಳೂ ಕೇಂದ್ರಾ ಭಿಮುಖವೇ ಅಲ್ಲವೆ? ಘನದಿಂದ 
ದ್ವರ ಈ ಕೇ ೦ದ್ರೋದ್ದೇಶಿತ ಶಕ್ತಿ ಎಲ್ಲಿಂದ ಬಂತು? ಮತ್ತ ನಾವ "ಆಕರ್ಷಣ ' 
ಚಾರಕ್ವೇ ಬಂದೆವಲ್ಲ. 


9) 


4 


ಜು ೫ % 


೨೦/ಮಾರಿಸ್‌ ಮೇತರ್‌ ಲಿಂಕ್‌: ವಾಚಿಕ 


ಹಾಗಾದರೆ ಕಣ್ಣಿಗೆ ಕಾಣುವ ಜಗತ್ತಿನಲ್ಲಿ ಕೇಂದ್ರೋದ್ದೇಶಿತ, ಕೇಂದ್ರಾ ಭಿಮುಖ 
ಶಕ್ತಿಗಳನ್ನು ಒಂದೇ ಸಲಕ್ಕೆ ಸಮಮಾಡಿ ನಿಲ್ಲಿಸಿರುವವರು ಯಾರು? ಈ ಸಮತೋಲ 
ವಿಲ್ಲದಿದ್ದರೆ ನಾವು ನೋಡುತ್ತಿರುವ ಈ ಜಗತ್ತಿನಲ್ಲಿ ಉಳಿದಿರುತ್ತಿತ್ತಾದರೂ ಎನು? 


5% 5% 5% ತೇ 5% 5% 


ಆಸ್ತಿಕರಿಗೆ ಅರ್ಥವಿಲ್ಲದ ವಿಚಾರ ಬಿಟ್ಟ ರೆ ಹೇಳಲು ಇನ್ನೇನೂ ಇಲ್ಲ: ಆದರೆ 
ನಾಸ್ತಿಕರಲ್ಲಿ ಉತ್ತಮೋತ್ತಮನಾದವನಿಗೂ ನಮ್ದೊಂದಿಗೆ ಮಾತಾಡಲು ಎನೂ 
ಇರುವುದಿಲ್ಲ. 


ಜತ 5% 5% 5% % 


“ಮೌಂಟೇನ್‌ ಪಾಥ್ಟ್‌ ' ನಿಂದ ಆಯ್ದ ಭಾಗ 


ರಾಷ್ಟ್ರದ ಆತ್ಮ | ದೇಶಕ್ಕೆ ತಾನೆಂದರೆ ಏನು ಎಂದು ಗೊತ್ತಿಲ್ಲ; ತನ್ನ ಕೆಲಸ 
ಕಾರ್ಯದಿಂದಾಗಿಯೇ ತಾನು ಉದ್ವಿಗ್ನತೆಯ ಸ್ಥಿತಿಯಲ್ಲಿ ಮುಳುಗಬೇಕಾಯ್ತು ಎಂದು 
ಗೊತ್ತಿಲ್ಲ; ಚರಿತ್ರೆಯೇ ದೀರ್ಫ್ಥವಾದ ಅಥವಾ ಸಂಕ್ಷಿಪ್ತವಾಗಿ ಬಿಡಿಸಿ ಹೇಳದ ಹೊರತು 
ಅದರಿಂದ ಹೊರಬರುವ ಮಾರ್ಗವೂ ಅದಕ್ಕೆ ಗೊತ್ತಿ ರುವುದಿಲ್ಲ; ಇದು ಸ್ವಾ ಭಾವಿಕವೇ. 
ಅದೇ ರೀತಿ ರಾಷ್ಟ್ರವನ್ನು ಕಟ್ಟಿದ ಮನುಷ್ಯರಿಗೊ ತಮ್ಮ ಅರಿವು ಇರುವುದಿಲ್ಲ ; ಇನ್ನು 
ಇತರರ ಬಗ್ಗೆ ತಿಳಿದವರು ಯಾರಿದ್ದಾರು? ನಮ್ಮಲ್ಲಿ ಯಾರೊಬ್ಬನಿಗೂ ತಾನು ಯಾರು, 
ಆಕಸ್ಥಿಕ ಸಂದರ್ಭದಲ್ಲಿ ತಾನು ಹೇಗೆ ನಡಕೊಳ್ಳುತ್ತೇನೆ (ಆಕಸ್ಥಿಕಗಳೆಂದರೆ ಜೀವನದ 
ಯಾಂತ್ರಿಕತೆಗಿಂತ ಒಂದಿಷ್ಟು ಜಾಸ್ತಿ ಗಂಭೀರವಾದ ಸಂದರ್ಭಗಳು ) ಎಂದು ಗೊತ್ತಿಲ್ಲ. 
ಪ್ರಶ್ನೆ ಮಾಡುವುದರಲ್ಲಿ, ನಮ್ಮನ್ನು ನಾವು ಹುಡುಕಿಕೊಳ್ಳುವುದರಲ್ಲಿ ನಾವು ನಮ್ಮ 
ಅಸ್ತಿ ತ್ವವನ್ನೇ ಕಳೆಯುತ್ತೆ €ವೆ. ನಾವು ಮಾಡುವ ಕ್ರಿಯೆಗಳು ಇತರರಿಗೆ ಎಷ್ಟು 
ಸೋಜಿಗವೋ ನಮಗೂ ಅಷ್ಟೇ ಸೋಜಿಗ ಉಂಟು ಮಾಡುತ್ತವೆ. ಸಾವಿಗೆ 
ಹತ್ತಿರವಾದಷ್ಟೂ ನಾವು ಕಂಡುಕೊಂಡಿಲ್ಲದ ಆ ನಿಗೂಢದಿಂದ ದೂರವೇ 
ಉಳಿದಿರುತ್ತೇವೆ. ನಮ್ಮತನದಲ್ಲಿ ಬಹಳ ಕಡಿಮೆ ಅಂಶ ಮಾತ್ರ ನಿಜವಾಗಿಯೂ 
ನಮ್ಮದಾಗಿದೆ ; ಉಳಿದದ್ದು, ಹೆಚ್ಚೂ ಕಮ್ಮಿ ಇಡಿಯಾಗಿ ಎಲ್ಲವೂ, ನಮ್ಮ ದಲ್ಲವೇ ಅಲ್ಲ; 
ಅದು ಭೂತಕ್ಕೂ ಭವಿಷ್ಯಕ್ಕೂ ಸೇರಿಕೊಳ್ಳುತ್ತದೆ. ಭೂತ ಭವಷ್ಯಕ್ಕಿಂತ 
ನಿಗೂಢವಾದುದರೊಂದಿಗೆ ಸೇರಿಕೊಳ್ಳುತ್ತ ವೆ. 


ಆಯ್ದ ಭಾಗಗಳು /೨೧ 


ಪತಿ ವ್ಯಕ್ತಿಯ ಎಷಯದಲ್ಲಿ ನಿಜವನಿಸಿಕೂಂಡ ಅಂಶ ಇಂಥ ಮಿಲಿಯಗಟ್ಟಲೆ 
ಜನರಿಂದಾದ ರಾಷ್ಟ ದವಷಯದಲ್ಲೂ ನಿಜವೇ. ಒಂದು ಮಾನವ ಜೇವನವನ್ನು ಮೀರಿ 
ಕೊಂಡಿರುವ ಭೂತ ಮತ್ತು ಭವಿಷ್ಠವನ್ನು ರಾಷ್ಟ್ರ ಪ್ರತಿಬಿಂಬಿಸುತ್ತದೆ. ಒಂದು ರಾಷ್ಟವ 
ತನ್ನ ಸತ್ತ ಪ್ರಜೆಗಳಿಂದಲೇ ಇಂದಿಗೂ ಮುನ್ನಡೆಯುತ್ತಿರುತ್ತದೆ ಎಂಬುದನ್ನು ನಾವು 
ಒಪ್ಪುತ್ತೇವೆ; ಅಷ್ಟೇ ಯಾಕೆ ಅದನ್ನ ಪುನಃ ಪುನಃ ಹೇಳುತ್ತಿರುತ್ತೇವೆ. ಸಾಮಾನ್ಯವಾಗಿ 
ಇರುವ ನಂಬಿಕೆಗೆ ಎರುದ್ಧವಾಗಿ ವ್ಯಕ್ತಿಗಳು ಸತ್ತನಂತರ ಮೊದಲಿಗಿಂತ ಹೆಚ್ಚು ಸಕ್ರಿಯ 
ಪಾತ್ರ ವಹಿಸುತ್ತಾ ರೆ ಎ ಕ ಂಡಿತ. "ಅದಕ್ಕೆ ಗೂತ್ತಿ ಲ್ಲದಂತೆ ರಾಷ್ಟ್ರ ವನ್ನು 
ನಿಗಃ ಹಿಸುತ್ತಾ ರೆ. "ಕಾಲದ ಮುಂಬರುವ ತುದಿಯಲ್ಲಿ ಇಂದಿನ ಮಟ್ಟಕ್ಕೆ "ಇನ್ನೂ 
ಹುಟ್ಟಲ್ಲದವರು, ತನ್ನೊಳಗೆ ಮಾಡಿಕೊಂಡಿರುವ ಸತ್ತಿರುವವರು- ಇವರಲ್ಲ ರಾಷ್ಟ್ರದ 
ಪ್ರಮುಖ ನಿರ್ಧಾ ರಗಳಲ್ಲಿ ಪಾತ್ರ ವಹಿಸುತ್ತಾ ರೆಎಂದುಕ ಕಂಡು ಬರುತ್ತದೆ. ಆದರೆಸ ಸದ್ಯಕ್ಕೆ 
ಅದು ಜೀವಂತವಾಗಿದ್ದು, ಭೂಮಿಯ ಮೇಲೆ ಕೆಲಸಕಾರ್ಯಗಳಲ್ಲಿ ತೊಡಗಿರುವಾಗ 
ಇಲ್ಲದವರ ಶಕ್ತಿ ಮತ್ತು ಇನ್ನೂ ಆಗಿಲ್ಲದವರ ಶಕ್ತಿಗಳು ಮಾತ್ರವಲ್ಲದೆ. ರಾಷ ಷ್ಟದ ಆಚೆಗಿನ 
ತನ್ನ ಶರೀರ ಬುದ್ದಿ ಗಳಾಚೆಗಿನ ಶಕ್ತಿಗಳು ಪ್ರಭಾವ ಬೀರುತ್ತಿ ರುತ್ತವೆ; ಅವುಗಳು ಇನ್ನೂ 
ತಮ್ಮ ಸ್ಥಾನಗಳನ್ನು ಕಂಡುಕೊಂಡಿಲ್ಲ ; ರಾಷ್ಟ್ರದ ಜೊತೆ ಯಾವಾಗಲೂ ಒಂದೇ 
ಪ್ರಮಾಣದಲ್ಲಿ ಕೈಮಿಲಾಯಿಸಿ ಸಿಲ್ಲ; ಆದರೂ ರಾಷ್ಟ್ರ ಅಂತರಂಗದೊಳಗೇ ಇವ; ರಾಷ್ಟ್ರದ 
ಅವಿಭಾಜ್ಯ ಅಂಗಗಳಷ್ಟೆ ಶಕ್ತವಾಗಿ ರಾಷ್ಟ್ರವನ್ನು ಮುನ್ನ ಡೆಸುತ್ತಿರುತ್ತವೆ. ನಮ್ಮ 
ಶರೀರವನ್ನು ಪ್ರತ್ವೇಕವಾಗಿ ಗಮನಿಸಿದರೆ, "ಇದರಲ್ಲಿ ಇರುವುದಕ್ಕಿಂತ ಇಲ್ಲ ದಿರುವ 
ವಿವರಗಳನ್ನು ಕಂಡು ಆಶ್ಚರ್ಯವಾಗುತ್ತದೆ. ನಮ್ಮ ಅಸ್ತಿತ್ವದಲ್ಲಿ ಅತಿ ಶಕ್ತವಾದ ಅಂಗ 
ಅನಿಸಿಕೊಂಡಿದ್ದು ಶರೀರಕ್ಕೆ ಸೇರಿಲ್ಲದ ಸಿಸಮೆಯಲ್ಲೇ ಇರುತ್ತವೆ! ಅದು ಪ್ರತಿದಿನ ಹೆಚ್ಚು 
ಹಚ್ಚು ಶಕ್ತವಾಗಿ ವೃದ್ಧಿ ಯಾಗುತ್ತಿ ರುತ್ತದೆ ಎನ್ನುವುದನ್ನು, “ನಾವು ಒಂದು ಶಬ್ದದಿಂದ 
ಮಾತ್ರ “ಅಸ್ತಿತ್ವಕ್ಕೆ "ಬರುವುದಿಲ್ಲ. ಸಾಯುವುದಿಲ್ಲ ಎನ್ನುವುದನ್ನು “ನಾವು 
ಪೂರ್ಣಸ್ವರೂಪದ ಅವತಾರಗಳಾಗಿಲ್ಲ ಎನ್ನುವುದನ್ನು, ನಮ್ಮ ದೇಹ ನಮ್ಮದಲ್ಲದ 
ವಸ್ತುವನ್ನೇ ಹಚ್ಚಾಗಿ ಒಳಗೊಂಡಿರುತ್ತದೆ ಎನ್ನುವುದನ್ನು ನಾವು ಮರೆಯಬಾರದು. 
ಇವೇ, ಹೀಗೆ ಗಾಳಿಯಲ್ಲಿ ಆಡುತ್ತಿರುವ ಇವೇ ಶಕ್ತಿಗಳು ಒಂದಾಗಿ ರಾಷ್ಟ್ರದ ಜನತೆಯ 
"ಆತ್ಮ' ವಂದಾಗುತ್ತದೆ ; ಇದೇ ಹಚ್ಚು ಗಹನವಾಗಿದ್ದು ಎಣಿಕೆಗೆ ಸಿಗುವ ಶರೀರ- 
ಆತ್ಮ ಗಳಿಗಿಂತಲೂ. ಹಚ್ಚಿನ ಸಂಖ್ಯೆಯಲ್ಲಿ ರುತ್ತದೆ. ದೈನಂದಿನ ಬದುಕಿನ ಕ್ಷಲ್ಲಕ 
ಸಂದರ್ಭಗಳಲ್ಲಿ ಅವು ತಮ್ಮ ಇರುವಿಕೆಯನ್ನು ತೋರಿಸುವುದಿಲ್ಲ ಯಾಕಂದರೆ ಅಂಥ 
ಸಂದರ್ಭಗಳಲ್ಲಿ ರಾಷ್ಟ ಸುಭದ್ರವಾಗಿರುತ್ತದೆ ಆದರೆ ಆ ಶಕ್ತಿಗಳು ಒಗ್ಗೂಡಿ ತಮ್ಮ 
ಸಾಮರ್ಥ್ವಗಳನ್ನು ಮರೆಯುವುದು ರಾಷ್ಟ್ರದ ವಿಧಿಯೂ ಗಂಭೀರವಾದ ಅಥವಾ 


೨೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ದುರಂತಮಯ ಸನ್ನಿವೇಶದಲ್ಲಿ ಸಿಲುಕಿದಾಗ. ಆಗ ಚರಿತ್ರೆ ತನ್ನಲ್ಲಿ ದಾಖಲು 
ಮಾಡಿಕೊಳ್ಳುವಂತಹ ನಿರ್ಧಾರಗಳನ್ನು ಅವು ನೀಡುತ್ತ ವೈ; ಆ ನಿರ್ಧಾರಗಳ ಹಿಂದಿನ 
ಘನತೆ ಧಾರಾಳತನ ಮತ್ತ ಸಾಹಸಗಳು ಆನಿರ್ಧಾರತೆಗೆದುಕೊಂಡ ಪ್ರತ್ಯಕ್ಷ ವ್ಯಕ್ತಿ ಗಳಿಗೂ 
ಗೊತ್ತಿರುವುದಿಲ್ಲ. ತಮಗೇ ಗೊತ್ತಿಲ್ಲದೆ ಭವ್ಯವಾದ ನಿಗೂಢವಾದ ರೀತಿಯಲ್ಲಿ 
ತಮೃತನದಿಂದಾಗಿ ಹೊರಹೊಮ್ಮಿ ರೂಪ ತಾಳಿರುತ್ತವೆ ಆ ನಿರ್ಧಾರಗಳು. 


% 5% ಸೇ ತೇ ೫ ಠೇ 


ಕೀಟಗಳ ಜಗತ್ತು : ಸಗಣಿಹುಳವಿನ ನಂತರ, ಕೊಲಿಯೊಟೇರಾ ಗುಂಪಿನ 
ಕೀಟಗಳ ಶ್ರೇಣಿಯಲ್ಲಿ ಮುಂದೆ ಬರುವ ಮಿನೊಟಾರಸ್‌ ಟೈಪಾಯಿಸ್‌ನ ಮಾದರಿ 
ಮನೆತನವನ್ನು ಸ್ವಾಗತಿಸೊ ೇಣ. ಇದು ಸಾಕಷ್ಟು ಪರಿಚಿತವಾಗಿದ್ದು, ಹೆಸರಿಗೆ 
ತದ್ವಿರುದ್ಧವಾಗಿ ತುಂಬಾ ಸೌಮ್ಯವಾದ ಕೀಟ. ಹೆಣ್ಣು ಕೀಟವು ನೆಲದಾಳದಲ್ಲಿ ಎಂದರೆ 
ಒಂದೂವರೆ ಗಜಕ್ಕೂ ಹೆಚ್ಚು ನೀಳವಾದಸುರಂಗ ತೋಡುತ್ತ ದೆ; ಇದರಲ್ಲಿ ವೃತ್ತಾ ಕಾರದ 
ಮೆಟ್ಟಿಲುಗಳು, ನಡುನಡುವೆ ತಂಗುದಾಣಗಳು, ಪ್ಯಾಸೇಜ್‌ ಗಳು, ಅನೇಕ ಕೋಣೆಗಳೂ 
ಇರುತ್ತವೆ. ಗಂಡು ಕೀಟವು ತನ್ನ ತಲೆಯ ಮೇಲಿರುವತ್ರಿ ಶೂಲದಂತಹ ಆಕಾರದ ಮೇಲೆ 
ಅಗೆದಾಗ ಬರುವ ಮಣ್ಣನ್ನು ಹೊತ್ತು ಕೊಂಡು ಸಂಚು ಹೆಣ್ಣು ಗಳಿಬ್ಬರೂ ಸೇರಿದ್ದ ತಮ್ಮ 
"ಮನೆ'ಯ ಬಾಗಿಲನಾಚೆಗೆ ಸಾಗಿಸುತ್ತದೆ. ಆಮೇಲೆ ಬಯಲಿಗೆ ಹೋಗಿ ಕುರಿಗಳ 
ಲದ್ದಿಗಾಗಿ ಹುಡುಕುತ್ತವೆ; ಗೂಡಿನ ಮೊದಲ ಮಹಡಿಯವರೆಗೂ ಅದನ್ನು ಹೊತ್ತು 
ತಂದು, ತನ್ನ ತ್ರಿಶೂಲದಂತಹ ಭಾಗದಿಂದ ಅದನ್ನು ತಿಟ್ಟಿನ ಹಾಗೆ ಪುಡಿ ಪುಡಿ 
ಮಾಡುತ್ತದೆ; ಕಳಗಿನ ಮಹಡಿಯಲ್ಲಿರುವ "ತಾಯಿ'ಯು ಕೆಳಗೆ ಬೀಳುತ್ತಿರುವ ಹಿಟ್ಟನ್ನು 
ಶೇಖರಿಸಿ, ಒಂದು ದೊಡ್ಡ ಮಾದರಿಯ ಅಚ್ಚನ್ನಾಗಿ ಅದನ್ನು ನಾದಿ ಇಡುತ್ತ ದೆ. ಮರಿಗಳ 
ಆಹಾರ ಅದಾಗುತ್ತದೆ. ಆಹಾರ ಸಾಕು ಎನ್ನುವವರೆಗೆ, ಅಂದರೆ ಸುಮಾರು ಮೂರು 
ತಿಂಗಳುಕಾಲಆ ಪಾಪದ ಗಂಡತನಗಾಗಿ ಏನನ್ನೂ ಸೇವಿಸದೆ ಈ ಬೃಹತ್‌ ಪ್ರ ಪ್ರಮಾಣದ 
ಶ್ರಮದ ಕೆಲಸದಿಂದ ಸಾಕುಸಾಕಾಗಿ ಹೋಗುತ್ತಾ ಸ ಕಡೆಗೆ ತನ್ನ ಕೆಲಸ ಮುಗಿಯಿತು 
ಅನ್ನುವ ವೇಳೆಗೆ, ತನ್ನ ಅಂತ್ವ ಸಮೀಪ ಬಂತು ಎಂದು ತಿಳಿದು. ತನ್ನ ಶರೀರದ 
ಪಳಯುಳಿಕೆಯಿಂದ ಮನೆಯೊಳಗೆ ಗಲೀಜು ಆಗಬಾರದೆಂದು, ಳದ ಶಕ್ತಿಯನ್ನು 
ಬಳಸಿಕೊಂಡು ಮನೆಯಿಂದ ದೂರಕ್ಕೆ ತೆವಳಿ ಹೋಗುತ್ತಾನೆ; ಒಬ್ಬೊಂಟಿಯಾಗಿ, ತಾನಿನ್ನು 
ಯಾತಕ್ಕೂ ಬಾರದವನು ಎಂದು ಮನಗಂಡು ಕಲ್ಲು ಮಣ್ಣು ಗಳನಡುವೆ ಜೀವ ಬಿಡುತ್ತಾ ನೆ 


% 5% % 3% »k xk 


ಆಯ್ದ ಭಾಗಗಳು /೨೩ 


ಅಧ್ವಾನವಾಗುತ್ತಿ ರುವ ಸೌಂದರ್ಯ : ಅಯ್ಯೋ, ಈ ಜಗತ್ತಿನಲ್ಲಿ ಅದೆಷ್ಟು 
ಸೌಂದರ್ಯ ವ್ಯರ್ಥವಾಗಿ ಹೋಗುತ್ತಿದೆ! ಇಲ್ಲಿ (ಬಹುಶಃ ಪ್ರಾವಿಂಕಾಲ್‌ ತೀರದ ಹಸಿರು 
ಕಣಿವೆ) ಸಾಯುವವರೆಗೂ ನಮ್ಮ ಕಣ್ಣಿಗೆ ಉಣಿಸಬಹುದಾದಷ್ಟು ಸೌಂದರ್ಯವಿದೆ. 
ಗೋರಿಗೆ ಹೋದಮೇಲೂ ನಮ್ಮ ಆತ್ಮಗಳಿಗೆ ಬೆಂಬಲ ನೀಡುವಷ್ಟು ಸವಿನೆನಪುನ್ನು 
ಕೂಡಿಸಿಕೊಳ್ಳಬಹುದೇನೋ ಅನ್ನುವಷ್ಟು ಅಪಾರ ಸೌಂದರ್ಯ ಇಲ್ಲಿದೆ. ಸಾವಿರಾರು 
ಜೀವಿಗಳಿಗೆ ಚೈತನ್ಯ ನೀಡಬಲ್ಲ ವಿಶೇಷತೆ ಇಲ್ಲಿದೆ. 


ಹಾಗ ನೋಡಿದರೆ ನಮ್ಮ ಲ್ಲಿ ಅತ್ಯುತ್ತಮವಾದುದೆಂಬ ಗುಣ, ಅತಿ ಪವಿತ್ರವಾದ, 
ಆನಂದದಾಯಕವಾದ ಗುಣ, ನಮ್ಮ ಆಲೋಚನೆಗಳಲ್ಲಿ ಭಾವನೆಗಳಲ್ಲಿ 
ಅಡಕವಾಗಿರುವ ಆ ಗುಣದ ಮೂಲ ಇರುವುದು ನಾವು ಕಂಡಿರುವ ಸುಂದರ 
ದೃಶ್ಯಗಳಲ್ಲೇ. ಸುಂದರ ವಸ್ತುಗಳನ್ನೇ ನೋಡಿರದಿದ್ದರೆ ನಮ್ಮಲ್ಲಿ ಕೇವಲ ಬಡವಾದ 
ಅಸಹ್ಯಕರವಾದ ಪ್ರತಿಮೆಗಳೇ ಇರುತ್ತವೆ ; ಅಂಥವುಗಳಿಂದಲೇ ನಮ್ಮ ಅನಿಸಿಕೆ, 
ಭಾವನೆಗಳಿಗೆ ರೂಪುಕೊಡುತ್ತೇವೆ- ಅವು ಚಳಿಗೆ ಹಾಗೂ ಬಡತನಕ್ಕೆ ತುತ್ತಾಗಿ 
ನಾಶವಾಗುವ ಕುರುಡನಂತೆ ನಾಶವಾಗಿ ಬಿಡುತ್ತವೆ. ಅಸ್ಥಿತ್ವದ ಬಯಲುಗಳಿ2ದ 
ಹೊರಟು ಮಾನವ ಪ್ರ ಜ್ಞೆ ಯೆಂಬ ಔನ್ನತ್ಯದವರೆಗೂ ಚಾಚಿರುವ ಆ ರಾಜಮಾರ್ಗಕ್ಕೆ 
ಮಂಕು ಕವಿದು, ಅ ಬರಡಾಗಿ, ಖರಿಖಾಲಿಯಾಗಿ, ನಮ್ಮ ಆಲೋಚನೆಗಳು ೮ 
ಮಾರ್ಗದಲ್ಲಿ ಕ್ರಮಿಸುವ ಧೈರ್ಯ ಸಾಮರ್ಥ್ಯಗಳನ್ನು ಕಳಕೊಳ್ಳುತ್ತವೆ. ನಮ್ಮ 
ಆಲೋಚನೆಗಳು ಆ ಮಾರ್ಗದಲ್ಲಿ ಕ್ರಮಿಸಲಿಲ್ಲವೆಂದರೆ ಅಲ್ಲಿ ಕಾಡಿನ ಭಯಾನಕತೆ 
ಬೆಳೆದುಕೊಳ್ಳುತ್ತದೆ. ನಾವು ಕಂಡಿರುವ ನಮ್ಮ ದಾಗಿಸಿಕೊಂಡಿರುವ ನಮ್ಮನ್ನು ಕ ಬೀಸಿ 
ಕರೆದ, ಒಂದು ಸುಂದರ ದೃಶ್ಯಕ್ಕೆ ಸಾಟಿಯಾಗುವುದೇನೂ ಇರಲಾರದು. ನಮ್ಮ 
ಬರುವಿಗಾಗಿ ಕಾದ ಅದರ ಜಾಗಗಳಲ್ಲಿ ಇನ್ನೇನೂ ಬೆಳೆಯುವುದಿಲ್ಲ. ಅದು ನಮ್ಮ 
ಆತ್ಮಗಳಲ್ಲೂ ಒಂದು ಖಾಲಿ ಜಾಗ ಉಂಟುಮಾಡುತ್ತವೆ; ಅಲ್ಲಿ ನಾವು ರೋಜಾ ಹೂ 
ಬಯಸಿದರೆಸಿಗುವುದು ಬರೀಮುಳ್ಳುಗಳು. ನಮ್ಮ ಆಲೋಚನೆಗಳು ನಮ್ಮ ಕ್ರಿ ಯೆಗಳು 
ತಮ್ಮ ರೂಪ ಪಗಳನ್ನು ಸಾಮರ್ಥ್ಯಗಳನ್ನು ನಮ್ಮ ಕಣ್ಣು ಗಳು ಕಂಡ ದೃಶ್ಯಗಳಿಂದ 
ಹೀರುತ್ತವೆ. ಒಬ್ಬ ವ್ಯಕ್ತಿ ಮಾಡಿದ ಮಹಾನ್‌ ಕಾರ್ಯಕ್ಕೂ ಪೂರೈಸಿದ ಕರ್ತವ್ಯಕ್ಕೂ 
ತ್ಯಾಗಕ್ಕೂ ಮತ್ತು "ಆತೆ ಹಿಂದೆ ಕಂಡಿರುವ ಪ್ರ ಪ್ರಕೃತಿ ಸೌಂದರ್ಯದ ದೃಶ್ಯಗಳಿಗೂ, "ನಮ್ಮ 
ನನಪಿನ: ಶಕ್ತಿಗೂ ತಿಳಿಯದ ಆತ್ಮೀಯ ಸಂಬಂಧ ಇದ್ದೇ ಇರುತ್ತದೆ. ಸುಂದರ ವಸ್ತು ಗಳನ್ನ 
ಹೆಚ್ಚು ಹೆಚ್ಚು ನೋಡಿದಷ್ಟೂ ನಾವು ಸತ್ಯಾ ರ್ಯಗಳನ್ನು "ಮಾಡಲು ಹೆಚ್ಚು ಹೆಚ್ಚ 
ತಕ್ಕವರಾಗುತ್ತೆ ವೆ. ನಮ್ಮ ಅಂತರಂಗಗಳು. ಅರಳಬೇಕೆಂದರೆ ಸುಂದರ ದೃಶ್ಯಗಳ 
ಖಜಾನರ್ಯೆ, ನಮ್ಮಲ್ಲಿ ಇರಬೇಕು. 


% 5% *% »k % 


೨೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


“ಬಿಫೋರ್‌ ದಿ ಗ್ರೇಟ್‌ ಸೈಲೆನ್ಸ್‌ ' ನಿಂದ ಆಯ್ದ ಭಾಗಗಳು: 


ನಾವು ಸತ್ತು ಎರಡು ಮೂರು ದಿನಗಳ ನಂತರ ನಾವೇ ನಮ್ಮ ಮನೆಗಳಿಗೆ ಮತ್ತೆ 
ಬಂದೆವು ಅಂದಿಟ್ಟು ಕೊಳ್ಳಿ: ಸೀಮಾತೀತತೆ ಮತ್ತು ಕಾಲಾತೀತತೆಯಲ್ಲಿ ಮಿಂದು ನಮ್ಮ 
ಸಣ್ಣತನ, ಸಣ್ಣ ಬುದ್ಧಿಗಳನ್ನು ತೊಳಕೊಂಡಮೇಲೆ , ಅಭೇಧ್ಯವಾದ ವ್ಯಾಪಕತೆಯ 
ಆಚೆಮುಖಕಂಡು ಅದಕ್ಕೆ ಹೆದರುವ ಕಾರಣವಿಲ್ಲ ಎಂದು ತಿಳಕೊಂಡ ಮೇಲೆ ಯಾರು 
ತಾನೆ ಇಂಥ ಪ್ರಿಯ ಆದರೂ ಅನಾಸಕ್ತಿಜನ್ಯ ಜಾಗದಲ್ಲಿ ಜೀವನವನ್ನು ಪುನಃ 
ಪ್ರಾರಂಭಿಸಲು ಇಷ್ಟಪಡುತ್ತಾ ರೆ? 


ಭೂಮಿ ತಾಕಿದ ಮೇಲೆ ಬೀಳುತ್ತಿದ್ದ ಕಲ್ಲು ಇನ್ನೂ ಬೀಳುತ್ತಲೇ ಇರುವುದಿಲ್ಲ ; 
ಭೂಮಿ ಅದು ಬೀಳುವುದನ್ನು ತಡೆದು ಆ ಕಲ್ಲನ್ನು ತನ್ನ ಆಕಾಶದಲ್ಲಿ ಸೇರಿಸಿಕೊಂಡು 
ಬಿಡುತ್ತೆ. ಕಲ್ಲಿನ ಭಾರ ಎಂದಿನಂತೆ, ಎಂದೆಂದಿನಂತೆ ಅಷ್ಟೇ, ಹಾಗೇ ಇರುತ್ತದೆ. ಆದರೆ 
ಆ ಕ್ಷಣದಿಂದ ನಮ್ಮ ಸೀಮಿತ ಪದ ಸಂಗ್ರ ಹದೊಳಗೆ ಅದನ್ನು "ನಿಶ್ಚಲತೆ' ಎಂದು 
ಕರೆಯತೊಡಗುತ್ತೇವೆ. ಇನರ್ಷಿಯಾ ಅಂದರೆ ಅಡ್ಡಬರುವ ವಸ್ತುವಿನಿಂದ ಆದ 
ಗುರುತ್ವಾಕರ್ಷಣೆಯೆ. 


ತತ ೫3 5%» 


ನಮ್ಮ ದುಗುಡಗಳನ್ನು ಭ್ರಮಾರೂಪಗಳಿಂದ ಮುಚ್ಚಿಹಾಕಿಕೊಳ್ಳುವ 
ಪ್ರಯತ್ನವನ್ನು ನಾವು ಮಾಡದಂತಿರಬೇಕು. 


ನ್‌ 
3% kk ಸಂತೇ 
ಸತ್ತವರ ಜೀವನವನ್ನು ಹಿಗ್ಗಿಸಲು ಸಾಧ್ಯವಾದದ್ದನ್ನೆಲ್ಲ ಈಜಿಪ್ಟಿನವರು 
ಮಾಡಿದರು. ಅವರಿಗೆ ಅನುಭವದಿಂದಲೋ ಮತೀಯೇತರ ಸಂಪ್ರದಾಯದಿಂದಲೋ 
ಅಥವಾ ಸ್ವಾಭಾವಿಕವಾಗಿಯೋ - ಅಂತೂ, ಸತ್ತವರು ಪರಿಸರದಲ್ಲಿ ಮತ್ತು ತಮ್ಮ 


ನೆನಪುಗಳಲ್ಲಿ ಹೆಚ್ಚು ಕಾಲ ಇದ್ದಷ್ಟೂ ತಮ್ಮ ಜೀವಿತಗಳು ಹೆಚ್ಚು ಬುದ್ದಿವಂತಿಕೆ 
ಯಿಂದಲೂ ಆನಂದದಿಂದಲೂ ತುಂಬಿರುತ್ತೆ ಎಂದು ಗೊತ್ತಿ ತ್ತು | 


೫ೇತ್ಠ್ಛೇ *x% 5% 5% 


ಆಯ್ದ ಭಾಗಗಳು /೨೫ 


ನಾವು-ನೀವೆಲ್ಲ ದೇವರ ಸಮಕಾಲೀನರೇ; ಆತ ಇರುವವರೆಗೂ ಬದುಕಿರುತ್ತೇವೆ. 
ಇಷ್ಟೂ ೦ದು ವಿಚಿತ್ರ ಮತ್ತು ಅನ್ಯಾ ಯಗಳನ್ನು ನಿಮ್ಮ ದೇವರ ಕೈಲಿ ಮಾಡಿಸಿದ್ದಿ ರಲ್ಲ 
ಆ ಆ ದೇವರೂ, ಮತ್ತು ನಾನು ನನ್ನೊ ಳಗೆ ಕಾಣುತ್ತಿ ರುವ ನನಗೆ ನಿಜವಾದ ಈ ದೇವ 

ಸಮ ಶಕ್ತಿ ಯುಳ್ಳವರೆ? ಯಾಕಂದರೆ, ಪ್ರತಿಯೊಬ್ಬ ನಲ್ಲೂ ಅವನಿಗೆ ೫೩. ಒಬ್ಬ 
Ki ರಿರುತಾನೆ: ತನ್ನ ಅಂತರಾಳದಿಂದ, ತನ್ನೊ ಳಗಿನ ಎಲ್ಲ ದರಿಂದ ಸೃಷ್ಟಿಸುವ 
ಸಾಮರ್ಥ್ಯಕ್ಕೆ ತಕ್ಕನಾದ ದೇವರಿರುತ್ತಾನೆ. 


x % | ಸೇ ಡೇ 


ಮನುಷರೆಲ್ಲಾ 2 ಒಳ್ಳೆಯವರೆಂದುಕೊಂಡು ಕಾನೂನು ಮಾಡು; ಕೇಡಿಗಳು 


ವಿ 
ಗೆಲ್ಲುತ್ತಾರೆ | ಒಳ್ಳೆಯವರು : ನಲುಗಿ ಹೋಗುತ್ತಾರೆ. 
ಮನುಷ್ಯರೆಲ್ಲಾ ಕೆಟ್ಟವರೆಂದುಕೊಂಡು ಕಾನೂನು ಮಾಡು: ಕೇಡಿಗಳು 
ಅದರೊಳಗಾಸಿ ತೂರಿಕೊಳ್ಳುತ್ತಾ ರೆ ಅಥವಾ ಅದನ್ನ ಸುತ್ತಿ ಬಳಸಿ ಹೋಗಿಬಿಡುತ್ತಾ ರೆ. 
ಒಳ್ಳೆಯವರು ಮಾತ್ರ ಅವನ್ನು ಅನುಸರಿಸುತ್ತಾ ರೆ ಒದ್ದಾ ಡುತ್ತಾ ರೆ. 


% 5% * 5% ೫ ೫ 


ಈ ಜಗತ್ತಿನ ಬಗ್ಗೆ ಇಂದು ನಮಗಿರುವ ಅಜ್ಞಾನ ಹಿಂದೆಂದಿಗಿಂತಲೂ ಹೆಚ್ಚು - 
ಇದು ಎಲ್ಲಿಂದ ೭ ಬಂ ಂತು. ಎಂದು ಬಂತು, ಎತ್ತ ಸಾಗುತ್ತಿದೆ, ಇದರೊಳಗೆ ನಮ್ಮ ಪಾತ್ರ 
ಏನು; ಗೊತ್ತಿಲ್ಲ. ಬಹುಶಃ ವಿಜ್ಞಾನ ಮುಂದುವರಿದಂತೆಲ್ಲ ಈ ಅಜ್ಞಾನ ಹೆಚ್ಚುತ್ತಲೇ 
ಹೋಗಬಹುದು. ಆದರೆ ಈ ಒಗಟು ಹೆಚ್ಚು ನಿಗೂಢವೂ, ಕುತೂಹಲಕಾರಿಯೂ 
ಆಗುತ್ತಲೇ ಹೋಗುವುದು. ಒಂದು ವೇಳೆ ಈ ಜಗತ್ತಿನ ಬಗ್ಗೆ ಎಲ್ಲವೂ ತಿಳಿದುಬಿಟ್ಟರೆ 
ನಮಗೆ ಕುತೂಹಲದ ಒದಲು ಎಂಥಾ ಬೇಸರಿಕೆ ಉಂಟಾಗಬಹುದು! 


೫ 5% ಜೀತ ೫ೇ 5% 


ನಮ್ಮ ಪುರಾತನ ಕಾಲದ ನೆನಪುಗಳೇ ಭವಷ್ಠದ ಧರ್ಮಕ್ಕೆ ನಾಂದಿಯಾಗ 
ಬಹುದು... ಎಲ್ಲ ಮನುಷ್ಠರಿಗೂ ಪುರಾತನ ನೆನಪುಗಳಿರುತ್ತವೆ. ಆನೆನಪುಗಳು ಹೆಚ್ಚಾಗಿ 
ಇರುವಾತ ಗುಣದಲ್ಲಿ ಹಿರಿಯನಾಗಿರುತ್ತಾನೆ: ಅಂಥ ನೆನಪುಗಳನ್ನು ಮರುಕಳಿಸಿ 
ಕೊಳ್ಳುವಲ್ಲಿ ಸಫಲನಾದವನಿಗೆ ಜ್ಞಾನ ಸಿದ್ದಿಸುವುದರ ಜೊತೆಗೆ ಜೀವನದ ಸಮೃದ್ಧತ 
ಮತ್ತು ಸಂತೋಷ ವೃದ್ಧಿಯಾಗುತ್ತದೆ. 


ಜೇ 5% ಜು 


೨೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ದೇವರು ಬಂದು ನಮ್ಮನ್ನು, "ಆಯಿತು, ನಿನಗೇನು ಬೇಕು? ' ಎಂದು ಕೇಳಿದರೆ, 
ಅದಕ್ಕೆ ಉತ್ತರಿಸುವಷ್ಟು ಸಿದ್ದತೆ ನಮ್ಮಲ್ಲಿರಬೇಕಾದ ಕಾಲ ಬಂದಿದೆ. ಬನ್ನಿ 
ಸಿದ್ದರಾಗಿರೋಣ. 


ಸಂತೇ 3% kk 


"ಸುಪ್ರೀಂ ಲಾ' ದಿಂದ ಆಯ್ದ ಭಾಗಗಳು: 


"ಆಕಾಶ್‌ (ಈಥರ್‌) ಅಧ್ಯಾಯದಿಂದ : ಹಳೆಯ ಕಾಲಕ್ಕೆ ಒಂದೇ ವಸ್ತು ಬಗ್ಗೆ 
ಮಾತ್ರ ಗೊತ್ತಿತ್ತು; ಅದು(ಮ್ಯಾಟರ್‌); ಬೆಳಕಿನ ಕುರಿತ ಅಧ್ಯಯನದಿಂದಾಗಿ "ಆಕಾಶ' 
ದ ಬಗ್ಗೆ ಜ್ಞಾನ ಉಂಟಾಯಿತು. ಆದರೆ ಗಾಳಿ ಮತ್ತು ಬೆಳಕನ್ನು ತೂಗಿ ನೋಡುವ ಹಾಗೆ 

"ಆಕಾಶ 'ವನ್ನು ತೂಗಿ ನೋಡಲಾಗದು. ಯಾಕಂದರೆ ಕೆಲವರು ಹೇಳುವ ಹಾಗೆ 
ಆಕಾಶಕ್ಕೆ ಇರುವಿಕೆ ಇಲ್ಲ ಅಥವಾ ಅದಕ್ಕೆ ಬೇಕಾದ ಸಲಕರಣೆಗಳು ನಮ್ಮ ಲ್ಲಿಲ್ಲ: ಅಥವಾ 
ಕೆಲವೊಂದು ಮೂಲಭೂತವಿಚಾರಗಳಕುರಿತು ವಿಶ್ಲೇಷಿಸುವಾಗ ಅಗತ್ಯವಾಗಿ "ಆಕಾಶ' 
ವನ್ನು ಪರಿಗಣಿಸಬೇಕಾಗಿರುವುದರಿಂದ ಅವರ ಪ್ರಕಾರ ಭೂಮಿಯ ಗುರುತ್ವಾ ಕರ್ಷಣೆ 
"ಆಕಾಶ 'ದ ಮೇಲೆ ಪರಿಣಾಮ ಬೀರುವುದಿಲ್ಲ. 


"ಯೂನಿವರ್ಸಲ್‌ ಗ್ರಾವಿಟೇಷನ್‌' ಅಧ್ಯಾಯದಿಂದ: ಈ ಜಗತ್ತು ಆಕಾಶದಲ್ಲಿ 
ಬೀಳುತ್ತಿ ದೆಯಂತೆ, ಹೌದೆ? ಅದರ ಬಗ್ಗೆ ನಮಗೇನೂ ತಿಳಿಯದು. ಬೀಳುವುದು 
ಎಂದು ನಾವಂದಿದ್ದು ಬಹುಶಃ ಏರುವುದೊೂ, ಸುತ್ತುವುದೂ, ಎಡಕ್ಕೊ ಬಲಕ್ಕೊ 
ಹೊರಳುವುದೋ ಆಗಿರುತ್ತದೆ. ಅನಂತತೆಯಲ್ಲಿ ಮೇಲೆ ಕಳಗೆ ಎಂಬುದಿಲ್ಲ. 
ಏರುವುದು, ಇಳಿಯುವುದೆಂಬುವಿಲ್ಲ; ಅಥವಾ ಹೇಳಬಹುದಾದ ದಿಕ್ಕುಗಳೂ ಇಲ್ಲ; 
ಬಹುಶಃ ಯಾವುದೋ ಊಹಾತೀತವಾದ ಅನಂತತೆಯಲ್ಲಿ ಕಳೆದು ಹೋಗಿರುವ 
ಅನಂತತೆಯ "ಮ್ಯಾಟರ್‌'ನ ಮೂಲದ್ರ ವದ ದಿಕ್ಕಿನಲ್ಲಿ ನಾವು ಸೆಳೆಯಲ್ಪ ಡುತ್ತಿದ್ದೇವೆ; 
ಈ ಮೂಲದ್ರವ್ಯ ಬಹುಶಃ ಮಿಲಿಯಗಟ್ಟ ಲೆ ಶತಮಾನಗಳ ನಂತರ ನಮ್ಮ ದೃ ಷ್ಟಿಗೆ 
ಗೋಚರವಾಗಬಹುದು. ಇಷ್ಟೇ ಅಲ್ಲ, ಆ ದ್ರಷ್ಠವೇ ತಂಗುದಾಣವಾಗಿ, ತಲುಪಬೇಕಾದ 
ಗುರಿಯಲ್ಲದಿರಬಹುದು. ಅದು ತಾನೇ ಇನ್ನೊಂದು, ಅದಕ್ಕಿಂತಲೂ ದೊಡ್ಡದಾದ 
ದ್ರವ್ಯದ ದಿಕ್ಕಿನಲ್ಲಿ ಹೋಗುತಿದ್ದಿರಬಹುದು. ಹೀಗೆ, ಅಂತ್ಯಎಲ್ಲದ ಕಾಲ ಮತ್ತು 
ಅನಂತತೆಯಲ್ಲಿ ಇದು ಅನಿರ್ದಿಷ್ಟವಾಗಿ ನಡೆಯುತ್ತ ಲೇ ಇದ್ದಿರಬಹುದು. 


% xk xk xk 


ಆಯ್ದ ಭಾಗಗಳು / ೨೭ 


ಕ ಫ್‌ ಆಫ್‌ ದಿ ಬೀ' ಯಿಂದ ಆಯ್ದ ಭಾಗಗಳು: 


ನಾವು ಇನ್ನೊಂದು ಪ್ರಪಂಚದ ಎತ್ತರದಿಂದ ಕೂಲಂಕುಷವಾಗಿ ದಿಟ್ಟಿಸುವ ಈ 
ಜೇನುಗೂಡು ನಮ್ಮ ಮೊದಲ ಪ್ರಶ್ನಾರ್ಥಕ ನೋಟಕ್ಕೆ ಇಷ್ಟು ನಿಖರವಾದ ಹಾಗೂ 
ಅರ್ಥಗರ್ಭಿತ ಉತ್ತರವೀಯುತ್ತದೆಂದರೆ ಆಶ್ಚರ್ಯವಲ್ಲವೆ? ಇಷ್ಟೊಂದು ನಿಷ್ಠೆಯಿಂದ 
ಕಟ್ಟಿಕೊಂಡ ಮನೆಗಳನ್ನು ; ಆ ಜೇನುಹುಳುಗಳ ಪದ್ದತಿ ಕಾನೂನು ರಾಜಕೀಯ ಮತ್ತು 
ಆರ್ಥಿಕ ವ್ಯವಸ್ಥೆ: ಸುದ್ದುಣ ಹಾಗೂ ಕ್ರೂ ರತನ - ಇವುಗಳನ್ನು `ನೋಡಿದರೆ ಅವು ತಮ್ಮ 
ಆಲೋಚನೆ ಅಥವಾ ದೇವರನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲಿಸುತ್ತವೆ ಎಂದು 
ಪ್ರಶಂಸಿಸದೆ ಇರಲಾಗುವುದೆ? ಈ ದೇವರೂ ಸಹ- ಬಹುಶಃ ಮನುಷ್ಯ ಮಾತ್ರ ದೇವರಿಗೆ 
ಸಂಪೂರ್ಣ ನಿಷ್ಠೆ ತೋರಿಲ್ಲ - ತಿಳುವಳಿಕೆ ಇಲ್ಲದ್ದಲ್ಲ, ನ್ಯಾಯವಿಲ್ಲದ್ದಲ್ಲ. 
ಜೇನುಹುಳುಗಳ ದೇವರೆಂದರೆ ಭವಿಷ್ಯತ್ತು. ನಾವು ಮನುಷ್ಯರ ಚರಿತ್ರೆ ಅಭ್ಯಾಸ 
ಮಾಡುವಾಗ ಒಂದು ಜನಾಂಗದ ಅಥವಾ ಜನರ ನೈತಿಕಮಟ್ಟ ಅಥವಾ ಹಿರಿತನವನ್ನು 
ಅಳೆಯುವುದಕ್ಕೆ ಒಂದೇ ಅಳತೆಗೋಲನ್ನು ಇಟ್ಟು ಕೊಂಡಿರುತ್ತೇವೆ. ಅವರ ಆದರ್ಶಗಳ 
ಹಿರಿಮೆ ಮತ್ತು ಬಾಳಿಕೆ ಮತ್ತು ಯಾವುದನ್ನು ವಿವೇಚನೆ. ಆದರೆ, ಜಗತ್ತಿನ ಬೇಕು 
ಬೇಡಗಳಿಗೆ ಸರಿಹೊಂದುವ ಆದರ್ಶಗಳು ಯಾವುವು ಹೆಚ್ಚು ವೈಶಾಲ್ಯವುಳ್ಳ ಹೆಚ್ಚು 
ಪಕ್ಷಭೇದವಿಲ್ಲದ, ಅಲೌಕಿಕವಾದ ಆದರ್ಶಗಳು ಯಾವುವು: ಕೈಬಿಡಬೇಕಾದ ಮೌಲ್ಯ 
ಗಳನ್ನು ಎಷ್ಟು ಸಫಲವಾಗಿ, ದಿಟ್ಟತನದಿಂದ ವಿವೇಚನೆಯಿಂದ ಕೈಬಿಡಲಾಗಿದೆ - ಈ 
ದಿಟ್ಟಿನಲ್ಲಿ ಎಂದಾದರೂ ಯೋಚಿಸಿದ್ದೇವೆಯೆ? 


೫ % ಜು % 3% 


ಇದಕ್ಕ ಪುರಾವೆ ಬೇಕೆಂದರೆ, ನಿಮ್ಮ ಕಿಟಕಿಯ ಮೇಲೊ, ಟೇಬಲ್ಲಿನ 
ಮೂಲೆಯಲ್ಲೊ ಒಂದೆರಡು ಹನಿ ಜೇನನ್ನು ಹಾಕಿರಿ. ಜೇನುನೊಣ ಅದನ್ನು ಆಗತಾನೇ 
ಕಾಣುವಂತಾಗಬೇಕು. ಅವಳು ತಕ್ಷಣ ಅದನ್ನ ಹನಿಹನಿಯಾಗಿ ಹೀರಿ ಬಿಡುತ್ತಾಳೆ. 
ಅವಳಿಗೆ ತೊಂದರೆ ಉಂಟು ಮಾಡದಂತೆ ನೀವು ಅವಳ ಸಣ್ಣ ಬೆಲ್ಟಿನ ಮೇಲೆ ಒಂದಿಷ್ಟು 
ಗುರುತು ಮಾಡಬಹುದು, ಅಷ್ಟು ಅವಕಾಶವಂತೂ ಸಿಗುತ್ತದೆ. ಆದರೆ ಅವಳು 
ನುಂಗಿದ್ದೆಲ್ಲ ಮುಂಭಾಗದಲ್ಲೇ ಇರುತ್ತದೆ. ಅವಳ 'ಸ್ವಂತ ಹೊಟ್ಟೆ' ಯೊಳಕ್ಕ 
ಹೋಗಿರದೆ ಚೀಲದಂತಿರುವ ಮೊದಲ ಹೊಟ್ಟೆಗೆ ಹೋಗಿರುತ್ತದೆ - ಈ ಹೊಟ್ಟೆ ತನ್ನ 
ಇಡೀ ಕುಟುಂಬಕ್ಕೆ ಸೇರಿದ್ದು. ಈ "ಟ್ಯಾಂಕು' ತುಂಬಿದ ಕೂಡಲೆ ಅವಳು ಹೊರಡುತ್ತಾಳೆ 


೨೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಆದರೆ ಚಿಟ್ಟೆಗಳಂತೆ ಸುಮ್ಮನೆ, ಆಲೋಚಿಸದೇ ಹಾರಿ ಹೋಗುವುದಿಲ್ಲ. ಒದಲಾಗಿ 
ಇವಳು ಕೆಲವು ಕ್ಷಣಗಳು ಟೇಬಲ್‌ ಅಥವಾ ಕಿಟಕಿಯ ಸುತ್ತಮುತ್ತವೇ ಹಿಂದೆ ಹಿಂದಕ್ಕೆ 
ಹಾರಾಡುತ್ತಿರುತ್ತಾಳೆ. ತಲೆ ಕೋಣೆಯ ದಿಕ್ಕಿನಲ್ಲೇ ಇರುತ್ತದೆ. ಅವಳು ಸ್ಥಳ ಪರೀಕ್ಷೆ 
ಮಾಡುತ್ತಿರುತ್ತಾಳೆ, ಆ ನಿಧಿಯ ನಿರ್ದಿಷ್ಟ ಜಾಗವನ್ನು ನೆನಪಿನಲ್ಲಿ ಊರಿಕೊಳ್ಳುತ್ತಾಳೆ. 
ಅಲ್ಲಿಂದ ಮುಂದೆ ಗೂಡಿಗೆ ಹೋಗಿ, ಕೊಳ್ಳೆಯನ್ನು ಗೂಡಿನ ನಿರ್ದಿಷ್ಟ 
ಮನೆಯೊಂದರಲ್ಲಿ ಹೊರಹಾಕಿ, ಎರಡು ಮೂರು ನಿಮಿಷಗಳಲ್ಲಿ ತಿರುಗಿ ಅದೇ 
ಕೋಣೆಗೆ ಬಂದು ಅದೇ ಕಾರ್ಯಾಚರಣೆಯಲ್ಲಿ ತೊಡಗುತ್ತಾಳೆ. ಹೀಗೆ ಜೇನು ಪೂರ್ತಿ 
ಖಾಲಿಯಾಗುವವರೆಗೆ, ಸಂಜೆವರೆಗೂ ಬೇಕಾದರೆ, ಐದ್ಳೆದು ನಿಮಿಷ ಅಂತರದಲ್ಲಿ 
ಬಂದು ಹೋಗುತ್ತಲೇ ಇರುತ್ತಾಳೆ. ಅವ್ಯಾಹತವಾಗಿ, ಆಯಾಸ ಪರಿಹರಿಸಿಕೊಳ್ಳದೆಯೇ, 
ಗೂಡಿಂದ ಕಿಟಕಿಗೂ, ಕಿಟಕಿಯಿಂದ ಗೂಡಿಗೂ ಹೋಗುತ್ತ ಬರುತ್ತಲೇ ಇರುತ್ತಾಳೆ. 


5% 5% ok 5% 5% 


"ದಿ ಟ್ರೆಶರ್‌ ಆಫ್‌ ದಿ ಹಂಬಲ್‌' ನಿಂದ ಆಯ್ದ ಭಾಗ 


ಮತ್ತೆ ಮುಂಚಿನ ವಿಷಯಕ್ಕೆ ಬರುತ್ತೇನೆ : ತಾನು ಮತ್ತು ಆದರ್ಶ- ಇವೆರಡೂ 
ಸಮಭಾಗಿಗಳಾಗಿರುವ ಒಂದು ನೈತಿಕ ವ್ಯಕ್ತಿತ್ವವನ್ನು ತಾನು ಆರಿಸಿಕೊಂಡಿಲ್ಲದ ದೈವಿಕತೆಯ 
ಮಾಡರಿಯ ಒಂದು ಮಹಾನ್‌ ವ್ಯಕ್ತಿತ್ವವನ್ನು ತನ್ನದಾಗಿಸಿಕೊಳ್ಳಲು ಅತಿ ದೈನ್ಯನಾದ 
ವ್ಯಕ್ತಿಗೆ ಮಾತ್ರ ಸಾಧ್ಯ ಎನ್ನುವುದನ್ನು ಎಲ್ಲ ಮನುಷ್ಯರೂ ನೆನಪಿಟ್ಟುಕೊಳ್ಳಬೇಕು. 
ಜೀವನದ ಆಳಗಳಲ್ಲಿ ಮಾತ್ರ ಇಂಥ ಮಹಾನ್‌ ನೈತಿಕ ವ್ಯಕ್ತಿತ್ವ ರೂಪುಗೊಳ್ಳಲು ಸಾಧ್ಯ. 
ನಮಗೆಲ್ಲ ಆವಶ್ಯಕವಾಗಿರುವ ಈ ಆದರ್ಶದ ತುಡಿತ ಹೆಚ್ಚಬೇಕೆಂದರೆ ದೈವೀಕತೆಯ 
ಅವ್ಯಾಹತ ಹೊರಹೊಮ್ಮುವಿಕೆಯಾಗಬೇಕು. ಉತ್ತಮ ಜೀವನದ ಔನ್ನತ್ಯವನ್ನು 
ಸಾಧಿಸಲು, ತನ್ನ ರೀತಿ ನೀತಿ ಹೇಗಿರಬೇಕೆಂದು ತಿಳಿದುಕೊಳ್ಳಲು ಮತ್ತು ತಾನು 
ಸಾಧುವಿನಂತೆ ಅಥವಾ ಯೋಧನಂತೆನಡಕೊಳ್ಳಬೇಕೋ ಎನ್ನುವುದನ್ನು ನಿರ್ಧರಿಸಲು 
ಎಲ್ಲ ಮನುಷ್ಯರ ಚೈತಸ್ಯಕ್ಕೂ ಸಾಧ್ಯವಿದೆ. ನಮ್ಮ ಆಧ್ಯಾತ್ಮಿಕ ಪರಿಸರವು ಸ್ವೀಡನ್‌ ಬೋರ್ಗನ 
ಸುಂದರವಾದ ಸುವರ್ಣಯುಗದ ದೇಶವನ್ನು ಹೋಲುವಲ್ಲಿ ಕಡೆಯಾಗಬೇಕು; ಅಲ್ಲಿ 
ಒಂದು ಸುಳ್ಳೂ ಬಾಯಿಂದ ಹೊರಬರಲು ಆ ಗಾಳಿಯೇ ಬಿಡುತ್ತಿರಲಿಲ್ಲ. ಆಗ, ನಾವು 
ಮಾಡದಿದ್ದರೂ ಪುನಸ್ಸಿನಲ್ಲಿ ಮೂಡಿದ ಒಂದು ಕೆಡಕೂ ಸಹ ಕಂಚಿನ ತಟ್ಟೆಗೆ ಬೀಳುವ 
ಸೀಸದ ಗುಂಡಿನಂತೆ ನಮ್ಮ ಕಾಲಿಗೇ ಬಡಿಯುತ್ತದೆ. ನಮಗರಿಎಲ್ಲದಂತೆ ಎಲ್ಲವೂ ಸತ್ಯ, 
ಪ್ರೇಮ, ಸೌಂದರ್ಯಗಳಾಗಿ ಮಾರ್ಪಡುತ್ತವೆ. ಆದರೆ ಯಾರು ತಮ್ಮ ಜೀವನಗಳನ್ನು 


ಆಯ್ದ ಭಾಗಗಳು / ೨೯ 


ಹಗುರಮಾಡಿಕೊಳ್ಳಬಯಸಿ ಅಲ್‌ೌಕಿಕದ ಬಾಗಿಲುಗಳನ್ನು ಆಗಾಗ್ಗೆ ತೆರೆಯುತ್ತಿರುತ್ತಾ ರೋ 
ಆವರ ಸುತಲು , ಮಾತ ಇಂಥ ವಾತಾವರಣ ಉಂಟಾಗುತ್ತದೆ ಅಂಥಾ ಮಹಾತ್ವಾಗದ 
ಸನ್ನಿವೇಶದಲ್ಲೂ ನಾವು ಒಮ್ಮೊಮ್ಮೆ ಒಳ್ಳೆಯವರೂ ಆಗಿರಲಾರವು, ಉದಾತ್ತರೂ 
ಅಗಿರಲಾರೆವು. ಸುಂದರವಾಗಿಯೂ. ಇರಲಾರವು ನೆರೆಯವನನ್ನು 
ಮನದಾಳದಲ್ಲಿ ಪ್ರೀತಿಸು ಎಂದರೆ ಇತರರಲ್ಲಿ ಇರುವ ನಶ್ವರವಾದದ್ದನ್ನು ಪ್ರೀತಿಸು 
ಎಂದರ್ಥ. ನಿಜವಾದ ಅರ್ಥದಲ್ಲಿ ನೆರೆಯವ € ಅಂದರೆ ಭಗವಂತನಿಗೆ ಅತಿ 
ಹತ್ತಿರವಾಗುವವ ಎಂದು ; ಬೇರೆ ಮಾತಲ್ಲಿ ಹೇಳಬೇಕೆಂದರೆ ಮನುಷ್ಯನಲ್ಲಿ ಇರುವ 
ಅತಿ ಉತ್ತಮವಾದ ಅತಿ ಪವಿತ್ತವಾದ ಎಲ್ಲ ಗುಣಗಳು. ನಾನು ಮೇಲೆ ಹೇಳಿದ 
"ಬಾಗಿಲು'ಗಳ ಆಸುಪಾಸಿನಲ್ಲೇ ಸದಾ ಎಹರಿಸುವುದಾದರೆ ಮಾತ್ರ ನೀವು 
ಆತ್ಮದಲ್ಲಿರುವ ದೈವತ್ವವನ್ನು ಕಂಡುಕೊಳ್ಳಬಲ್ಲಿರಿ. 


ಕ್ರಾ 


5% 5% *% ೫ೇ 5% 


ಮೇತರ್‌ಲಿಂಕ್‌ನ ಬರಹಗಳ ವೈವಿಧ್ಯತೆ ಒಂದು ವಿಶೇಷವಾದರೆ, ಆ ಬರಹಗಳ 
ಅಂತರಂಗ ಇನ್ನೂ ವಿಶೇಷವಾಗಿ ತೋರುತ್ತದೆ. ಇತ್ತ ನೂರಾರು ಎಜ್ಞಾನಿಗಳ ಸಂಶೋಧನೆ 
ಗಳನ್ನು ಉದ್ಧರಿಸಿ ಚರ್ಚೆ ಮಾಡುತ್ತಿದ್ದರೂ, ನ್ಯೂಟನ್‌ನ ವಾದ ಇವನ ಗ್ರಹಿಕೆಗಳಿಗೆ 
ಪೂರಕವಾಗಿದೆ. ಅತ್ತ ಅನೇಕ ತತ್ವಜ್ಞಾನಿಗಳನ್ನು ಕೂಲಂಕುಷವಾಗಿ ತಿಳಿದುಕೊಂಡು 
ಮಂತರ್‌ ಲಂಕ್‌ನ ತತ್ತಜ್ಞಾ ನ ಪ್ಲೋತಿನಸ್‌ನದರ ಜೊತೆ ಕೈಮಿಲಾಯಿಸುತ್ತದೆ. ಇನ್ನು 
ೇೀನುನೊಣ, ಬಿಳೀ ಇರುವ ಗೆದ್ದಲುಗಳ ಕುರಿತ ಪುಸ್ತಕಗಳನ್ನು ಓದಿದರೆ ಇವನೇನು 
ಸಮಾಜ ವಿಜ್ಞಾನಿಯೇ, ಜೀವಶಾಸ್ತ್ರ ಸಂಶೋಧಕನೇ ಎನ್ನಿಸುತ್ತದೆ. ಇವನ 
ಲೋಚನೆಗಳು ಇವನ ಮನಸಿನಲ್ಲಿ ಸ್ಫುರಿಸಿದವಾದರೂ ಅವು ಬರೀ ಊಹೆಯಲ್ಲ 
ಎನ್ನುವುದಕ್ಕೆ, ಅಗಾಧ ಅಧ್ಯಯನ ಈ ಲೇಖನಗಳಲ್ಲಿ ಎತ್ತಿ ಕಾಣುತ್ತದೆ. ಐನ್‌ಸ್ಟೀನ್‌ನ 
ವಾದ, ಗಣಿತಶಾಸ್ತ್ರದ ಪ್ರಗತಿ, ನಾಸಿಕತೆಗಳು ಇವನಿಗೆ ಒಪ್ಪಿಗೆಯಾಗದ ವಿಚಾರಗಳು. 
ಜೇನುಗೂಡಿನ ಚಿಕ್ಕ ಆಕಾರ, ಜಗತ್ತಿನ ನಗುರಿಯಾದ ಇನ್ನೊಂದು ಜಗತ್ತಿನ ಇನ್ನೊಂದು 
ಗುರಿಯಾದ ಮತ್ತೊ ೦ದು ಜಗತ್ತು..... ಇದರ ಆಕಾರ ಇವೆರಡೂ ಮೇತರ್‌ಲಿಂಕ್‌ನ 
ಬುದ್ಧಿಶಕ್ತಿಯ ಹಿಗ್ಗುವ ಕುಗುವ ಸಾಮರ್ಥ್ಯ ತೋರಿಸುತ್ತದೆ. ಜೇನು ನೊಣಗಳ ಸಮಾಜ, 
ಮಾನವ ಸಮಾಜ, ಜಡ ವಸ್ತು ಗಳ ಅಸಿತ ತ್ತ ಭಾವನೆ. ಅನಿಸಿಕೆಗಳ ಅಸ್ತಿತ್ವಗಳೆಲ್ಲದರ 
ನಡುಎನ ಸಂಬಂಧ ಮಃ ತರ್‌ಲಿಂ ಕನಿಗೆ ಗ್ರಾಹ್ಯವಾಗಿದೆ, ಅರ್ಥವುಳ್ಳದ್ದಾಗಿದೆ. 


೩೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ತನ ಪತಿಭೆಗೆ ಗೆ ತಕ್ಕನಾದ ಅಭ್ಯಾಸ ಮೇತರ್‌ಲಿಂಕನ ಸೃಜನಶೀಲತೆಗೆ ಹಿನ್ನೆ ಲೆಯಾಗಿದೆ. 


ತೈ 
ಈತನ "ಸಣ್ಣಕತೆ' ಇನ್ನೊ ೦ದು ವಿಚಿತ್ರ. ಕತೆಗಿರಬೇಕಾದ ಯಾವುದೇ 
೦ಪ್ರದಾಯಿಕ ಗುಣಗಳಿಲ್ಲದ ಈ “ಕತೆಯ ಸಾರಾಂಶವಿಷ್ಟೆ : ಡಿಸಂಬರ್‌ ೨೬ರಂದು 
ಸ್‌ಮಸ್‌ ಮಾರನೆ ದಿನ) ಸ್ರೇನಿನ ಕೆಲವು ಸೈನಿಕರು ನಜರೆತ್‌ ಒಳಕ್ಕೆ ನುಗ್ಗುತ್ತಾರೆ. 
ಅವರಿಂದ ಕಿರುಕುಳ ಶುರುವಾಗುವ ಮುನ್ನ ಹಳ್ಳಿಯವರೆಲ್ಲ ಕೂಡಿ ಅ ಅವರೆಲ್ಲರನ್ನು 
ಕಾರ್ನಲಿಜ್‌ನ ಮುಂದಾಳತ್ವದಲ್ಲಿ ಸಾಯಿಸಿಬಿಡುತ್ತಾರೆ. ಕಲದಿನಗಳ ನಂತರ ಸ್ಪೇನಿನ 
ಸೈನಿಕರ ದೊಡ್ಡ ತುಕಡಿಯೊಂದುಕುದುರೆ, ಕಾಲಾಳುಗಳೊಂದಿಗೆ ಬಂದು, ಮನೆ ಮನೆಗೆ 
ನುಗ್ಗಿ ಎರಡು ವರ್ಷಕ್ಕೂ ಕಿರಿಯ ಮಕ್ಕಳನ್ನೆಲ್ಲಾ ಹೊರತಂದು ಕೊಂದು ಹಾಕುತ್ತಾರೆ. 
ಸೈನಿಕರು ತಿರುಗಿ ಹೋದಮೇಲೆ ಅಳುವವರು ಅಳತೊಡಗುತ್ತಾರೆ. ಮನೆ ಮಠ 
ಸರಿಮಾಡಿಕೊಳ್ಳುವವರು ಹಾಗೆ ಮಾಡಿಕೊಳ್ಳತೊಡಗುತ್ತಾರೆ. 


ಡ್‌ ಭಿ 


ಈ ರಕಮಯ ಕತೆಯ ಒಂದೇ ಒಂದು ಪ್ಯಾರಾ: 

"ಕಟುಕ, ತನ್ನ ಎಳೇ ಹೆಣ್ಣು ಮಗುವನ್ನು ಒಚ್ಚಿಟ್ಟು, ತನಗೇನೂ ಚಿಂತೆಯಿಲ್ಲ ವೆಂಬಂತೆ ಅಂಗಡಿಯ 
ಮುಂದಕ್ಕೆ ಒರಗಿನಿಂತ. ಒಬ್ಬ ಕಾಲಾಳು, ಒಬ್ಬ ಕುಮರೆಯಾಳು ಶಸ್ತ್ರಾಸ್ತದೊ ಂದಿಗೆ ಅವನ ಮನೆ ಹೊಕ್ಕರು. 
ಮಗುವನ್ನು 3 ತಾಮದಪಾತ ತೆಯೊ ಳಗೆ ಕಂಡರು. ಕಟುಕ ಕೂಡಲೆ ತನ್ನ ತಾಕು ಎತ್ತಿ ಕೊಂಡುಸೈೆನಿಕರ ದಿಕ್ಕಿನಲ್ಲಿ 


x 


೧ 


ನುಗ್ಗಿದ ಅದರೆ ಭರವ ವನನ್ನು ನಿಶಸ್ತ್ರಗೊಳಿಸಿ ಗೋ ಡೆಯ ಮೇಲಿದ್ದ ಗೂಟವೊಂ ದಕ್ಕೆ ಅವನನ್ನು 
ಕೈಯ್ದ ಗಳಿಂದನೇತು ಹಾ ... ರೆ ಕಟುಕಸಾಯಂಕಾಲದವರೆಗೂ ತನ್ನ ಕಸಾಯಿಖಾನೆಸತ್ತು ನೇತಾಡುತ್ತಿದ್ದ 
ಇತರಪಾ.ಣಿಗಳ ಮಧ್ಯ ಕೈಕ ಡಿಯುತ್ತಾ ನೇತುಕೊಂಡೇಇದ್ದ.'' 


""ದಿ ರ್ಕಾಕ್‌ ಆಫ್‌ ದಿ ಸ್ಟಾರ್ಟ್‌'' ನಲ್ಲಿ ಸೇರ್ವಡಯಾದ ಮೇಲಿನ ಕತೆ ಕಲ್ಪನೆಯಿಂದ 
ಮೂಡಿ ಬಂದ: ಕತೆಯೇನಲ್ಲ. ಎರಡು ಮಹಾಯುದ್ಧಗಳ ಪ್ರತ್ಯಕ್ಷದರ್ಶಿಯಾಗಿದ್ದ 
ಮೇತರ್‌ಲಿಂಕ್‌ ಆ ಯುದ್ದಗಳ ಭಯಾನಕ ಮುಖವನ್ನು ತನ್ನ ಈ ಹೊತ್ತಿಗೆಯಲ್ಲಿ 
ದಾಖಲಿಸಿದ್ದಾನೆ. ಈ ಹೊತ್ತಿಗೆ ಆತನ ಮಿಕ್ಕೆಲ್ಲ ಬರಹಗಳಿಗಿಂತ ಬಹು ಭಿನ್ನವಾಗಿದೆ. ಆ 
ವಿಭಿನ್ನತೆಯನ್ನು ಮತ್ತು ಅದಕ್ಕಾಗಿ ಕ್ಷಮಾಪಣೆ ಬೇಡುವುದನ್ನು ಅವನ ಮುನ್ನುಡಿಯಲ್ಲಿ 


ಕಾಣಬಹುದಾಗಿದೆ. 


ಈ ಪುಸ್ತಕವನ್ನು ಕೈಗೆತ್ತಿಕೊಂಡವನಿಗೆ ಇದುವರೆಗೂ ದ್ವೇಷ ಕುಹಕಗಳ ಭಾಷೆ 
ಬಳಸದ ಈ ಲೇಖಕ ಅಂಥಾ ಭಾಷೆಯನ್ನು ಇಲ್ಲಿ ಬಳಸಿರುವುದು ಕಂಡು ಬರುತ್ತದೆ. 
"ನಾನು ಆ ವದಗಳನ್ನು ಸಂತೋಷದಿಂದಲೇ ದೂರವಿಡಲು ಬಯಸಿದ್ದೆ ' ಯಾಕಂದರೆ 
ಬರವಣಿಗೆಗೆ ಒಬ್ಬ ತೊಡಗಿದನೆಂದರ 'ಮನಷ್ಟ ಮನುಷ್ಯನಿಗೆ ತೋರಬೇಕಾದವಪೆ. ಮ, 

ಆಯ ಭಾಗಗಳು / ೩೧ 


ಓ) 


ಮರ್ಯಾದೆಗಳಿಗೆ ಚ್ಯುತಿ ತರುವ ಬರವಣಿಗೆ ಮಾಡಲಾರೆ' ಎಂದು ತನಗೆ ತಾನೇ 
ಪ್ರಮಾಣ ಮಾಡಿಕೊಂಡಿರುತ್ತಾನೆ. ಆದರೆ ನಡೆದ ಘಟನೆಗಳು ಸತ್ಯವೆಂದು 
ಕಂಡಿರುವುದರಿಂದ ಇಂಥ ಭಾಷಾ ಪ್ರಯೋಗ ಮಾಡಬೇಕಾಗಿದ್ದು ನನಗೆ 
ದುಃಖವುಂಟುಮಾಡಿದೆ. ನನಗೆ ಜರ್ಮನಿ ಬಗ್ಗೆ ಯಾವಾಗಲೂ ಪ್ರೇಮ ಇದ್ದೇ ಇದೆ... 
ಆದರೆ ಇದು (ಯುದ್ಧ) ಭೂತವನ್ನು ಮುಸುಕು ಮಾಡುವ ಮತ್ತು ಭವಿಷ್ಯವನ್ನು 
ಮಸುಕು ಮಾಡುವ ಮತ್ತು ಭವಿಷ್ಯವನ್ನು ಮುಚ್ಚೆ ಹಾಕುವ ಅಪರಾಧ ಹಾಗಿರುವಾಗ 
ದ್ವೇಷ ಎನ್ನುವುದು " ಇಲ್ಲವೇ ಎಲ್ಲ ಎಂದು ಕೊಂಡ ನಾನು "ಪ್ರೇಮ' ಕೈ ವಂಚನೆ 
ಮಾಡಿದಂತಾಗುತ್ತದೆ. 


ಈ( ಅರಿವಿನ) ಸ್ತರದಿಂದ ಮೇಲೆ ಹೋಗಲು ಪ್ರಯತ್ನಿಸಿದೆ. ಆದರೂ ಒಂದು 
ಉದ್ವೇಗದ ಹಿಂದಿನ ನ್ಯಾಯ, ಇನ್ನೊಂದು ಉದ್ದೇಶದ ಕುಹಕತನಗಳ ಹುಚ್ಚುತನ 
ಭಯಾನಕತೆಗಳು ಹೆಚ್ಚೆದಂತೇ ತೋರಿದವು. ಮುಂದೊಂದು ದಿನ ಕಾಲದ ನೆನಪಿನ 
ಶಕ್ತಿ ಕ್ಷೀಣವಾದ ಮೇಲೆ, ಜ್ಞಾನಿಗಳು ಬಂದು, "ನೀವು ತಪ್ಪು ತಿಳಿದಿದ್ದಿರಿ,' "ನಿಮ್ಮ 
ನಿಲುವುಗಳು ಉದಾತ್ತವಾಗಿರಲಿಲ್ಲ ಎಂದು ತಿಳಿ ಹೇಳಿಯಾರು! ಆದರೂ ನಾವು ಇಂದು 
ತಿಳಿದಿರುವುದು ಅವರಿಗೆ ಗೊತ್ತಿರುವುದಿಲ್ಲವಲ್ಲ' ನಾವು ನೋಡಿದ್ದನ್ನು ಅವರು 
ನೋಡಿರುವುದಿಲ್ಲವಲ್ಲ ! 


ಮೇತರ್‌ಲಿಂಕ್‌ನ ಈ ಕೆಲವು ಗದ್ಯ ಭಾಗಗಳನ್ನು ಓದಿದ ಮೇಲೆ ಇಂದು 
ನಾಗರೀಕತೆಯನ್ನು ಕಾಡುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ಹೊಳೆಯುತ್ತದೆ. ಇಂದಿನ 
ದಿನಗಳಲ್ಲಿ ಜ್ಞಾನ ಎಂಬ ಹೆಸ ರನ್ನು ಹೊತ್ತ ಒಂದೊಂದು ಶಾಖೆಯೂ ವಿಶೇಷತೆ, 
ಪರಿಣತಿಗಳನ್ನು ಹೆಚ್ಚಿಸಿ ಕೊಳ್ಳುತ್ತಲೆ ಇದೆ. ಎಂಜಿನಿಯರಿಂಗ್‌ ಅಂದರೇ ಅದೆಷ್ಟು ಥರದ 
ಎಂಜಿನಿಯರಿಂಗ್‌ ಸಾಧ್ಯವೋ ಲೆಕ್ಕ ಮಾಡಿ ನೋಡಬೇಕು; ಪ್ರ ಪ್ರಪಂಚದ ಎಲ್ಲ 
ಎ... ವಿಭಾಗಗಳಿಂದ ಕ್ಷೇತ್ರಗಳ ಹೆಸರನ್ನು "ತರಿಸಿಕೊಂಡು 

ಣೆಸಬೇಕಾಗಬಹುದು. ಇದೇ ಎಲ್ಲ ವಿಜ್ಞಾನ ಸಂಬಂಧೀ, ಸಮಾಜ ವಿಜ್ಞಾನ 
he ಶಾಸ್ತ್ರಗಳ ಕತೆಯಾಗಿದೆ. ಅದರೆ ಇವುಗಳ ಸಮನ್ವಯ ಎಲ್ಲಿ ಆಗುವುದು? 


ಮೇತರ್‌ಲಿಂಕ್‌ನ ಉತ್ಕೃಷ್ಟ ಮನಸ್ಸು ಕೆಲಸ ಮಾಡುವುದು ಶಾಸ್ತ್ರಶಾಸ್ತ್ರಗಳಲ್ಲಿ 
ಮತ್ತು ಅವುಗಳಸಂಧಿ ಸ್ಥಾನಗಳಲ್ಲಿ ವಸ್ತು ಮತ್ತು ಅಗೋಚರವಾದದ್ದ ರಸಂಬಿಂಧವೇ 
ಹೆಚ್ಚು ಅನುಭವ ಸತ್ಯವನ್ನು ವಂತೆ. 


೩೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಇಂಥ ಇಹ-ಪರಗಳ ಬೆಸುಗೆ ಭಕ್ತಿ ಪರಂಪರೆಯ ಸಾಹಿತ್ಯದಲ್ಲಿಯೂ 
ಕಾಣಸಿಗುತ್ತದೆ. ಉದಾಹರಣೆಗೆ ಬಾಹ್ಯಾಕಾಶ ಎಜ್ಞಾ ನಿಯ ಈ ಭೂಮಿಯಾಚೆಗಿನ ಕಾಲ 
ಮತ್ತು ಆಕಾಶದ ವೈಜ್ಞಾ ನಿಕ "ಕ್ಷೇತ್ರ'ಕ್ಕೂ, ಕೆಳಗಿನ ವಚನ ಭಾಗದ ಕರ್ತೃ ಬಸವಣ್ಣನ 
ಭಾವನೆಯ "ಕ್ಷೇತ್ರ' ಕ್ಕೂ ಸಾಮ್ಯ ಕಾಣಬಹುದಾಗಿದೆ. 


ಆಕಾಶದಿಂದತ್ತತ್ತ ನಿಮ್ಮ ಶ್ರೀಮಕುಟ 
ಪಾತಾಳದಿಂದತ್ತತ್ತ ನಿಮ್ಮ ಶ್ರೀಚರಣ 


ಎಲ್ಲ ವಸ್ತುಗಳ ಮೂಲ "ಮ್ಯಾಟರ್‌' ಎನ್ನುವ ವೈಜ್ಞಾ ನಿಕ ನಿರ್ಣಯಕ್ಕೂ ಲಲ್ಲ 
ಯೋಗೀಶ್ವರಿಯ ಸರ್ವವ್ಯಾಪಿ ಶಿವನ ಕಲ್ಪನೆಗೂ ಸಾಮ್ಯ ಕಾಣಬಹುದಾಗಿದೆ: 


ಗಗನ ನೀನೆ ಭೂತಲ ನೀನೆ 
ನೀನೆ ಪವನ, ದಿನ ರಾತ್ರಿ ನೀನೆ 
ದವಸ ಚಂದನ ಹೂ ಜಲ ನೀನೆ 
ನಿನ್ನ ಪೂಜೆಗೆ ಏನನು ತರಲಿ 


ಇಂಥ 'ಸಾಮೃ'ವನ್ನು ಭಕ್ತಿಸಾಹಿತ್ಯದಲ್ಲಿ ಮಾತ್ರ ವಲ್ಲ, ಬೇರೆ ಕಡೆಗಳಲ್ಲೂ 
ಕಾಣಬಹುದು. ಬೆಸಗರಹಳ್ಳಿ ರಾಮಣ್ಣನವರ ಕತೆ "ಆಳುಮಗ' ದಲ್ಲಿ ಆಳುಮಗ ತಾನು 
ಸತ್ತಮೇಲೆ ತನ್ನನ್ನು ಸುಡಬೇಡಿ, ಹೂತುಬಿಡಿ; ಹೂತ ಜಾಗದಲ್ಲಿ ನೇರಿಳೆಮರ ನೆಡಿ 
ಎಂದು ಕೇಳಿಕೊಳ್ಳುತ್ತಾನೆ. ಮರದ ಕೆಳಗಿನ ನೆರಳು ಇತರರಿಗೆ ಉಪಯೋಗಕ್ಕೆ 
ಬರುವಂತೆ, ಹಣ್ಣನ್ನು ಊರ ಮಕ್ಕಳು ತಿಂದು ನಲಿಯಲಿ ಎಂದು ಬಯಸುತ್ತಾನೆ. 
ಆಳುಮಗನ ಈ ಬಯ:ಕಯಲ್ಲಿ ಕಾಣುವುದೂ ಎಲ್ಲ ವಸ್ತುಗಳ ಮೂಲವಾದ 
ಭೂತಗಳೊಂದಿಗೆ ಸೇರಿ ಹೋಗಬೇಕೆಂಬ ಹಂಬಲ. ಒಂದೇ ವ್ಯತ್ಯಾಸವೆಂದರೆ, 
ಬಸವಣ್ಣ, ಲಲ್ಲೇಶ್ವರಿಯಂಥವರು "ಮೂಲ'ವನ್ನು ದೇವರು, ದೈವತ್ವಗಳ ರೂಪದಲ್ಲಿ 
ಅಥವಾ "ಪ್ರಜ್ಞೆ, ಯೆಂಬ ಭಾವದಲ್ಲಿತಂದಿರುತ್ತಾರೆ; ಸಮಕಾಲೀನ ಸಾಹಿತ್ಯದಲ್ಲಿ ನಾಸ್ತಿಕ 
ರಂಗು ಹೆಚ್ಚಾಗಿರುತ್ತದೆ. ಮೇತರ್‌ಲಿಂಕ್‌ ಸ್ವತಃ ಯಾವ ಗುಂಪಿಗೂ ಸೇರದೆ ಇದ್ದರೂ, 
ಹೆಚ್ಚು ಸಾಮ್ಯ ಹೊಂದಿರುವುದು ಆಸ್ತಿಕರ ಅಭಿಪ್ರಾಯದೊಂದಿಗೇ. 


"ಇದು ವಿಜ್ಞಾನಯುಗ' ಎಂದು ಯಾರೋ ಎಲ್ಲೋ ಹೇಳಿದ್ದಾರೆ. ಈ ಮಾತು 
ಕೇಳಲು ಚೆನ್ನವಂದೊ, ಹೇಳಿ ಬಿಡಲು ಸುಲಭವೆಂದೊ, ಅಥವಾ ಸಂಕುಚಿತ 
ಮನಸ್ಸುಗಳಿಗೆ "ಇಷ್ಟೇ ಸತ್ಯ' ಎನಿಸಿಯೋ- ಅಂತೂ, ಈ ಮಾತನ್ನು ಪದೇ ಪದೇ ಅನೇಕ 
ಕಡೆ ಅನೇಕ ಜನ ಹೇಳುತ್ತಾ, ಇದು ಅನೇಕ ಕಡೆ ಸರ್ವಮಾನ್ಯವಾಗಿ ನಿಂತುಬಿಟ್ಟಿದೆ. 


ಆಯ್ದ ಭಾಗಗಳು / ೩೩ 


ಆಗಲಿ, ಆದರೆ ಈ ಭ್ರಮೆ ಸಾಹಿತ್ಯ ಲೋಕಕ್ಕೆ ಹೊರತಾಗಿಲ್ಲದಿರುವುದು ಇಂದಿನ ದುರಂತ. 
ಅದಕ್ಕೂ ದುರಂತವೆಂದರೆ "ವೈಚಾರಿಕತ' ಎಂಬ ಹೆಸರಿನಲ್ಲಿ ಇನ್ನೂ ಮೇಲಿನ 
ಸ್ಥಾನದಲ್ಲಿರುವ ಆಲೋಚನೆಗಳೂ ಇದೇ ಭ್ರಮಯಲ್ಲಿರುವುದು. ವಿಜ್ಞಾನಿಗಳಾದರೂ 
ವೈಜ್ಞಾನಿಕ ಪರಿಭಾಷೆಯಲ್ಲಿ ಹೇಳಲಾಗದ, ವಿವರಿಸಲಾಗದ ವಿಚಾರಗಳಿವೆ ಎಂದು 
ಒಪ್ಪುತ್ತಾರೆ. ಸ್ಟೀವನ್‌ ಹಾಕಿಂಗ್‌ ಭಗವಂತನ ಗುಣಲಕ್ಷಣಗಳನ್ನು ತಾನು ಅಭ್ಯಾಸ 
ಮಾಡುತ್ತಿರುವುದಾಗಿ ಹೇಳುತ್ತಾನೆ. ಆದರೆ ಕೆಲ ವಿಚಾರವಾದಿಗಳ ಪಾಲಿಗೆ ಕಣ್ಣ 
ಗ್ಗೋೇಚರ ಪ್ರಪಂಚ ಮಾತ್ರ ಸತ್ಯ ಎನ್ನುವ ಕುರುಡು ನಂಬಿಕೆ. ಕ್ರಿಸ್ತಪೂರ್ವದಿಂದ 
ಇಂದಿನವರೆಗೆ ಯಾವುದೇ ದೇಶದ ಯಾವುದೇ ಮೂಲೆಯ ಲೋಕಹಿತ ಬಯಸಿದ 
ಪ್ರಸಿದ್ಧ ವ್ಯಕ್ತಿಗಳನ್ನು ಉದ್ದರಿಸಿ: ಹೆರಾಕ್ಲಿತೂಸ್‌, ಸಾಕ್ರೆಟೀಸ್‌, ಪ್ಲೇಟೊ, ಅರಿಸ್ಟಾಟಲ್‌, 
ಯೇಸು, ಪ್ರವಾದಿ ಮಹಮದ್‌, ಕಾಳಿದಾಸ, ದಾಂತೆ, ಮಿಲ್ಬನ್‌, ವರ್ಡ್ಸ್‌ವರ್ತ್‌, ಬ್ಲೇಕ್‌, 
ಲಿಯೊನಾರ್ಡೋ, ಮೈಕಲ್ಯಾಂಜೆಲೊ, ಬಸವ, ಕಬೀರ, ರಾಮಕೃಷ್ಣಪರಮಹಂಸ, 
ವಿವೇಕಾನಂದ, ರವೀಂದ್ರನಾಥ ಠಾಕೂರ್‌, ರಾಜಾರಾಮ್‌ಮೋಹನ್‌ರಾಯ್‌, 
ಐನ್‌ಸ್ಟೀನ್‌, ಶಾರ್ಡಿಂಗರ್‌, ಅಬ್ದುಲ್‌ಸಲಾಮ್‌, ಮಾರ್ಟಿನ್‌ ಲೂಥರ್‌, ಗಾಂಧಿ..... 
ಸಂತೋಷದ ಸಂಗತಿಯೆಂದರೆ, ಕಾಲದ ಪರೀಕ್ಷ ಗೆದ್ದುಕೊಂಡು ಅಜರಾಮರರಾಗಿರುವ 
ವ್ಯಕ್ತಿ -ಚೈತನ್ಯಗಳಲ್ಲಿ ಹೆಚ್ಚಿ ನವರು ಆಸ್ತಿಕರೆ. ನಾಸ್ತಿಕರಾದ ಲೋಕದ ಹಿತ ಬಯಸಿದ ಬುದ್ಧ 
ಆದಿಯಾಗಿ ಮಹಾನ್‌ ಚೈತನ್ಯಗಳು ಇಲ್ಲವೆಂದಲ್ಲ. ಆದರೆ, ಮೊದಲ ಗುಂಪಿನವರ 
ಸಂಖ್ಯೆ ಗಣನೀಯವಾದ್ದು, (ದೇವರು ದೈವತ್ವಗಳ ಸ್ವರೂಪ ಕಾಲ -ದೇಶಗಳಲ್ಲಿ 
ಒದಲಾಗಬಹುದು) ಹಾಗಾಗಿ ಅವರ ನಂಬಿಕೆ, ಆದರ್ಶಗಳನ್ನು ಅಸತ್ಯ ಎನ್ನ ಲಾಗದು 
ಎಂದು ವಸ್ತುನಿಷ್ಠವಾಗಿ ಹೇಳಬಯಸುತ್ತೇನೆ. 


ಈ ನಂಬಿಕೆ ಪ್ರೇಮದಂತೆ ಅಮೂರ್ತವಾದದ್ದು. ಸಾಹಿತ್ಯ, ವಿಮರ್ಶೆಯ 
ಕ್ಷೇತ್ರಗಳಲ್ಲಿ ಪ್ರೇಮ ಕುರಿತು ವ್ಯವಹರಿಸಬಲ್ಲಪರಿಕರಗಳು ವೈಚಾರಿಕ ಸಂದರ್ಭಗಳಲ್ಲೂ 
ಲಭ್ಯವಾಗಿವೆ, ಮಾನ್ಯವೂ ಆಗಿವೆ. ಇಷ್ಟು ಮಾತ್ರ ಪ್ರಗತಿ ಆಂತರಿಕ ನಾಗರೀಕತೆಯ 
ಮುನ್ನಡೆಯ ಪ್ರತೀಕವೆಂದು ಹರ್ಷಿಸಬೇಕು. ಆದರೆ ಇಷ್ಟೊಂದು ಸಂಖ್ಯೆಯ ಶ್ರೇಷ್ಠ 
ವ್ಯಕ್ತಿಗಳಲ್ಲಿ ಶಕ್ತಿ, ಪ್ರೇರಣೆಯಾಗಿರುವ ದೇವರು ದೈವತ್ವಗಳನ್ನು ವೈಚಾರಿಕ ಜಗತ್ತು ಯಾಕಿ 
ದೂರವಿಟ್ಟಿದೆಯೊ ತಿಳಿಯದಾಗಿದೆ. ದೇವರು ದೈವತ್ವಗಳನ್ನು ಮೂಢನಂಬಿಕೆ, 
ಪ್ರತೀಗಾಮೀ ಧೋರಣೆ, ಕೋಮುವಾದ, ಮೂಲಭೂತವಾದಗಳೊಂದಿಗೆ ಮಾತ್ರ 
ಸಂಯೋಜಿಸುತ್ತಿರುವುದು ಅಂಥ ಆಂತರಿಕ ನಾಗರೀಕತೆಯ ಕುಂಠಿತ ಬೆಳವಣಿಗೆಯನ್ನು 


೩೪/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ತೋರಿಸುತ್ತಿದೆ. ಮೇತರ್‌ಲಿಂಕ್‌ನ ಗದ್ಯ ಕೃತಿಗಳು ಲಭ್ಯವಾಗದೇ ಹೋಗಿದ್ದಲ್ಲಿ ಅವನ 
ಬಹುತೇಕ ಉತ್ಕೃಷ್ಟ ನಾಟಕಗಳನ್ನು ಹಾಗೇ ಕರೆದು ಅವನ್ನು ವೈಚಾರಿಕ ಜಗತ್ತು ಮಿಕ್ಕೆಲ್ಲ 
ಓದುಗರಿಂದ ದೂರವಿಟ್ಟು ಬಿಡುತ್ತಿತ್ತೇನೊ. ದೇವರು -ದೃವತ್ವಗಳನ್ನು ಬಿಟ್ಟು ಉಳಿದದ್ದು 
ಮಾತ್ರ ಮಾನವೀಯ ವಿಚಾರ ಎನ್ನುವ ಹಾಗೆ. 


ಸಾಹಿತ್ಯ ಕೃತಿ ಕುರಿತ ಅಭ್ಯಾಸಗಳು ಈ "ಅಗೋಚರ' ವಾದದ್ದನ್ನು ಹೀಗೆ 
ಕೈಬಿಟ್ಟರುವುದು ದುಃಖಕ್ಕೆ ಒಂದು ಕಾರಣವಾದರೆ, ಸೃಜನಶೀಲರೂ ಈ "ಅಗೋಚರ' 
ವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು, ಕೃತಿಗಳಲ್ಲಿ ಅನುಭವದ ಮಟ್ಟದಲ್ಲಿ ಬಳಸಲು 
ಹಿಂಜರಿಯುತ್ತಿರುವುದು, ನಾಚುತ್ತಿರುವುದು, ಹೆದರುತ್ತಿರುವುದು - ಅಥವಾ 
"ನಂಬಬಾರದೆಂಬ' ಧೋರಣೆ ತಾಳುವುದು- ಇನ್ನೊಂದು ಕಾರಣ. ಮೇತರ್‌ಲಿಂಕ್‌ ತನ್ನ 
ಸೃಜನಶೀಲ ಹಾಗೂ ಸೃಜನೇತರ ಕೃತಿಗಳಲ್ಲಿ ಈ ಯಾವ ಹಿಂಜರಿಕೆಗಳಿಗೂ ಆಸ್ಪದ 
ಕೊಡದೆ "ನೇರ ಅಭಿವ್ಯಕಿ' ಯಲ್ಲಿ ತೊಡಗುತ್ತಾನೆ. 


ನಾಡಿನ ಜಾನಪದ, ಪುರಾಣ, ಸಂಸ್ಕೃತಿಗಳನ್ನು ಬಳಸಿಕೊಂಡು ನಿರ್ಮಾಣ 
ವಾಗುತ್ತಿರುವ ನವಸಾಹಿತ್ಯ ಕೃತಿಗಳಲ್ಲಿಯೂ ಈ ಧೋರಣೆ ಹೆಚ್ಚಾಗುತ್ತಿದೆ. ಆಯಾ 
ಜಾನಪದ, ಪುರಾಣ, ಸಂಸ್ಕೃತಿಗಳ ಹಿಂದೆ ಆಯಾ ಜನರ ದೇವರು, ದೇವರುಗಳ ಬಗ್ಗೆ 
ನಂಬಿಕೆ, ಶ ದ್ದೆ ಭಯ, ಕಲ್ಪನೆ, ಭಾವನೆಗಳಿರುತ್ತವೆ ಎನ್ನುವುದನ್ನು ನವ ಸಾಹಿತ್ಯ ದೂರ 
ಮಾಡುತ್ತದೆ. ಅವುಗಳ ಲಯ, ಛಂದ, ಕತೆ, ಉಪಕತೆಗಳನ್ನು ಎರವಲು ಪಡೆದು 
ಸಾಹಿತ್ಯವನ್ನು ಪುನಾರಚಿಸುವಾಗ ಕಾಣುವುದು ಮಾಲುಕಳ್ಳತನ ಮಾಡುವ ಧೋರಣೆ 
ಯೇ ವಿನಾ ಸಂಸ್ಕೃತಿ-ಸಂಸ್ಕೃತಿಗಳ 'ಅಂತರಾಳದ ವಿನಿಮಯವಲ್ಲ. 


ಮೇತರ್‌ಲಿಂಕ್‌ ಮಾತ್ರ ತಾನು ನಿಚ್ಚಳವಾಗಿ ಕಂಡದ್ದನ್ನು ತನ್ನ ಓದುಗರೂ 
ನಿಚ್ಚಳವಾಗಿ ಕಾಣಲಿ ಎನ್ನುವಂತೆ, ಇದಕ್ಕೆ ಬೇಕಾದ ಮಾರ್ಗವನ್ನು ತಾನೇ 
ನಿರ್ಮಿಸಿಕೊಂಡು ಕೃತಿರಚನೆಯಲ್ಲಿ ತೊಡಗಿದ್ದಾನೆ. ಹಾಗಾಗಿ ಇವನ ಅಭಿವ್ಯಕ್ತಿ 
ಕ್ರಮವನ್ನು "ಡೈರೆಕ್ಟ್‌ ಸ್ಪೀಚ್‌' ಎನ್ನಬಹುದು. 


x 5 ೫ 5% 3% 


ಆಯ್ದ ಭಾಗಗಳು /೩೫ 


ಮೇತರ್‌ಲಿಂಕ್‌ನ ನಾಟಕಗಳ ಕುರಿತು 


ಮಾರಿಸ್‌ ಮೇತರ್‌ಲಿಂಕನಿಗೆ ೧೯೧೧ರಲ್ಲಿ ನೊಬೆಲ್‌ ಪಾರಿತೋಷಕ 
ಸಿಕ್ಕಿದುದರಿಂದ ಅವನ ನಾಟಕಗಳ ಓದುಗರ ಸಂಖ್ಯೆ ಏರಿತು ಎಂದರೆ ತಪ್ಪೇನಿಲ್ಲ ಕಾರಣ 
ಮೇತರ್‌ಲಿಂಕನ ಸಾಹಿತ್ಯವನ್ನು ಇಂದಿನ ಹುಸಿ ವಿಚಾರವಾದೀ ಪ್ರವೃತ್ತಿ ಸಾರಾಸಗಟಾಗಿ 
ದೂರವಿಡುತ್ತಿದ್ದದರಲ್ಲಿ ಸಂಶಯವಿಲ್ಲ; ಕಾರಣ ಆತನವು ವಿಚಿತ್ರ ನಾಟಕಗಳು. ಅವನ 
ಸಾಹಿತ್ಯ ಅನುಭವದ ಅನೇಕ ಮಜಲುಗಳನ್ನು ಒಂದೇ ಸಲಕ್ಕೆ ಒಳಗೊಂಡಿರುತ್ತದೆ. 
ಅಗೋಚರವಾದದ್ದನ್ನೇ ಒಪ್ಪದ ಇಂದಿನ ಮನೋಭಾವಕ್ಕೆ, ಮೇತರ್‌ಲಿಂಕ್‌ 
ಅಗೋಚರವಾದುದಕ್ಕೆ ಜೀವಕೊಟ್ಟು ರಂಗದ ಮೇಲೆ ತರುವುದು ಗ್ರಾಹ್ಯವಾಗಲಾರದು. 
"ಸಕ್ಕರೆ' ಒಂದು ಪಾತ್ರವಂತೆ! ಜೊತೆಗೆ "ಸಕ್ಕರೆಯ ಆತ್ಮ' ಸಕ್ಕರೆಯಿಂದ ಮೇಲೇಳುವ 
ಇನ್ನೊಂದು ಪಾತ್ರವಿದೆ! 


ಮೇತರ್‌ಲಿಂಕನ ನಾಟಕಗಳಲ್ಲಿ ಅವಿಭಾಜ್ಯವಾಗಿ ಕಾಣುವುದು ಅವನ ಮುಗ್ಧ 
ಧಾರ್ಮಿಕತೆ, ಅದರೊಳಗೆ ಆಧ್ಯಾತ್ಮಿಕ ಹುಡುಕಾಟ; ಧಾರ್ಮಿಕ ಚೌಕಟ್ಟಿನೊಳಗೂ 
ಆಧ್ಯಾತ್ಮಿಕತೆ ಕಾಣಬಲ್ಲ ಅಥವಾ ಅರಸಬಲ್ಲ ಕವಿಯ ಗುಣ. ಓದುಗನಿಗೆ ತನ್ನ 
ನಂಬಿಕೆಯನ್ನು ಮನವರಿಕೆ ಮಾಡುವ ತುಡಿತವೇನೂ ಇವನ ನಾಟಕಗಳಲ್ಲಿರುವುದಿಲ್ಲ; 
ಕಾರಣ ತನ್ನ ನಂಬಿಕೆಗಳು ಅಷ್ಟೊಂದು ಸಹಜವಾದ ಭಾವನೆಗಳು ಎಂದು 
ಮೇತರ್‌ಲಿಂಕ್‌ ಅಂದುಕೊಂಡಂತಿದೆ. ಆ ನಂಬಿಕೆಯ ಜಗತ್ತು ಅವನ ಪಾಲಿಗೆ ನಮ್ಮ 
ವಾಸ್ತವ ಅನುಭವದಷ್ಟೇ ವಾಸ್ತವ. ಆದರೂ ಮೇತರ್‌ಲಿಂಕ್‌ನ ನಾಟಕಗಳು 
ಸಮಕಾಲೀನ ಅಭಿರುಚಿಗೆ ದೂರವಾಗುವುದಿಲ್ಲ ಧಾರ್ಮಿಕ ಪ್ರವೃತ್ತಿಯವನಾದರೂ 
ಈತ ತನ್ನ ಸುತ್ತಲ ಜಗತ್ತನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇರುತ್ತಾನೆ. ಕೇವಲ ಇತರ 
ಜನರನ್ನಲ್ಲ ಪ್ರಾಣಿ, ಪಕ್ಷಿ ಕ್ರಿಮಿ, ಕೀಟಗಳನ್ನೂ ಸಹ. ಕಡೆಗೆ ನಿರ್ಜೀವ ವಸ್ತುಗಳ 
ಆತ್ಮಗಳನ್ನೂ ಕಾಣಬಲ್ಲ ಅಸ್ತಿತ್ವಕ್ಕೆ ಬಂದಿರುವ ಎಲ್ಲ ಜೀವ, ನಿರ್ಜೀವ ವಸ್ತುಗಳಿಗೂ 
ಆತ್ಮಗಳಿರುವುದೆಂದೂ, ಅದೇ ರೀತಿ ಅಸ್ತಿತ್ವಕ್ಕೆ ಬರುವ ಎಲ್ಲ ಭಾವನೆಗಳಿಗೂ 
ಆತ್ಮಗಳಿರುವುದೆಂದು ಮೇತರ್‌ಲಿಂಕ್‌ ನಂಬಿದ್ದ. ಸೃಷ್ಟಿಯೆಲ್ಲವೂ ಪ್ರಜ್ಞೆಯೇ; 
ಒಂದೊಂದು ವಸ್ತುವಿನಲ್ಲೂ ಬೇರೆ ಬೇರೆ ಪ್ರಮಾಣದ ಪ್ರಜ್ಞೆ ಒಳಗೊಂಡಿರುತ್ತದೆ; 
ಇದು ಜೀವಿ- ನಿರ್ಜೀವಿ ವಸ್ತುಗಳಲ್ಲಕ್ಕೂ ಅನ್ವಯಿಸುತ್ತದೆ. ಈ ಅಭಿಪ್ರಾಯ ಭಾರತೀಯ 


$೬ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ತತ್ವಶಾಸ್ತ್ರಗಳಲ್ಲೂ ಇಂಥ ಆತ್ಮ ಆಯಾ ವಸ್ತು, ಭಾವನೆಗಳ ಮೂಲ 
ಸ್ವರೂಪವಾಗಿರುತ್ತದೆ. ಆದರೂ ಆಯಾ ವಸ್ತು, ಭಾವನೆಗಳ ಮೂರ್ತರೂಪಕ್ಕೆ 
ಇರಬಹುದಾದ ಯಾವ ನಿರ್ಬಂಧಗಳೂ ಅವಕ್ಕೆ ಇರುವುದಿಲ್ಲ; ಆದ್ದ ರಿಂದಲೇ 
"ನೀಲಿಹಕ್ಕಿ' ಯಲ್ಲಿ"ನಾಯಿ' ಮಾತಾಡಬಲ್ಲದು; ಮರಗಳೂ ಮಾತಾಡಬಲ್ಲವು. ಬೆಳಕು, 
ಬೆಂಕಿ ಮಾತಾಡಬಲ್ಲವು. ವೈಭೋಗಗಳು ಮಾತಾಡಬಲ್ಲವು. ಆನಂದಗಳು 
ಮಾತಾಡಬಲ್ಲವು. 


ಯೇಸು, ವರ್ಜಿನ್‌ಗಳಾಗಲಿ, ಜಾನಪದ ಕತೆಗಳಾಗಲಿ ಮೇತರ್‌ಲಿಂಕ್‌ನ ಕೈಯಲ್ಲಿ 
ಅಲಂಕಾರವಾಗಿ ಪ್ರತಿಮೆ, ರೂಪಕವಾಗಿ ಬಳಕೆಯಾಗಿರುವುದಿಲ್ಲ. ಜಶಿಯ 
ಸಮಕಾಲೀನ ನಾಟಕಕಾರ ಡೇರಿಯೊ ಫೊ ಕೂಡ ಯೇಸುವನ್ನು ಪಾತ್ರಧಾರಿಯನ್ನಾಗಿಸಿ 
ಸಣ್ಣನಾಟಕ ಕೃತಿಗಳನ್ನು ರಚಿಸಿದ್ದಾನೆ. ಕ್ರಿಶ್ಚಿಯನ್‌ ಹಬ್ಬ ಆಚರಣೆಗಳು ಮನುಷ್ಯಮಾತ್ರರ 
ಉತ್ಕಟ ಭಾವನೆಗಳ ಸುತ್ತಇರುತ್ತವೆ: ಯೇಸು ಹುಟ್ಟಿದ ಸಂಭ್ರಮ ಅಥವಾ ಯೇಸುವನ್ನು 
SS ದುರಂತ ಹೀಗೆ. ಇದು ಭಾರತೀಯ ಅಥವಾ ಪುರಾತನ ಗ್ರೀಕರ ತಾತ್ವಿಕ 
ದೇವ ದೇವತೆಗಳ ಆರಾಧನೆಗೆ ತದ್ವಿರುದ್ಧವಾದುದು. ಉತ್ಕಟ ಭಾವನೆಗಳನ್ನು ಕೈಬಿಟ್ಟು 
ಲುಬೆಗೇರಿಸಿದ ಯೇಸುವಿನ ರೂಪವನ್ನು ಮತಾಂಧರು ಕ್ರೂರತನ, ದುಷ್ಟತನಗಳನ್ನು 
ಸಸ ಉಪಯೋಗ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಡೇರಿಯೊ ಫೋ 
ಎಡಂಬನೆ ಮತ್ತು ಕ್ರೂರ ಹಾಸ್ಯಗಳ ಮೂಲಕ ನಾಟಕ ರಚಿಸಿ ಆ ಭವ್ಯ ಉದಾತ್ತ 
ಭಾವನೆಗಳನ್ನು ಮತ್ತೆ ಮನದಲ್ಲಿ ಉಕ್ಕೇರಿಸುವ ಪ್ರಯತ್ನ ಮಾಡುತ್ತಾನೆ. ಯೇಸು 
ಲಾಜರಸ್‌ನನ್ನು ಗೋರಿಯಿಂದೇಳಿಸಿ ಜೀವದಾನ ಮಾಡುವ ದಾರುಣ ಕತೆಯನ್ನು 
ನಾಟಕ ಮಾಡುವಾಗ ಒಬ್ಬ ಜಾದೂಗಾರನ ಆಟ ನೋಡಲು ಜನ ನೆರೆದಂತೆ 
ತೋರಿಸುತ್ತಾನೆ. ಇನ್ನೊಂದು ನಾಟಕದಲ್ಲಿ ಯೇಸುವನ್ನು ಶಿಲುಬೆಗೇರಿಸುವ ಇಬ್ಬರು 
ವ್ಯಕ್ತಿಗಳು ಯಾವುದೋ ಯಾಂತ್ರಿಕ ಕೆಲಸಮಾಡುವಾಗ ಬೇಸರ ಕಳೆಯಲು ಹಾಸ್ಯದಲ್ಲಿ 
ತೊಡಗುವಂತೆ ತಮಾಷೆಯಾಗಿ ಮಾತಾಡಿಕೊಳ್ಳುತ್ತಿರುತ್ತಾರೆ. ಒಬ್ಬ ತಾನು ಏಳು ಏಟಿಗೇ 
ಅಂಗೈಯನ್ನು ಶಿಲುಬೆಗೆ ಸೇರಿಸಿ ಮೊಳೆ ಹೊಡೆಯಬಲ್ಲನೆಂದು ಕೊಚ್ಚಿಕೊಂಡರೆ, 
ಇನ್ನೊಬ್ಬ, ತಾನು ಆರೇ ಏಟಿಗೆ ಹಾಗೆ ಮಾಡಬಲ್ಲನೆಂದು ಹೇಳಿಕೊಳ್ಳುತ್ತಾನೆ. ಇಬ್ಬರೂ 
ಪಣಕಟ್ಟಿ ಉತ್ಸಾಹದಿಂದ ಕೂಗಾಡುತ್ತಾಮೊಳೆ ಜಡಿಯುತ್ತಾರೆ. ನಂತರ ಅವರ ಹಿರಿಯ 
ಬಂದು, ಮುಂಗೈಗೆ ಕಟ್ಟಿದ್ದ ಹಗ್ಗ ಬಿಚ್ಚಿ, ಆಗಲೂ ಜಗ್ಗದೇ ಸರಿಯಾಗಿ ಕೂತಿರುವ ಅಂಗೈ 


ನಾಟಕ /೩೭ 


ಮೂಳೆಗಳನ್ನು ಪರೀಕ್ಷಿಸಿದಾಗ ತಮ್ಮ ಕಾರ್ಯ ಕೌಶಲ್ಯದಿಂದ ಹಿಗ್ಗಿ ಹೆಮ್ಮೆ 
ಪಟ್ಟುಕೊಳ್ಳುತ್ತಾರೆ. ಯೇಸುವಿನ ಸೊಂಟಕ್ಕೆ ಶಿಲುಬೆಗೆ ಸೇರಿಸಿ ಪಟ್ಟಿಕಟ್ಟಿ, ನಂತರ 
ಮಲಗಿದ್ದ ಶಿಲುಬೆಯನ್ನು ನೆಟ್ಟಗೆ ಮಾಡುತ್ತಾರೆ” ಹಾಗೆ ಪಟ್ಟಿಕಟ್ಟದಿದ್ದರೆ "ಆ ಯಪ್ಪ 
ತಮ್ಮ ಮೇಲೆ ಬಿದ್ದರೆ ಏನು ಗತಿ' ಎಂದುಕೊಳ್ಳುತ್ತಾ ! ಮೂರ್ಯನೊಬ್ಬ ತಾನಾದರೂ 
ಯೇಸುವನ್ನು ರಕ್ಷಿಸಲು ಹೋದಾಗ ಯೇಸು ಮಾನವಕೋಟಿಯ ಮೋಕ್ಷಕ್ಕಾಗಿ ತಾನು 
ಸಾವಿಗೆ ತುತ್ತಾಗುವುದಾಗಿಯೂ, ಶಿಲುಬೆಯಿಂದ ಇಳಿಯುವುದಿಲ್ಲವೆಂದೂ ತಿಳಿಸಿದಾಗ, 
ಆ ಮೂರ ಯೇಸುವನ್ನು "ಮಹಾ ಮೂರ್ಪ'ನೆನ್ನುತ್ತಾನೆ. ಹೀಗೆ, ಕ್ರೂರತನ 
ಹಾಸ್ಯಗಳೆರಡೂ ಸೇರಿ, ನೋಡುಗನ ಮನ ಮಿಡಿಯುವಂತೆ ಮಾಡುತ್ತದೆ. - ಫೋನ 
ನಾಟಕ. 


ಮೇತರ್‌ಲಿಂಕನ ಯೇಸು (ರಂಗದ ಮೇಲೆ ಬರುವುದಿಲ್ಲ) ಇನ್ನೂ ಸಹಜವಾಗಿ, 
ಮುಗ್ಗತನದಿಂದ, ನೇರವಾಗಿ ಮೂಡಿಬರುತ್ತಾನೆ. ಆದರೂ, ಇಲ್ಲಿ ಮೂಲಭೂತ 
ವಾದಿಯ ಗಟ್ಟಿದನಿಯಾಗಲಿ, ಧರ್ಮಪ್ರ ಚಾರಕರ ಉತ್ಪಾಹ, ಹುಕುವಾಗಲ ಇಲ್ಲ. 
ಇರುವುದೇನಿದ್ದರೂ ಅಂತರಂಗ ತಟ್ಟುವ ಉದ್ದೇಶ. 


ಮೇತರ್‌ಲಿಂಕನ ನಾಟಕಗಳಲ್ಲಿ ಒಂದೇ ಸಲಕ್ಕೆ ಮೂರು ನಾಲ್ಕು ಜಗತ್ತುಗಳು 
ಒಂದರೊಳಗೊಂದು ಹೆಣೆದುಕೊಂಡಿರುತ್ತವೆ : ಒಂದು, ನಾವು-ನೀವು ಕಾಣುವ ವಸ್ತು 
ಪ್ರಪಂಚ. ಎರಡು, ಅವುಗಳ ನಡುವೆ ಸುಳಿಯುತ್ತಿರುವ ಹೆಚ್ಚು ಸೂಕ್ಷ್ಮವಾದ ಪವಾಡ, 
ಮಾಂತ್ರಿಕತೆಯ ಪ್ರಪಂಚ; ಮೂರು, ದೈವತ್ವದ ಪ್ರಪಂಚ; ಹಾಗೂ ನಾಲ್ಕು, ವಿಚಾರ, 
ವೈಜ್ಞಾನಿಕತೆಗೆ ಹತ್ತಿರವಾದ ಅರಿವಿನ ಪ್ರಪಂಚ. ಇಲ್ಲಿನ ಅನುಭವ ಎಷ್ಟೇ ಸೂಕ್ಷತರ 
ವಾದದ್ದಾದರೂ ಮೇತರ್‌ಲಿಂಕ್‌ ಎಲ್ಲ ಥರದ ಓದುಗರಿಗೆ ಗ್ರಾಹ್ಯವೆನಿಸುವುದು ಅವನ 
ಈ ವೈವಿಧ್ಯಮಯ ಜಗತ್ತುಗಳಿಂದಾಗಿಯೇ. ಇದೇನು ಆಕಸ್ಥಿಕವಲ್ಲ. ಮೇತರ್‌ಲಿಂಕ್‌ನ 
ಚೈತನ್ಯ ಎಲ್ಲ ಜಗತ್ತುಗಳ ಹಿಂದಿನ ಒಂದುತನವನ್ನು ಅರಸುತ್ತಿರುವ ಚೈತನ್ಯವಲ್ಲದಿದ್ದಲ್ಲಿ 
ಆತತನ್ನ "ಮರಿಯೆ ಮಗ್ಗಲೀನೆ' ನಾಟಕದ ಮುನ್ನುಡಿ ಯಲ್ಲಿ ಹೀಗೆ ಬರೆಯುತ್ತಿರಲಿಲ್ಲ. 
ಈ ಪ್ರಪಂಚದ ಸಹ ಲೇಖಕನೊಬ್ಬ ಬೈಬಲ್ಲಿನಿಂದ ಉದ್ದರಿಸಿ ಬರೆದ ಕೃತಿಯನ್ನು ತಾನು 
ರೂಪಾಂತರ ಮಾಡುತ್ತೇನೆಂದಾಗ ಆತ ಅನುಮತಿ ಕೊಗದ್ದನ್ನು ಅರಿತುಕೊಳ್ಳದ ಪೆದ್ದು 
ಮುಗ್ಧತನ ಮೇತರ್‌ಅಿಂಕ್‌ನದಲ್ಲ ಬದಲಾಗಿ ಯೇಸುವನ್ನು "ಕುರಿತು ಭಕ್ತಾ ದರಗಳ 
ನ್ನಿಟ್ಟಕೊಂಡು, ಅಭಿಸಾರಿಕೆ ಕುರಿತು ಈ ಪವಾಡ ನಾಟಕ ಬರೆಯುವಾಗ "ಆತನಲ್ಲಿ 


೩೮/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ದೈವತ್ವದ ಅನುಗ್ರಹದಂತೆ ವೈಚಾರಿಕತೆಯ ಒಪ್ಪಿಗೆಯೂ ಆಗಬೇಕಿತ್ತು -ಎಂದರೇ 
ತಿಳಿಯುತ್ತದೆ, ಮೇತರ್‌ಲಿಂಕನ ವ್ಯಕ್ತಿತ್ವ ಅಸಾಮಾನ್ಯವಾದ್ದು ಎಂದು. ಒಂದೇ ಕಾಲಕ್ಕೆ 
ಇಹ ಪರಗಳಲ್ಲಿ ಸುಳಿದಾಡುವಂಥದ್ದು ಎಂದು. 


ಜೇ 5% 5% 5% ಜೇ ಚೇ 


ಈ ನಾಟಕದ ಮೊದಲ ಅಂಕದ ಕೊನೆಯಲ್ಲಿ, ಜನರ ಗುಂಪು ಮರಿಯೆ 
ಮುಗ್ಧ ಲೀನೆಯ ಎರುದ್ಧ ಕೂಗಾಡುತ್ತಿ ರುವಾಗ ಯೇಸು ರಂಗದ ಹಿಂದಿಂದ, "ನಿಮ್ಮ ಲ್ಲಿ 
ಒಂದೂ ಪಾಪವೆಸಗಿಲ್ಲದಾತನೇ ಮೊದಲು ಕಲ್ಲು ತೂರಲಿ ' ಎಂದು ಮಧ್ಯಪ್ರವೇಶ 
ಮಾಡುವುದು, ಮತ್ತು ಆ ಮಹಾನ್‌ "ಪಾಪಿ' (ಮರಿಯೆ ಮುಗ್ಗ ಲೀನ) ತನ್ನನ್ನು ತಾನು 
ರೋಮನ್ನನಿಗೆ ಅರ್ಪಿಸಿಕೊಂಡು ದೇವರ ಪುತ್ರನನ್ನು ಉಳಿಸುವುದೋ ಅಥವಾ ಹಾಗೆ 
ಮಾಡದೆ ಆತನನ್ನು ಸಾವಿಗೆ ಒಪ್ಪಿಸುವುದೋ ಎಂಬ ತೊಳಲಾಟದಲ್ಲಿ ಸಿಕ್ಕಿಕೊಳ್ಳುವುದು 
- ಈ ಎರಡು ಸಂದರ್ಭಗಳನ್ನು ನಾನು ಶ್ರೀ ಪಾಲ್‌ ಹೇಯ್ಸ್‌ ಅವರನಾಟಕ ""ಮರಿಯ 
ವಾನ್‌ ಮಗ್ದಾಲಾ'' ದಿಂದ ಎರವಲು ಪಡೆದಿದ್ದೇನೆ. 


ಬರೆಯಲು ತೊಡಗುವ ಮುಂಚೆ ಮಾನ್ಯ ಜರ್ಮನ್‌ ಕವಿಯವರನ್ನು ಆ ಎರಡು 
ಸಂದರ್ಭಗಳನ್ನು ನಾನು ಬಳಸಿಕೊಳ್ಳಲು ಅನುಮತಿ ಕೊಡಿರೆಂದು ಕೇಳಿದ್ದೆ. ಅವರ 
ನಾಟಕಗಳಪ್ಲಾಟ್‌ ನನ್ನದಕ್ಕೆಂತಾ ಗಾಢವಾದ್ದು: ಆ ಸಂದರ್ಭಗಳು ಅಲ್ಲಿ ಕೆಲಚಿತ್ರಗಳಾಗಿ 
ಮಾತ್ರ ಬಂದಿದ್ದಾವೆ. ಅವರ ಹಕ್ಕುಗಳನ್ನು ಅವರು ಬಯಸಿದ ರೀತಿಯಲ್ಲಿ 
ಮಾನ್ಯಮಾಡಲು ನಾನು ತಯಾರಿದ್ದೆ ಎಂದು ಕೂಡ ತಿಳಿಸಿದ್ದೆ. ನನ್ನ ಬೇಡಿಕೆಯನ್ನು 
ಬೆದರಿಕೆಯ ದನಿಯಲ್ಲಿ ನಿರಾಕರಿಸಲಾಯಿತು ಎಂದು ಇಲ್ಲಿ ತಿಳಿಸಲು ಎಷಾಧಿಸುತ್ತೇನೆ. 


ಆ ಕ್ಷಣದಿಂದ, ಆ ಮಾತುಗಳು ಗಾಸ್ತೆಲ್‌ನವಾದ್ದರಿಂದ ಅವು ಎಲ್ಲರ ಆಸ್ತಿಯೆಂದೂ 
ಮತ್ತೆ ಆ ತೊಳಲಾಟ ಎಲ್ಲ ನಾಟಕ ಸಾಹಿತ್ಯಗಳಲ್ಲೂ ಕಂಡು ಬರುವಂಥ ಸಾಮಾನ್ಯ 
ಅಂಶವೆಂದೂ ಭಾವಿಸಿಕೊಳ್ಳುವುದು ಅನಿವಾರ್ಯವಾಯಿತು. 


ಇಷ್ಟು ಹೇಳಿದ ಮೇಲೂ, ನಾನು ಆ ಹಿರಿಯ ನಿಸ್ಬೀಮರಿಗೆ ನನ್ನ ಕೃತಜ್ಞತೆಗಳನ್ನು 
ಅರ್ಪಿಸುತ್ತೇನೆ. ಯಾಕಂದರೆ ಉದ್ದೇಶ ಪೂರ್ವಕವಲ್ಲದಿದ್ದರೂ ಅವರು ನೀಡಿರುವ 
ಬೌದ್ಧಿಕ ಲಾಭ ಅಪಾರವಾದದು. | 


ನಾಟಕ /೩೯ 


ಪವಾಡ, ಮಾಂತ್ರಿಕತೆಗಳು ನಾಟಕಗಳಲ್ಲಿವೆ ಎಂದ ಮೇಲೆ ಅದರ ತಾಂತ್ರಿಕತೆ 
ಯನ್ನು ಕುರಿತು ಚರ್ಚಿಸುವುದು ಬಹಳವೇ ಇದೆ. ಅದರೆ ಯಾವ ಒಂದು 
ಹುಡುಕಾಟವನ್ನು ಮನವರಿಕೆ ಮಾಡಲು ಈತ ಪವಾಡ, ಮಾಂತ್ರಿ ಕತಗಳನ್ನು 
ತಂತ್ರವನ್ನಾಗಿ ಮಾಡಿಕೊಂಡಿದ್ದಾನ ಎನ್ನುವುದು ಮುಖ್ಯವಾಗುತ್ತದೆ. 


"ಸಿಸ್ಟರ್‌ ಬೀಟ್ರಿಸ್‌' ಮತ್ತು "ಮರಿಯೆ ಮಗ ಸಲೀನೆ' ಧಾರ್ಮಿಕತೆಯನ್ನು 
ಹಿನ್ನೆಲೆಯಾಗಿಟ್ಟುಕೊಂಡಿರುವ ಪವಾಡ ನಾಟಕಗಳು. "ಫೆಲಿಯಾನ್‌ ಎತ್‌ ಮೆಲಿಸಾಂದೆ ' 
"ಆರ್ದಿಯನ್‌ ಎತ ಬಾರ್ಬೆಬ್ಲೂ' ಮತ್ತು "ಅಗ್ಗವೇನೆ ಎತ್‌ ಸೆಲಿಸೆ ಸೆತ್ರೆ' "ನೀಲಿಹಕ್ಕಿ' 
"ಲಗ್ನನಿಶ್ಚಯ' ಗಳಲ್ಲಿ ಪವಾಡ, ಮಾಂತ್ರಿಕತೆಗಳು ಅಲೌಕಿಕ ಅಥವಾ ತಾತ್ವಿಕ 
ಅರ್ಥಗಳಿಗಾಗಿ ಬಳಕೆಯಾಗಿದೆ. "ಸಿಸ್ಟರ್‌ ಬೀಟ್ರಿಸ್‌' ಮತ್ತು "ಆರ್ದಿಯನ್‌ ಎತ್‌ 
ಬಾರ್ಬೆಬ್ಲೂ' ಲೇಖಕನೇ ಹೇಳುವಂತೆ ಲಿಬ್ರೆತೋ ಅಥವಾ ಗೇಯ ನಾಟಕಗಳು. 
"ಇಂಟೀರಿಯರ್‌' ಪ್ರಾಯೋಗಿಕವೆನ್ನುವಂಥ ಸಮಕಾಲೀನವಾಗಬಲ್ಲ ಸಾಮಾಜಿಕ 
ವನ್ನಬಹುದಾದ ನೇರ ನಾಟಕವಾದರೆ, "ಮೊನ್ನವನ್ನ' ಐತಿಹಾಸಿಕ 
ನಾಟಕವೆನಿಸಿಕೊಳ್ಳುತ್ತದೆ. 


ಮೇತರ್‌ಲಿಂಕ್‌ನ ಮುಖ್ಯ ನಾಟಕಗಳಲ್ಲಿ ಮುಖ್ಯ ಪಾತ್ರಧಾರಿಗಳು ಸಾಮಾನ್ಯವಾಗಿ 
ಹೆಣ್ಣುಮಕ್ಕಳೇ ಆಗಿರುತ್ತಾರೆ: ಸನ್ಯಾಸಿನಿ ಬೀಟ್ರೀಸ್‌ನಿಂದ ಹಿಡಿದು, ಕ್ರೂರ ಪಾಳಗಾರನಿಗೆ 
ಮತ್ತು ಅವನ ಐದು ಜನ ಹೆಂಡತಿಯರಿಗೆ ಬಿಡುಗಡ ಕಾಣಿಸುವ ಪ್ರಿಯತಮೆ 
ಆರ್ದಿಯೆನ್‌, ಜನರ ಪ್ರಾಣಕ್ಕಾಗಿ ತನ್ನ ಮಾನ ತೊರೆಯಲು ಸಿದ್ಧಳಾಗುವ ಗರತಿ 
ಮೊನ್ನವನ್ನ, ಇದಕ್ಕೆ ವಿರುದ್ಧವಾದ ರೀತಿಯಲ್ಲಿ ಯೇಸು ಪ್ರಾಣ ರಕ್ಷಿಸಲು ತನ್ನ 
ಮಾನವನ್ನು ಪಣವಾಗಿಸಲು ಒಪ್ಪದ ಅಭಿಸಾರಿಕೆ ಮಗ್ಗಲೀನೆ, ಕಿನ್ನರ ಲೋಕದ ನಿವಾಸಿಗಳಾ 
ದಂಥ ಮೆಲಿಸಾಂದೆ, ಸೆಲಿಸೆತ್ತೆ - ಹೀಗೆ ಹೆಣ್ಣುಮಕ್ಕಳೇ ಮುಂಚೂಣಿಯಲ್ಲಿರುತ್ತಾರೆ. 


ಮೇತರ್‌ಲಿಂಕ್‌ನ ವಿಶೇಷತೆ ಅವನ ರಂಗ ತಂತ್ರಗಳಲ್ಲೂ ಎದ್ದು ಕಾಣುತ್ತದೆ. 
ಅವನ ಬಹುತೇಕ ನಾಟಕಗಳಲ್ಲಿ ಬಹಳ ದೀರ್ಪವಾದ ರಂಗ ನಿರ್ದೇಶನಗಳಿರುತ್ತವೆ. 
ಕಲವು ಸಲ ರಂಗದ ಮೇಲೆ ಇದ್ದಹಾಗೇ ತರಲಾಗದಷ್ಟು ವಿವರಗಳು ಅಲ್ಲಿರುತ್ತವೆ. 
ಉದಾಹರಣೆಗೆ "ಆರ್ದಿಯೆನ್‌ ಎತ್‌ ಬಾರ್ಬಿಬ್ಲೂ' ನಾಟಕದ ಮೊದಲಲ್ಲಿ ಬರುವ ರಂಗ 
ನಿರ್ದೇಶನದ ಪಕಾರ ಎರಡು ಮಹಡಿ, ಎರಡಕ್ಕೂ ಹಲವಾರು ಬಾಗಿಲುಗಳು ; 
ಒಂದಂತೂ ಕೋಣೆಯೊಳಗೆ ಕೋಣೆ! ಹೀಗಿರುತ್ತದೆ. ಮೇತರ್‌ಲಿಂಕ್‌ ತಾನೇಪ್ರಯೋಗ 


೪೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮಾಡಿದ್ದರೂ ನಿರ್ದೇಶನವನ್ನು ಯಥಾವತ್ತು ಪಾಲಿಸುತ್ತಿದ್ದನೊ ಇಲ್ಲವೊ. "ನಿಲಿ 
ಹಕ್ಕಿ' ಯಲ್ಲಿ ಒಂದು ಬ್ರೆಡ್ಡಿನ ತುಂಡಿಗೆ ಅದರ ಪಾತ್ರೆಯೊಳಗೆ ಹೋಗಲು ಯಕ್ಷಿ 
ಜಾಗಮಾಡಿ ಕೊಡುತ್ತಾಳೆ; ಅದು ಹೋಗಿ ಅಲ್ಲಿ ಸೇರಿಕೊಳ್ಳುತ್ತದೆ ! ಇದನ್ನು 
ಯಥಾವತ್ತಾಗಿ ರಂಗದ ಮೇಲೆ ತರಬೇಕಂದರೆ ರಂಗ ಎಷ್ಟು ಚಿಕ್ಕದಾಗಿರಬೇಕು, ಈ 
ಕ್ರಿಯೆಯ ನೋಡುಗರ ಸಂಖ್ಯೆ, ಕತ್ತು ಕಣ್ಣುಗಳು ಹೇಗಿರಬೇಕು? ತಕ್ಷಣ ಮುಂದಿನ 
ದೃಶ್ಯ ಭಾಗದ ಕಾರಣ ರಂಗ ವಿಸ್ತಾರವಾಗಬೇಕು! ಅಷ್ಟೇ ಯಾಕೆ, ಬ್ರೆಡ್ಡಿನ ತುಂಡುಗಳಿಂದ 
ಸಕ್ಕರೆ ಅಚ್ಚಿನಿಂದ ಆಯಾ ಆತ್ಮಗಳು ಎದ್ದು ಬರುವುದೆಂದು ನಾಟಕಕಾರ ಹೇಳಿ 
ಬಿಡುತ್ತಾನೆ. ಅದನ್ನು ಪ್ರಯೋಗಿಸುವವರ ಕಲ್ಪನಾ ಶಕ್ತಿಯಂತೂ ನಾಟಕಕಾರನದಕ್ಕೆ 
ಹೋಲುವಂತಿದ್ದರೆ ಸರಿ. ಜೊತೆಗೆ ಆ ಪರಿಕರಗಳೂ ನಾಟಕದಲ್ಲಿ ಜೀವಂತವಾಗಿ 
ಪಾಲ್ಗೊಳ್ಳಲು ಸಿದ್ಧವಿದ್ದರೆ ಇನ್ನೂ ಸರಿ! 

ಎ. ಬಿ. ವಾಕ್ಲೀ ಎನ್ನುವವನು ಹೇಳುತ್ತಾನೆ : ""ಮೇತರ್‌ಲಿಂಕನ "ನಿಶ್ಚಲ' 
ಥಿಯೆಟರ್‌ ನಿಜವಾಗದ ಕನಸಿನಂತೆ; ಆದರೂ ವಾಸ್ತವತೆಗೆ ವಿರುದ್ಧವಾದ ಮೋಹಕತೆ 
ಇರುವ ಕನಸದು''. 


"ಸಿಸ್ಟರ್‌ ಬೀಟ್ರಿಸ್‌' ನಾಟಕದ ಕತೆ ಬಹಳ ಸರಳ : ಬೀಟ್ರಿಸ್‌ ಎಂಬ ಸನ್ಯಾಸಿನಿ 
ರಾಜಕುಮಾರನಲ್ಲಿ ಅನುರಕ್ತಳಾಗಿ ಕಾನ್ವೆಂಟ್‌ ಬಿಟ್ಟು ಅವನೊಂದಿಗೆ ಹೋಗಿ ಬಿಡುತ್ತಾಳೆ; 
ಅವಳ ತೆರವಾದ ಜಾಗದಲ್ಲಿ ವರ್ಜಿನ್‌ ಮೇರಿ ಸ್ವತಃ ಜೀವತಳೆದು ಬರುತ್ತಾಳೆ. 
ಕಾಲಾನಂತರ ಮುದಿ ವಯಸ್ಸಿನಲ್ಲಿ ಅವಳು ಕಾನ್ವೆಂಟಿಗೆ ಮರಳಿದಾಗ ವರ್ಜಿನ್‌ ಪುನಃ 
ವಿಗ್ರಹವಾಗುತ್ತಾಳೆ. ಹದರಿದ್ದ ಬೀಟ್ರಿಸ್‌ಗೆ ಕಾದಿರುವುದು ಅವಮಾನವಲ್ಲ ಬದಲಾಗಿ 
ಮರ್ಯಾದೆ; ಯಾಕಂದರೆ ಬೀಟ್ರೀಸ್‌ ಪಾಪಿಯಲ್ಲ, ವರ್ಜಿನ್‌ ಮನಸ್ಸು ಗೆದ್ದವಳು 
'ಕ್ಷಮೆಗೆ ಅನರ್ಹವಾದ ಪಾಪ ಯಾವುದೂ ಇಲ್ಲ'. 


ಈ ನಾಟಕ ವೈಚಾರಿಕ ವಿವೇಚನೆಗೆ ಸಿಗದು. ಯಾಕಂದರೆ ಇಲ್ಲಿನ ಪವಾಡಕ್ಕೆ 
ಯಾವುದೇ ಮಾರ್ಮಿಕ ಅರ್ಥವಾಗಲಿ ರೂಪಕಾತ್ಮಕ (ಮೆಟಫಾರಿಕ್‌) ವ್ಯಾಖ್ಯಾನ 
ಗಳಾಗಲಿ ಇಲ್ಲ. ಅಗೋಚರ ದೈವತ್ವವನ್ನು ಯಾವುದೇ ತಾತ್ವಿಕ ದೃಷ್ಟಿಕೋನದಿಂದ ನಾಟಕ 
ಹೊರಹಾಕುತ್ತಿಲ್ಲ ; ಬದಲಾಗಿ ಆಸ್ತಿಕ ಜನಪದರು ತಾವು ನಂಬಿದ ದೇವರುಗಳ 
ಪವಾಡಗಳ ಬಗ್ಗೆ ಮುಗ್ದತನದಿಂದ ಕತೆ ಹೇಳುವ ರೀತಿಯಲ್ಲೇ ಮೇತರ್‌ಲಿಂಕ್‌ ವರ್ಜಿನ್‌ 
ಮೇರಿಯ ಪವಾಡದ ಕತೆಯನ್ನು ನಾಟಕ ಮಾಡಿದ್ದಾನೆ. ಇಲ್ಲಿ ಯಾವ ನಂಬಿಕೆ 
ಅಪನಂಬಿಕೆಯನ್ನೂ ಕೂಂಚಕಾಲಕ್ಕೂ ನಾವು ಪಕ್ಕಕ್ಕ ಸರಿಸಿಡಬೇಕಿಲ್ಲ! 


ನಾಟಕ /೪೧ 


"ಸಿಸ್ಟರ್‌ ಬೀಟ್ರಿಸ್‌' ಕಾನ್ವಂಟೊಂದರ ಮುಂಭಾಗದಲ್ಲಿ ನಡೆಯುತ್ತದೆ. ಗೇಟಿನ 
ಬಳಿ ಇರುವ ವರ್ಜಿನ್‌ಳ ಮುಖ ಲಕ್ಷಣಗಳು ಬೀಟ್ರಿಸ್‌ನ್ನು ಹೋಲುವುದರಿಂದ ರಂಗದ 
ಮೇಲೆ "ಪವಾಡ' ಸ ಸಾಧ್ಯವೆನಿಸುತ್ತ ದೆ. ಬೀಟ್ರಿಸ್‌ ರಾಜಕುಮಾರನ ಜೊತೆ ಹೋಗುವ 
ಮೊದಲು ದುಕೂಲವನ್ನು ವರ್ಜಿನ್‌ ವಿಗ್ರಹದ ಬಳಿ ತೆಗೆದಿಟ್ಟ: ರುತಾಳೆ. ವರ್ಜಿನ್‌ ಅದನ್ನೆ e 
ತೊಟ್ಟುಕೊಂಡು ತಾನೇ "ಬೀಟ್ರಿಸ್‌' ಆಗುತ್ತಾಳೆ. ವರ್ಜಿನ್‌ ವಿಗ್ರಹದ ಚಿನ್ನದ ಡಾಬು 
ಕದ್ದ ಆರೋಪ ಈ 'ಬೀಟ್ರಿಸ್‌'ಗೆ ಬಂದು, ಅವಳನ್ನು ಶಿಕ್ಷೆಗೆ ಗುರಿಪಡಿಸಿದಾಗ "ಬೀಟ್ರಿಸ್‌' 
ಪವಾಡ ಮೆರೆದು, ತಾನು ಕಳ್ಳಿಯಲ್ಲವೆಂದು ಸಾಬೀತು ಮಾಡುತ್ತಾಳೆ. ಕಡೆಯಲ್ಲಿ 
ನಿಜವಾದ ಬೀಟ್ರಿಸ್‌ ಬಂದಾಗ ವರ್ಜಿನ್‌ ಮತ್ತೆ ವಿಗ್ರಹವಾಗಿ ಬಿಡುತ್ತಾಳೆ. 


ಮೇತರ್‌ಲಿಂಕ್‌ನ ಭಾಷೆ ಕಾವ್ಯಾತ್ಮಕವಾದದ್ದು. ರಂಗ ನಿರ್ದೇಶನ ಕೂಡ ಅದೇ 
ಮಾದರಿಯ ಕಾವ್ಯಗುಣ ಹೊಂದಿರುತ್ತದೆ ಎನ್ನುವುದು ಗಮನಾರ್ಹ. 


"ಸಿಸ್ಟರ್‌ ಬೀಟ್ರಿಸ್‌' ನಾಟಕದ ಮೊದಲ ಅಂಕದ ಕಡೇ ಭಾಗ ಮತ್ತು ಎರಡನೆ 
ಅಂಕದ ಮೊದಲನೆ. ಭಾಗಗಳನ್ನು ಒಳಗೊಂಡ ಆಯ್ದ ಭಾಗ ಇಲ್ಲಿದೆ. ಇದರಿಂದ 
ಮೇತರ್‌ಲಿಂಕ್‌ನ ಮನಸ್ಸಿನ ಪರಿಶುದ್ಧತೆ, ಮಾಧುರ್ಯ, ಕಾವ್ಯಾತ್ಮಕತೆಗಳ ಪರಿಚಯ 
ಸಾಧ್ಯವಾಗಬಹುದು. 


"ಸಿಸ್ಟರ್‌ ಬೀಟ್ರಿಸ್‌'ನಿಂದ ಆಯ್ದ ಭಾಗ 


ಸಂದರ್ಭ : ಪ್ರಿಯತಮ ಬೆಲಿದೋರ್‌ ಸಿಸ್ಟರ್‌ ಬೀಟ್ರಿಸ್‌ನ ಕಾನ್ವೆಂಟ್‌ಗೆ ರಾತ್ರಿ ಬಂದಿದ್ದಾನೆ. 
ಅವನೊಂದಿಗೆ ಹೊರಟು ಹೋಗಲೂ ಆಗದೆ. ಕಾನ್ವೆಂಟಿನಲ್ಲಿ ಇರಲೂ ಆಗದೆ 
ಸಿಸ್ಟರ್‌ ಬೀಟ್ರಿಸ್‌ ತೊಳಲುತ್ತಿ ದ್ದು ಳೆ. 


ಬೆಲಿದೋರ್‌: ಪ್ರಿಯೆ, ನೀನು ತತ್ತರಿಸಿ ಹೋಗುತ್ತಿದ್ದೀಯ! 
ನನ್ನ ಮುತ್ತು ಗಳೆಲ್ಲ ತಣ್ಣಿ ರ ಮೇಲಿ ಕೆಡಿಗಳು ನಂದುವ ಹಾಗೆ 
ನಿನ್ನ ತುಟಿಗಳ ಮೇಲೆ ಸಾಯುತ್ತಿವೆ 
ನಿನ್ನ ಸುಂದರ ಮೊಗವನ್ನೆತ್ತು. 'ಮುಗಳ್ಳಗದಿರಲೆತ್ತಿಸುತ್ತಿ ರುವ 
ಆ 'ತುಟಿಗಳನ್ನು ತೋರು” 
ಓರ! ಇದೊಂದು! ಈ ದುಕೂಲ.... 
ನಿನ್ನ ಕೊರಳ ಬಳಸಿರುವ ಭಾರದ ದುಕೂಲ 
ನಿನ್ನ ಹೃದಯ ಜಗ್ಗುತ್ತಿರುವ ದುಕೂಲ, 
ಇದನ್ನು ಮಾಡಿರುವುದೇ ಸಾಯುವವರಿಗಾಗಿ, 
ಬದುಕುವವರಿಗಾಗಿ ಅಲ್ಲ! 


೪೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಬೆಲಿದೋರ್‌: 
ಬೀಟ್ರಿಸ್‌ ಕ 


ಬೆಲಿದೋರ್‌ : 


ಬೀಟ್ರಿಸ್‌ಳ ಮುಖ ಮುಚ್ಚಿರುವ ದುಕೂಲವನ್ನು ಮೆಲ್ಲಗೆ ಬಿಡಿಸುತ್ತಾನೆ. ತಕ್ಷಣ 
ಅವಳ ಕೂದಲು ತುರುಬಿನಿಂದ ಹಂತಹಂತವಾಗಿ ಇಳಿಯ ತೊಡಗುತ್ತದೆ. 
ಕೂಡಿಹಾಕಿದ್ದ ಜ್ವಾಲೆ ಹೊರಬಂದಂತೆ ಭಗ್ಗೆ ಂದು ಅವಳ ಮುಖದ ಮೇಲೆ 
ಎರಗುತ್ತದೆ. ಬೀಟ್ರಿಸ್‌ಗೆ ಎಚ್ಚರವಾಗುತ್ತದೆ. 


( ಉನ್ನತ್ತನಾಗಿ) ಓ! 

(ಕನಸಿನ ಲೋಕದಿಂದ ಅದೇ ಬಂದವಳಂತೆ 

ಇದೇನು ಮಾಡಿಬಿಟ್ಟೆ ಬೆಲಿದೋರ್‌? 

ನನ್ನ ಕೈಗಳು ಮುಟ್ಟುತ್ತಿರುವುದೇನು? 

ಇಷ್ಟು ಮೃದುವಾದ್ದು...... ನನ್ನ ಮುಖದ ಬಳಿಯಲ್ಲಿ..? 
(ಉನ್ಮತ್ತನಾಗಿ, ಅವಳ ಕೂದಲನ್ನು ಚುಂಬಿಸುತ್ತ) 

ಹೌದು! ನೋಡು!ನಿನ್ನದೇ ಸೌಂದರ್ಯದ ಕಿಚ್ಚು 

ನಿನ್ನ ಮೈದಡವಿ ಎಬ್ಬಿಸಿದೆ! ನಿನ್ನ ಸೌಂದರ್ಯಕ್ಕೆ ನೀನೇ 
ಅಚ್ಚರಿಗೊಂಡಿದ್ದೀಯೆ! ಈಗ ನೋಡು, ನಿನ್ನ ಸೌಂದರ್ಯದ 
ಜಾಲರಿಯಲ್ಲಿ ನೀನೇ ಬಂಧಿಯಾಗಿಬಿಟ್ಟಿದ್ದಿ ಆಯ! 

ನಿನಗೇ ಗೊತ್ತಿರಲಿಲ್ಲ... ನನಗೂ ಗೊತ್ತಿರಲಿಲ್ಲ 

ನೀನೆಷ್ಟು ಸುಂದರಿಯೆಂದು! 

ನಿನ್ನ ನೋಡಿದ್ದೇನೆ, ನಿನ್ನ ಪ್ರೀತಿಸುತ್ತೇನೆ ಎಂದಷ್ಟೇ ತಿಳಿದಿದ್ದೆ! 
ಅರೆ, ಒಂದೇ ಕ್ಷಣದ ಹಿಂದೆ.... ನನ್ನ ಹುಡುಗುತನದ 
ಕನಸಿನ ರಾಣಿ ನೀನೇ ಆಗಿದ್ದೆ. 

ಆದರೀಗ, ಎಚ್ಚೆತ್ತ ನನ್ನ ಕಣ್ಣುಗಳಿಗೆ ನಿನ್ನ ಸೋಕುತ್ತಿರುವ ಈ ಕೈಗಳಿಗೆ 
ನಿನ್ನ ಕಂಡುಕೊಂಡಿರುವ ನನ್ನ ಅಂತರಂಗಕ್ಕೆ. 

ಅತಿ ಸುಂದರವಾದ ಎಲ್ಲಕ್ಕಿಂತ ನೀನೇ ಸುಂದರಿ! 

ತಾಳು! ತಾಳು! ತಾಳು! 

ನಿನ್ನ ಮುಖದಷ್ಟೆ € ನಿನ್ನ ಮೈಯ್ಯೂ ಸುಂದರವಾಗಿರಬೇಕು.. 
ಅದನ್ನೂ ಈಗ ಬಿಡುಗಡೆಗೊಳಿಸುತ್ತೇನೆ, ಓ ನನ್ನ ರಾಣಿ! 


ನಾಟಕ/೪೩ 


ತಕ್ಷಣ ಬೀಟ್ರಿಸ್‌ಳ ಸನ್ಯಾಸಿನಿಯರ ಸಮವಸ್ತ್ರವನ್ನು ಜಗ್ಗಿಬಿಡುತ್ತಾನೆ. ಒಳಗೆ ಅವಳು 
ಉಣ್ಣೆ ವಸ್ತ್ರ ತೊಟ್ಟಿರುತ್ತಾಳೆ. ಬಾಗಿಲ ಕಡೆ ಕೈ ಮಾಡುತ್ತಾನೆ ; ಆ ದೃಶ್ಯದ ಮೊದಲಲ್ಲಿ 
ಅವನ ಜೊತೆ ಇದ್ದ ಹುಡುಗ, ಬಹುಬೆಲೆಬಾಳುವ ಉಡುಗೆ, ಚಿನ್ನದ ಡಾಬು, 
ಮುತ್ತಿನಹಾರ ಹಿಡಿದುಕೊಂಡು ಮುಂದೆ ಬರುತ್ತಾನೆ. ಬೀಟ್ರಿಸ್‌ ಮೊಣಕಾಲ ಮೇಲೆ 


ಕುಸಿದು ತನ್ನ ಸಮವಸ್ತ್ರ ಮತ್ತೆ ದುಕೂಲಗಳನ್ನೆತ್ತಿ ಮುಖಕ್ಕೆ ಒತ್ತಿಕೊಂಡು ಅಳುತ್ತಾಳೆ 


ಬೀಟ್ರಿಸ್‌: ಇಲ್ಲ!ನಾನವನ್ನು ತೊಡಲಾರೆ! 
(ಮೊಣಕಾಲಮೇಲೇ ಜರಗುತ್ತಾ ವರ್ಜಿನ್‌ ಮೇರಿಯ ವಿಗ್ರಹದ ಬಳಿ ಬರುತ್ತಾಳೆ) 
ನೋಡಿದೆಯಾ ತಾಯಿ! ನನ್ನ ಕೈಲಿ ಇನ್ನು ಆಗದು! 
ನಿನ್ನ ಸಹಾಯವಿಲ್ಲದೆ ಹೋರಾಡಲು ನನ್ನ ಕೈಲಾಗದು ಕ 
ಇನ್ನು ನೀನೂ ನನ್ನ ಕ ಬಿಟ್ಟರೆ SS ಪ್ರಾರ್ಥಿಸಲೂ ನನ್ನಿಂದಾಗದು! 


ಬೆಲಿದೋರ್‌: (ಬೀಟ್ರಸ್‌ ಬಳಿಸಾರಿ, ಬೆಲೆಬಾಳುವ ಉಡುಗೆಯನ್ನು ಅವಳಿಗೆ ಹೊದಿಸುತ್ತಾ) 
ಹೊತ್ತಾಯಿತು ಬೀಟ್ರಸ್‌! ಈ ಉಡುಗೆ ನೋಡು. 
ಇನ್ನು ಮುಂದಿನ ಜೀವನದ ಉಡುಗೆಯನ್ನು ನೋಡು 
ನೀನು ಒಡೆಯನಿಂದ ರಕ್ಷಿಸಲ್ಪಟ್ಟ ದಾಸಿಯೇನಲ್ಲ, 
ಸುಖ ಸಂತೋಷಗಳಿಗೆ ಪಕ್ಕಾಗುತ್ತಿರುವ ರಾಣಿ ನೀನು. 


ಬೀಟ್ರಿಸ್‌: (ವಿಗ್ರಹದ ಪೀಠದಸುತ್ತ ಇರುವ ಜಾಲರಿಯನ್ನು ಹಿಡಿದು ಕೊಂಡಿದ್ದಾಳೆ. 
ಮೊಣಕಾಲಮೇಲೇ ಇದ್ದಾಳೆ 
ನನ್ನ ತಾಯೆ, ದಯಮಾಡಿ ನನ್ನ ಮಾತನ್ನು ಆಲಿಸು 
ಇನ್ನು ಮಾತಾಡಲಾರೆ ಪ್ರಾರ್ಥನೆ ಮಾಡಲಾರೆ... 
ಕೇವಲ ಅಳಬಲ್ಲೆ.... ನಾನು ಇವನನ್ನು ಇಷ್ಟು ಪ್ರೀತಿಸುತ್ತೇನೆ 
ಎಂದು ನನಗೇ ಗೊತ್ತಿರಲಿಲ್ಲ; ನಿನ್ನನ್ನೂ ಇಷ್ಟು ಪ್ರಿ ತಿಸುತ್ತೇನೆ 
ಎಂದೂ ಗೊತ್ತಿರಲಿಲ್ಲ. ದಯವಿಟ್ಟು ಆಲಿಸು, ನನ್ನ ಕಡ ನೋಡು! 
ನಿನ್ನನ್ನು ನಾನು ಬೇಡುವುದಿಷ್ಟೆ ಒಂದು ಕುರುಹು, ಒಂದೇ ಒಂದು! 
ಕೈಯ್ಯ ಮೂಲಕವಾದರೂ ಸರಿ, ಕಣ್ಣ ಮೂಲಕ ಮುಗುಳ್ಳಿಗು 
ವುಡಾದರೂ ಸರಿ.... ನಾನೊಬ್ಬಳು ಮುಗುಜ 
ನೀನು ಕೇಳಿದ್ದೆಲ್ಲಾ ಕೊಡುತ್ತೀಯೆಂದು ಜನ ಹೇಳುತ್ತಾರೆ 
ನೀನು ದಯಾಳುವಂತೆ..... ದಯಾಮಯಿ ಯಂತೆ 


ಲ/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಬೆಲಿದೋರ್‌ : 


ಬೀಟ್ರಿಸ್‌ 


ಬೆಲಿದೋರ್‌: 


ಬೀಟ್ರಿಸ್‌. 
ಬೆಲಿದೋರ್‌. 


ಬೀಟ್ರಿಸ್‌ 


: ಮುಂಜಾನೆಯ ಈ ಗಂಟೆ ನಾನು ಬಾರಿಸಬೇಕಾದು! 


( ಅವಳನ್ನು ಎಬ್ಬಿಸಲು ಪಯತ್ತಿಸುತ್ತಾ) 
ಹೌದು, ಆಕೆ ದಯಾಮಯಿ... ಅವಳು 

ಪ್ರೇಮದಿಂದಾದ ಸ್ವರ್ಗದ ರಾಣಿಯಲ್ಲವೆ! 

ತಣ್ಣಗೆ ಕೊರೆಯುತ್ತಿರುವ ಈ ಜಾಲರಿಯಿಂದ 

ಆಕೆ ಸಿಟ್ಟನ್ನೇನೂ ತೋರುತ್ತಿಲ್ಲ..... ಮುಗುಳ್ಳಗುತ್ತಿದ್ದಾಳೆ... 
ಹೊಳೆಯುತ್ತಿದ್ದಾಳೆ, ಬೆಳಗುತ್ತಿದ್ದಾಳೆ... ನಿನ್ನ ಪ್ರಾ ರ್ಥನೆ 

ನಿನ್ನ ಕಣ್ಣುಗಳಲ್ಲಿ ಮಿನುಗುತ್ತಿರುವುದನ್ನು ಆಕೆ ಗಮನಿಸಿದ್ದಾಳೆ. 
ನಿನ್ನ ಕಣ್ಣಿ €ರಿನಿಂದಾಗಿ ಮುಗುಳ್ಳ ಗುತ್ತಿ ರುವ ಅವಳ 

ಕಣ್ಣು ಗಳು ಬೆಳಗುತ್ತಿ ದ್ದಾ ವೆ. 

ಬೇಡುವವಳು ಇವಳು, ಕ್ಷಮಿಸುವವಳು ಅವಳಲ್ಲವೆ? 

ನನ್ನ ದೃಷ್ಟಿಯಲ್ಲಿ ಇಲ್ಲಿ ಏನೋ ಗಲಿಬಿಲಿಯಾಗಿದೆ. 

ಇಲ್ಲಿ ನನಗೆ ಕಾಣುತ್ತಿರುವುದು ಇಬ್ಬರು ಸೋದರಿಯರು 
ಇಲ್ಲಿರುವ ಪ್ರಶ್ನೆ ಪ್ರೇಮದ್ದು......... 

ಇಬ್ಬರೂ ಒಬ್ಬರಿಗೊಬ್ಬರು ಶುಭ ಹಾರೈಸ. ತ್ತಿದ್ದಾರೆ. 


(ತಲೆಯೆತ್ತಿ ವಗ ಹ ನೋಡುತ್ತಾ) 
ತುಂಬಾ ಜನ ಹೇಳುತ್ತಿದ್ದರು 
ನಾನು ತಾಯಿಯನ್ನು ತುಂಬಾ ಹೋಲುತ್ತೇನೆ ಎಂದು 


ನೋಡು! ಸರಿಯಾಗಿ ನೋಡು! ನಿನ್ನ ಉಡುಗೆಗಳು, ಅವಳ 
ಉಡುಗೆಗಳು.... ಇಷ್ಟನ್ನು ಬಿಟ್ಟರೆ ON ಅದೇ ಬೆಳಕಿನ ಕಿರಣಗಳಲ್ಲವೆ 
ಎರಡೂ? 


(ಅವನು ಮಾತಾಡುತ್ತಿರುವಂತೆಯೆ ಗಡಿಯಾರದಲ್ಲಿ ಮೂರು ಗಂಟೆ ಬಾರಿಸುತ್ತದೆ) 


: (ಧಡ್ಡೆಂದು ಐಳುತ್ತು) ಕೇಳಿಸಿಕೊ! 


ಮೂರುಗಂಟೆ! 


ಎ 


ನಾಟಕ/೪೫ 


ಬೆಲಿದೋರ್‌: 


ಬೀಟ್ರಿಸ್‌ 


ಬೆಲಿದೋರ್‌: 


ಬಾ, ಬೆಳಕು ಹರಿಯೊ ಹೊತ್ತಾ ಯಿತು ಕಂದು ಕಿಟಕಿಗಳು 
ನೀಲಿಯಾಗತೊಡಗಿವೆ! 


: ಮುಂಜಾವಿನ ತಂಗಾಳಿ, ಬೆಳಕು, ಹಕ್ಕಿ ಹಾಡುಗಳು 


ನಿದ್ದೆ ತಿಳಿಯುತ್ತಿ ರುವ ನನ್ನ ಸೋದರಿಯರನ್ನು ಸ್ವಾಗತಿಸಲಿ 
ಎಂದು ಆ ಕಿಟಕಿಗಳನ್ನು ನಾನೇ ಮುಂಜಾನೆಗೆ 

ಮುಂಚೆ ತೆರೆಯುತ್ತಿ ದ್ದುದು. ಅಲ್ಲಿ ದೆ ಅಗೊ, 

ರಾತ್ರಿ ಕಳೆಯಿತು, ನಿದ್ದೆ ಮುಗಿಯಿತು ಎಂದು ಅವರಿಗೆ ತಿಳಿಸಲು 
ಬಾರಿಸುವ ಗಂಟೆಯ ಹಗ್ಗ ಅಲ್ಲಿದೆ. 

ಅಲ್ಲಿ, ನಾನಿನ್ನು ಬೆಳಗನ್ನು ಸ್ವಾಗತಿಸಲು 

ತೆರೆಯದ ಗುಡಿಯ ಬಾಗಿಲ ಪಕಳೆಗಳು.... 

ಇನ್ನು ಬೇರೆ ಕೈಗಳಿಂದ ಹೊತ್ತಿಕೊಳ್ಳುವ 

ಹೀಠದ ಮೇಲಿನ ಮೇಣ ಬತ್ತಿಗಳು.... 

ಇಲ್ಲಿದೆ ಬಡವರ ಬುಟ್ಟಿ: ಓ ಇನ್ನೇನು 

ಅವರೆಲ್ಲ ಇಲ್ಲಿ ಬಂದು ನನ್ನ ಹೆಸರು ಕೂಗುತ್ತಾರೆ. 

ನನ್ನ ಸೋದರಿಯರು ಶಾಂತಿಯಿಂದ ಪ್ರಾರ್ಥನೆ ಮಾಡುತ್ತ 
ಆ ಭವ್ವ ಮಂದಿರಗಳಲ್ಲಿ ಹೊಲಿದಿಟ್ಟ ಆ ಬಟ್ಟೆಗಳನ್ನು 
ನೀಡುತ್ತಿದ್ದ ನನ್ನ ಕೈಗಳನ್ನ 

ಅವರು ಆಶೀರ್ವದಿಸುತ್ತಿದ್ದ ಈ ಕೈಗಳನ್ನ 
ಹುಡುಕುತ್ತಾರೆ... ಹುಡುಕುತ್ತಾರೆ... 

ಆದರೆ ಯಾರೂ ಕಾಣಿಸುವುದಿಲ್ಲ. 


ಬಾ, ಹಗಲು ಸಮೀಪಿಸುತ್ತಿ ದೆ 
ನಿನ್ನ ಸೋದರಿಯರೆಲ್ಲ ಎಚ್ಚರಾಗುತ್ತಾರೆ 
ಓ, ಅವರ ಹೆಜ್ಜೆ ಸಪ್ಪಳ ಕೇಳಿದಂತಾಗುತ್ತಿ ದೆ 


ಹೌದು, ಬರುತ್ತಿದ್ದಾರೆ, ನನ್ನ ಸೋದರಿಯರು ಬರುತ್ತಿದ್ದಾರೆ 
ನನ್ನನ್ನು ಎಷ್ಟು ಪ್ರೀತಿಸುತ್ತಿದ್ದರು ಟಿ 

ಎಷ್ಟು ಪವಿತ್ರಳೆಂದು ಭಾವಿಸಿದ್ದರು 1 

ಬಂದಿಲ್ಲಿ ಈ ಕೀಳಾದ ಬೀಟ್ರಿಸ್‌ 


೪೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಬಿಟ್ಟು ಹೋಗಿರುವ ಈ ದುಕೂಲ, ಮೇಲುವಸ್ತ 

ಕಲ್ಲ ಮೇಲೆ ಚೆಲ್ಲಿರುವುದನ್ನು ನೋಡುತ್ತಾ ರೆ. 
(ತಕ್ಷಣ ದುಕೂಲ, ಮೇಲುವಸ್ತವನ್ನು ಎತ್ತಿ ವಿಗ್ರಹದ ಕಾಲಬಳಿ ಇಡುತ್ತಾಳೆ 

ಆದರೆ, ನಾನು ಈ ಶಾಂತಿದ್ಯೋತಕ ವಸ್ತ್ರ ಗಳನ್ನು 

ಕಾಲ ಕೆಳಗೆ ಹಾಕಿಕೊಂಡು ತುಳಿದೆ 

ಎಂದು ಅವರುಭಾವಿಸದಿರಲಿ. ತಾಯಿ, ನೋಡಿಲ್ಲಿ. 

ನಾನಿವನ್ನು ನಿನಗೆ ಕೊಡುತ್ತೆ ನೆ. 

ನೀನಿವನ್ನು ಇಟ್ಟುಕೊಳ್ಳಬೇಕು 

ನನ್ನೆಲ್ಲವನ್ನೂ, ನಾನೀ ನಾಲ್ಕು ವರ್ಷ 

ಪಡೆದುದ್ದೆಲ್ಲವನ್ನೂ ನಿನ್ನ ಕೈಲಿರಿಸುತ್ತೇನೆ 

ಈ ಜಪಮಾಲೆಯನ್ನು... ಬೆಳ್ಳಿಯ ಶಿಲುಬೆ 

ಇರುವ ಈ ಮಾಲೆಯನ್ನು 

ಇಲ್ಲಿಡುತ್ತೇನೆ... ಇಲ್ಲಿ, ನಾನು ಕಲಿತದ್ದೆಲ್ಲವನ್ನೂ, 

ಇಲ್ಲಿ, ನನ್ನ ಸೊಂಟಕ್ಕೆ ಕಟ್ಟಿಕೊಂಡಿದ್ದ ಈ ಮೂರೂ 

ದೊಡ್ಡ ಕೀಲಿಕ್ಕೆಗಳನ್ನು ; ಇದು ಮುಂಬಾಗಿಲನ್ನು 

ತೆಗೆಯುವುದು; ಇದು ತೋಟಕ್ಕೆ ಮತ್ತೆ ಇದು 

ಗುಡಿಯ ಬಾಗಿಲಿನ ಕೀಲಿಕ್ಕೆ. 

ಇನ್ನು ಹಸಿರಾಗಿ ಹುಲುಸಾಗಿ ಬೆಳೆಯುವ ತೋಟವನ್ನು 

ನೋಡಲಾರೆ; ಊದುಗಡ್ಡಿ ಪರಿಮಳ ಸವಿಯುತ್ತ 

ಹಾಡುತ್ತಾ ಗುಡಿಯ ಬಾಗಿಲ ಬೀಗ 

ತೆಗೆಯಲಾರೆ. ತಾಯಿ, ನಿನಗೆ ಎಲ್ಲ ಗೊತ್ತಿದೆ 

ನನಗೇನೂ ತಿಳಿಯದು 

ಅಲ್ಲಿ, ಎತ್ತರದಲ್ಲಿ ಬರೆದಿರುವುದೇನು? 

ಕಮಿಸಲರ್ಹವಲ್ಲದ್ದೇನೂ ಇಲ್ಲವೆಂದೆ? 

ಪ್ರೇಮ ಒಂದು ಶಾಪವೆಂದೆ? 

ಅದಕ್ಕೆ ಪ್ರಾಯಶ್ಚಿತ್ತ ಇಲ್ಲವೆಂದೆ? 

ಹೇಳು, ಹೇಳು, ದಯವಿಟ್ಟು ಹೇಳು. 


ನಾಟಕ/ ೪೭ 


ಯಾಕಂದರೆ ನೀನು ಬಯಸದ ಹೊರತು 

ನಾನಂತೂ ಹಾಳಾಗಲಾರೆ ! ನೀನೊಂದು ಕುರುಹು 
ತೋರಿದೆಯೆಂದರೆ ನಾನು ಹಾಳಾಗಿಲ್ಲ. 

ಅಸಾಧ್ಯ ಪವಾಡ ಮಾಡಂದು ಬೇಡುತ್ತಿ ಲ್ಲ 

ಇಷ್ಟೇ- ಒಂದೇ ಒಂದು ಸಂಜ್ಞೆ ಸಾಕು 

ಯಾರಿಗೂ ಕಾಣದಷ್ಟು ಚಿಕ್ಕದಾದರೂ ಚಿಂತೆಯಿಲ್ಲ... 
ಬುಡ್ಡಿಯ ಬೆಳಕಿಂದಾಗಿ ನಿನ್ನ ಹುಬ್ಬನ ಮೇಲೆ 
ನಿದ್ರಿಸುತ್ತಿರುವ ಆ ಚಿಕ್ಕ ಕಪ್ಪ ಛಾಯೆ 

ಒಂದು ಗೆರೆಯಷ್ಟು ಅಲುಗಿದರೂ 

ನಾನು ಹೋಗುವುದಿಲ್ಲ ! 


ನಾನು ಹೋಗುವುದಿಲ್ಲ! ತಾಯಿ, ನನ್ನತ್ತ ನೋಡು! 
ನಾನು ನಿನ್ನ: ನೋಡುತ್ತಿದ್ದೇನೆ... ಕಾಯುತ್ತಿದ್ದೇನೆ! 


ಬೆಲಿದೋರ್‌: ( ಭಾವುಕನಾಗಿ ಅವಳನ್ನು ಬಳಸಿ ತುಟಿಯ ಮೇಲೆ ಚುಂಬಿಸುತ್ತಾ) 
ಬಾ ಇನು! 
ಒಟ್ಟೆ 


ಬೀಟ್ರಿಸ್‌: (ಮೊದಲ ಬಾರಿ ಪ್ರತಿಚುಂಬಿಸಿ ಹುಂ! 


ಒಬ್ಬೊಬ್ಬರ ತೋಳಿನಲ್ಲಿ ತೋಳು ಹೆಣೆದುಕೊಂಡು ಇಬ್ಬರೂ ಬೆಳಕಾಗುತ್ತಿರುವ 
ಪ್ರಪಂಚದತ್ತ ಹೋಗುತ್ತಾರೆ. ಬಾಗಿಲು ತೆರೆದೇ ಉಳಿಯುತ್ತದೆ. ದೂರ 
ಹೋಗುತ್ತಿರುವ ಕುದುರೆ ಖರಪುಟ ಕೇಳಿಸುತ್ತದೆ. ಪರದೆ ಬೀಳುತ್ತದೆ. ಸ್ವಲ್ಪ 
ಹೊತ್ತಿನಲ್ಲಿ ಬೆಳಗಿನ ಗಂಟೆ ಕಾನ್ವೆಂಟಿನಿಂದ ಕೇಳಿಬರುತ್ತದೆ. 


-ಮೊದಲ ಅಂಕ ಮುಗಿಯುತ್ತದೆ. - 


೪೮/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


-ಎರಡನೆ ಅಂಕ- 


ಬೆಳಗಿನ ಗಂಟೆಯ ಕಡೆಯ ಢಣ್‌ಢಣ್‌ಗಳು ಕೇಳುತ್ತವೆ. ಪರದೆ ಮೇಲೇರುತ್ತದೆ. ಹಿಂದಿನ 
ಅಂಕದ್ದೇ ದೃಶ್ಯ. ಒಂದೇ ವ್ಯತ್ಯಾಸ- ಮುಂಬಾಗಿಲು ಮುಚ್ಚಿದೆ. ಪಡಸಾಲೆ ಕಿಟಕಿಗಳು 
ಸೂರ್ಯಕಿರಣಗಳಿಗೆ ತೆರಕೊಂಡಿವೆ. ಪರದೆ ಇನ್ನೂ ಪೂರ್ತಿ ಮೇಲೇರಿಲ್ಲ, ಆಗಲೆ ವರ್ಜಿನ್‌ 
ಮೇರಿಯ ವಿಗ್ರಹ, ಬಹುಕಾಲದ ನಿದ್ದೆ ತಿಳಿದು ಎದ್ದಂತೆ ಜೀವ ತಳೆಯುತ್ತದೆ. ವರ್ಜಿನ್‌ 
ನಿಧಾನವಾಗಿ ಪೀಠದಿಂದ ಕೆಳಗಿಳಿದು, ಜಾಲರಿ ಬಳಿಬಂದು, ತನ್ನ ಭವ್ಯ ಉಡುಗೆಯ ಮೇಲೇ 
ಬೀಟ್ರಿಸ್‌ ಬಿಟ್ಟು ಹೋಗಿದ್ದ ದುಕೂಲ, ನಿಲುವಂಗಿಗಳನ್ನು ತೊಡುತ್ತಾಳೆ. ಮೆಲ್ಲಗೆ 
ಹಾಡತೊಡಗುತ್ತಾಳೆ. ಬಲಕ್ಕೆ ತಿರುಗಿ, ಕೈಚಾಚುತ್ತಾಳೆ; ಗುಡಿಯ ಬಾಗಿಲು ತಂತಾನೆ 
ತೆರೆದುಕೊಳ್ಳುತ್ತವೆ. ಪೀಠದ ಮೇಲಿನ ಮೇಣದ ಬತ್ತಿಗಳು ತಂತಾನೆ ಹೊತ್ತಿಕೊಳ್ಳುತ್ತವೆ. ಹಾಡು 
ಮುಂದುವರಿಸುತ್ತಾಳೆ, ದೀಪ ಹೊತ್ತಿಸುತ್ತಾಳೆ. ಬಡವರಿಗೆ ಹಂಚಬೇಕಿದ್ದ ಬಟ್ಟೆ ಇರುವ 
ಬುಟ್ಟಿಯನ್ನು ಎತ್ತಿ, ಕಟ್ಟೆಯ ಮೇಲಿಟ್ಟು, ಕಾನ್ಹೆಂಟಿನ ಮುಂಬಾಗಿಲ ಕಡೆ ಬರುತ್ತಾಳೆ. 


ವರ್ಜಿನ್‌ ( ಹಾಡುತ್ತಿದ್ದಾಳೆ) 


ಮೊಗೆದುಕೊಂಬೆ ಬೊಗಸೆ ತುಂಬ 
ಚಿಕ್ಕಗಡಲಿನಾಳದಿಂದ 

ಕ್ಷಮೆಯ ಜಲವ; ಕೊಡುವೆ ಪ್ರತಿ ಪಾಪ ಜೀವಿಗೆ 
ಪ್ರತಿ ನೊಂದ ಜೀವಿಗೆ 


ಪ್ರೀತಿ ನೋಟ ಬಿದ್ದ ಬಳಿಕ 
ಉಳಿಯುವಂಥ ಪಾಪವಿಲ್ಲ 
ಸಾಯದಮ್ಮ ಯಾವ ಜೀವ ಲೋಕದೊಳಗಡೆ 
ಪ್ರೀತಿ ತಮ್ಮ ಸಲುವಾಗಿ ಒಮ್ಮ ಅತ್ತರೆ 
ಜಗದ ಹಲವು ಪಥಗಳಲ್ಲಿ 
ಪ್ರೀತಿ ದಿಶೆಯು ತಪ್ರಬಹುದು 
ನನ್ನ ಕಣ್ಣ ನೀರು ನನ್ನ ದಾರಿಗೆಳೆವುದು 
ಅಡ್ಡದಾರಿ ಹಿಡಿಯದಂತೆ ನನ್ನ ಪೊರವುದು 


ನಾಟಕ/೪೯ 


ಹಾಡಿನ ಕಡೇ ಭಾಗ ಕೇಳುತ್ತಿರುವಾಗ ಗೇಟನ್ನು ಒಂದು ಕ್ಥೆ ಮೆಲ್ಲಗೆ ತಟ್ಟುತ್ತದೆ. ವರ್ಜಿನ್‌ 
ಗೇಟು ತೆಗೆಯುತ್ತಾಳೆ: ಹೊಸ್ತಿಲಲ್ಲಿ ಹರಕಲು ಬಟ್ಟೆಯಲ್ಲಿರುವ ಬರಿಗಾಲ ಬಡ ಹುಡುಗಿ 
ಇರುತ್ತಾಳೆ. ಬಾಗಿಲ ಹಿಂದೆ ಅರ್ಧ ಅಡಗಿ ನಿಂತಿರುತ್ತಾಳೆ. ಮೊದಲು ತನ್ನ ತಲೆ ಮಾತ್ರ 
ಮುಂದೆ ಮಾಡಿ, ವರ್ಜಿನ್‌ ಕಡೆ ಆಶ್ಚರ್ಯಚಕಿತಳಾಗಿ ನೋಡುತ್ತಾಳೆ. 


ವರ್ಜಿನ್‌: ಶುಭ ಬೆಳಗು, ಅಲೆಟ್ಟೆ. ಹಾಗ್ಯಾಕೆ ಅಡಗುವೆ? 

ಅಲೆಟ್ಟೆ : ( ಭಯಾಶ್ಚರ್ಯಗಳಿಂದ ಶಿಲುಬೆಯ ಸಂಜ್ಞೆ ತನ್ನ ಮೇಲೆ ಮಾಡಿಕೊಳ್ಳುತ್ತಾ ಮುಂದೆ ಬರುತ್ತಾ) 
ನಿನ್ನ ಉಡುಗೆಯ ಮೇಲೆ ಬೆಳಕನ್ನು ಯಾಕೆ ತೊಟ್ಟಿದ್ದೀಯ? 

ವರ್ಜಿನ್‌: ಬೆಳಕು ಹರಿದ ಮೇಲೆ ಎಲ್ಲೆಲ್ಲೂ ಬೆಳಕೇ! 

ಅಲೆಟ್ಟೆ : ಆ ನಕ್ಷತ್ರಗಳನ್ನು ನಿನ್ನ ಕಣ್ಣಲ್ಲಿ ಯಾಕಿಟ್ಟು ಕೊಂಡಿದ್ದೀಯಾ? 

ವರ್ಜಿನ್‌: ಪ್ರಾರ್ಥಿಸುವವರ ಕಣ್ಣುಗಳ ಆಳದಲ್ಲಿರುವುದು ನಕ್ಷತ್ರಗಳೆ6 

ಅಲೆಟ್ಟೆ ಕಿ ಬೆಳಕನ್ನು ನಿನ್ನ ಕೈಗಳೊಳಗೂ ಯಾಕೆ ಇಟ್ಟುಕೊಂಡಿದ್ದೀಯಾ? 

ವರ್ಜಿನ್‌: , ಭಿಕ್ಷೆ ನೀಡುವ ಕೈಗಳಲ್ಲಿ ಬೆಳಕು ಇದ್ದೇ ಇರುತ್ತದೆ! 

ಅಲೆಟ್ಟೆ : ಮತ್ತೇ, ಇವತ್ತು ನಾನೊಬ್ಬಳೇ ಬಂದಿದ್ದೇನೆ. 

ವರ್ಜಿನ್‌: ನಮ್ಮ ಬಡ ಸೋದರರೆಲ್ಲಿ ಮತ್ತೆ? 

ಅಲೆಟ್ಟೆ ಜನ ಹೇಳೋದನ್ನ ಕೇಳಿ ಅವರು ಬರುವ ಧೈರ್ಯ ಮಾಡಲಿಲ್ಲ. 

ವರ್ಜಿನ್‌: ಏನು ಹೇಳುತ್ತಾರೆ ಜನ? 


ಅಲೆಟ್ಟೆ : ಅವರು ಹೇಳುತ್ತಾ ರೆ ಬೀಟ್ರಿಸ್‌ ರಾಜಕುಮಾರನ ಜೊತೆ ಕುದುರೆಯೇರಿ 
ಹೋದದ್ದನ್ನು ಕಂಡರಂತೆ. 


ವರ್ಜಿನ್‌: ನಾನು ಆ ಕೀಳು ಬೀಟ್ರಿಸ್‌ ಥರ ಕಾಣುವುದಿಲ್ಲವೆ? 
'ಅಲೆಟ್ಟೆ 2 ಅವಳನ್ನು ನೋಡಿದರಂತೆ, ಅವರೊಂದಿಗೆ ಮಾತಾಡಿದಳಂತೆ. 
ವರ್ಜಿನ್‌: ದೇವರು ಮಾತ್ರ ಅವಳನ್ನು ನೋಡಲಿಲ್ಲ, ಎನನ್ನೂ ಕೇಳಲಿಲ್ಲ. 


೫೦/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


(ನಾಟಕ ಮುಂದುವರಿಯುತ್ತದೆ) 


ಮೇತರ್‌ಲಿಂಕನ ಬೆಳಕಿನ ಜೊತೆಗಿನ ಆಟ ಅದ್ಭುತವಾದ್ದು. ಮೇಲಿನ ಭಾಗದಲ್ಲಿ 
ಕಾಣಬಹುದು: ಕತ್ತಲೆಯಲ್ಲಿ ಬೀಟ್ರಿಸ್‌ ಕರಗಿಹೋದರೆ ಬೆಳಕನ್ನು ತೊಟ್ಟ ವರ್ಜಿನ್‌, 
ಬೀಟ್ರಿಸ್‌ ಆಗುತ್ತಾಳೆ, ಬೆಳಕಿನ ಬಟ್ಟೆ, ಬೆಳಕು ತುಂಬಿದ ಕೈಗಳು....! 


ಅವನ ಬಹುತೇಕ ನಾಟಕಗಳಲ್ಲಿ ಬೆಳಕೇ ಒಂದು ಮುಖ್ಯ ಪಾತ್ರಧಾರಿಯಾಗಿ 
ಬಿಡುತ್ತದೆ. ರಂಗದ ಮೇಲೆ ನಾಟಕಗಳನ್ನು ತರುವಾಗ ನಿರ್ದೇಶಕರು ಕೆಲವೊಮ್ಮೆ ಮೂಲ 
ಲೇಖಕನ ಸಂಭಾಷಣೆಗಳನ್ನು ಮಾತ್ರ ಆಧಾರ ಮಾಡಿಕೊಂಡು ರಂಗ ನಿರ್ದೇಶನಗಳನ್ನು 
ಪಕ್ಕಕ್ಕಿಡುತ್ತಾರೆ. ಉದಾಹರಣೆಗೆ ಷೆ ಷೇಕ್ಸ್‌ಪಿಯರ್‌ನ ನಾಟಕಗಳ ಭಿನ್ನ ಭಿನ್ನಪ್ರ ಯೋಗ 
ಸಾಧ್ಯತೆಗಳಿರುವುದೇ ರಂಗ ನಿರ್ದೇಶನದ ನಿರ್ಧಿಷ್ಟತೆ ಇಲ್ಲದಿರುವುದರಿಂದ. ಆದರೆ 
ಮೇತರ್‌ಲಿಂಕನಲ್ಲಿ ಹಾಗೆ ಮಾಡುವುದು ಅಷ್ಟು ಸಲೀಸಲ್ಲ. ಕಾರಣ, ರಂಗದ ಮೇಲೆ 
ವಸ್ತುಗಳಲ್ಲಿ ಆಗಬೇಕಾದ ಪರಿವರ್ತನೆ ನಾಟಕದ ಅವಿಭಾಜ್ಯ ಅಂಗವಾಗಿರುತ್ತ ದೆ. ಅಂಥ 
ಕಡೆಗಳಲ್ಲಿ ಮೇತರ್‌ಲಿಂಕ್‌ ಬೆಳಕಿನ ಆಟದಲ್ಲಿ ಬಣ್ಣದ ಆಟದಲ್ಲಿ ಮಗ್ನನಾಗಿ ಬಿಡುತ್ತಾನೆ 
ಎನ್ನಿಸುತ್ತದೆ. ಉದಾಹರಣೆಗೆ:"ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ನಾಟಕದಲ್ಲಿ 
ಪರಿಚಾರಿಕೆ ಆರು ಬಾಗಿಲುಗಳನ್ನು ತೆರೆದಾಗ ಆರೂ ಕೋಣೆಗಳಲ್ಲಿ ಬಿಳಿ ಹರಳು, ಕೆಂಪು 
ಹರಳು, ನೀಲಮಣಿ, ಹವಳ, ಪಚ್ಚೆ, ಮುತ್ತುಗಳ ರಾಶಿರಾಶಿಯೇ ಇರುತ್ತವೆ. ಅವು 
ಆಕೆಯ ಮೈಮೇಲೆಲ್ಲಾ ಹರಿದಾಡುತ್ತವೆ. ಅವಳೋ, ಕಾವ್ಯಾತ್ಮಕವಾಗಿ, ಉನ್ಮತ್ತಳಾಗಿ 
ನುಡಿಯ ತೊಡಗುತ್ತಾಳೆ: 


ಅರೆ, ಇದೇನು!? 

ಬೆಂಕಿ ಮಳೆ! ಹುಷಾರು! ಹುಷಾರು! 
ನನ್ನ ಕೈಮೇಲೂ ಬೀಳುತ್ತಿದೆ 
ಮುಖದ ಮೇಲೆ ಬೊಬ್ಬೆ ಏಳಿಸುತ್ತಿದೆ 


CS 


ಹರಳಿನ ಆಭರಣಗಳು ! 
ಎತ್ತಿಕೊ, ಆರಿಸಿಕೊ 
ತುಂಬಾ ಚೆನಾ ಗಿರುವವನ್ನ: ಆರಿಸಿಕೊ, 


ನಾಟಕ/೫೧ 


ಒಂದು ಸಾಮ್ರಾಜ್ಯಕ್ಕೆ ಸಾಕಾಗುವಷ್ಟು ಐಶ್ವರ್ಯ ಇಲ್ಲಿದೆ! 

ಇನ್ನೂ.... ಇನ್ನೂ ಇದೆ! 

ನನ್ನ ಹೆರಳಿನಲ್ಲೂ ಸೇರಿಕೊಳ್ಳುತ್ತಿ ವೆ 

ಕೈಮೇಲೆ ಮಳೆಗರೆಯುತ್ತಿವೆ 

ನೋಡು! ಹೆಸರೇ ಗೊತ್ತಿಲ್ಲದ ಹರಳುಗಳು! 

ಮಾಳಿಗೆಯಿಂದಲೂ ಮಳೆಗರೆಯುತ್ತಿವೆ! 

ಬಣ್ಣ ಬಣ್ಣ ಕಿರಣಗಳ ಹರಳುಗಳು! 

ನೀನೂ ಒಂದು ಕೈ ಹಾಕು 

ಎಲ್ಲಿ, ಸ್ವಲ್ಪಕಣ್ಣು ಮುಚ್ಚೆಕೊ, ನನ್ನ ಬಟ್ಟೆಯ ಒಳಗೂ ತುಂಬಿಕೊಳ್ಳಬೇಕು! 


ಇನ್ನು "ನೀಲಿಹಕ್ಕಿ' ಯಲ್ಲಿ ಬೆಳಕಿನದು ಅನೇಕ ಬಗೆಯ ಪಾತ್ರ. ಬೆಳಕು ಅನೇಕ ಸಲ 
ಮಾಂತ್ರಿಕ ಸನ್ನಿವೇಶಗಳಲ್ಲಿ ಬರುವಂತೆ ಕಂಡರೂ ಅದಕ್ಕೆ ಒಮ್ಮೊಮ್ಮೆ ತಾತ್ವಿಕ 
ಅರ್ಥಗಳಿರುತ್ತ ವೆ. "ನೀಲಿಹಕ್ಕಿ' ಯಲ್ಲಿ ಬೆಳಕಿನ ಆತ್ಮ, "ಬೆಳಕು' ಎಂಬಹೆಸರಿನಲ್ಲಿತಾನೂ 
ಮಕ್ಕಳ ಜೊತೆ ನೀಲಿ ಹಕ್ಕಿಯನ್ನು ಹುಡುಕಲು ಯಾತ್ರೆ ಹೊರಡುತ್ತದೆ. "ರಾತ್ರಿಯ 
ಲೋಕ'ದಲ್ಲಿ ಮಕ್ಕಳಿಬ್ಬರೂ ಹೋಗಿ ನೀಲಿಹಕ್ಕಿಯನ್ನು ಹಿಡಿದು ಆ ಲೋಕದಿಂದ 
ಹೊರಕ್ಕೆ ಸಂಗಾತಿ "ಬೆಳಕಿ'ನ ಕಡೆ ಬರುವಷ್ಟರಲ್ಲಿ ನೀಲಿಹಕ್ಕಿಯ ನೀಲಿ ಬಣ್ಣವೇ 
ಹೋಗಿಬಿಟ್ಟಿರುತ್ತದೆ, ಎನ್ನುವ ಸಂದರ್ಭದಲ್ಲಿ ಬೆಳಕಿನ ತಾತ್ವಿಕ ಅರ್ಥಸಾಧ್ಯತೆಗಳು 
ಓದುಗನಿಗೆ ಹೊಳೆಯುತ್ತ ದೆ. ಇನ್ನು ನಾಟಕದ ಪರಿಕರವಾಗಿ, ಅಲಂಕಾರವೂ ಆಗಿ ಕಂಡು 
ಬಂದಾಗ ನೆನಪಿಗೆ ಬರುವುದು ಚರ್ಚುಗಳ ಎತ್ತರದ ಗಾಜಿನ ಕಿಟಕಿಗಳು, ಅವುಗಳ 
ಮೇಲಿನ ಬಣ್ಣಗಳಲ್ಲಿ ಬಿಡಿಸಿರುವ ಯೇಸು ಜೀವನ ಕುರಿತ ಚಿತ್ರಗಳು. ಅವುಗಳನ್ನು 
ಎತ್ತಿ ತೋರಿಸುವ ಆಚೆಯ ಬೆಳಕು....! 

ಹಾಗೇ ಧ್ವನಿಯೊಂದಿಗೆ ಮೇತರ್‌ಲಿಂಕ್‌ ಮಾಡುವ ಪ್ರಯೋಗಗಳೂ 
ಕುತೂಹಲಕಾರಿ. 'ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ನಾಟಕದಲ್ಲಿ ಸುಂದರಿ 
ಆರ್ದಿಯೆನ್‌ ಕೂ ಬಾರ್ಬೆಬ್ಲೂನನ್ನು ವರಿಸಿ ದೂರ ನಾಡಿದಿಂದ ಬಂದಿದ್ದಾಳೆ. ಅವಳ 
ಬಗ್ಗ ಕನಿಕರ ಪಡುವ ಊರ ಮಂದಿಯ ಮಾತುಗಳು ಖಾಲಿ ರಂಗದ ಹಿಂದೆ 
ಕೇಳಿಬರುವುದು- ಅದೂ ನಾಟಕದ ಆರಂಭದಲ್ಲಿ-ವಿಚಿತ್ರ ಅನುಭವ ನೀಡುತ್ತದೆ. ನೀಳ 
ರಂಗನಿರ್ದೇಶನದ ಕೊನೆಗೆ ಓದುಗನ ಮನಸ್ಸಿನಲ್ಲಿ ರಂಗ ಸಜ್ಜಾದ ಮೇಲೆ ಪಿಸುಮಾತಿ 
ನಿಂದ ಆರಂಭವಾಗಿ ಉಗ್ರಗೊಳ್ಳುವ ಜನರ ಮಾತುಗಳು ಓದುಗನಿಗೆ ಪರಿಣಾಮಕಾರಿ 
ಎನಿಸುವಷ್ಟೇ ನೋಡುಗನಿಗೂ ಅನ್ನಿಸುವುದರಲ್ಲಿ ಸಂಶಯವಿಲ್ಲ, 


ಜ೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


"ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ಯಿಂದ ಆಯ್ದ ಭಾಗ 


ಬಾರ್ಬೆಬ್ಲೂನ ಕೋಟೆಯೊಳಗೆ ಅರ್ಧಚಂದ್ರಾಕಾರದ ಒಂದು ದೊಡ್ಡ 
ಪಡಸಾಲೆ, ಎದುರಿಗೆ ಹೆಬ್ಬಾಗಿಲು. ಅದರ ಅತ್ತಿತ್ತ ಮೂರು ಮೂರು 
ಚಿಕ್ಕದಾದ ಮರದ ಬಾಗಿಲುಗಳು. ಅವಕ್ಕೆ ಬೆಳ್ಳಿಬೀಗ ಜಡಿದಿದೆ. ಈ 
ಬಾಗಿಲುಗಳ ಮೀಲೆ ಒಂದು ಮಾಡ. ಮಾಡದಲ್ಲಿ ಬಾಗಿಲುಗಳಿಂದ ಹಿಂದಕ್ಕೆ 
ಆರು ದೊಡ್ಡ ಕಿಟಕಿಗಳಿವೆ. ಈ ಮಾಡಕ್ಕೆ ಹೋಗಲು ಪಡಸಾಲೆಯ ಎರಡು 
ಬದಿಗಳಲ್ಲೂ ಗೋಡೆಗೆ ಆತುಕೊಂಡಿರುವ ಮೆಟ್ಟಿ ಲುಗಳಿವೆ. 


ಸಂಜೆಹೊತ್ತು, ದೊಡ್ಡ ಕಿಟಕಿಗಳು ತೆರೆದಿವೆ. ಮೊಂಬತ್ತಿಗಳು ಬೆಳಗುತ್ತಿವೆ. 
ರಂಗದ ಹಿಂದೆ ಮಾಡದ ಕಿಟಕಿಯಾಚೆ ಸಿಟ್ಟಿಗೆದ್ದ ಜನರ ಗುಂಪು: ಅವರು 
ಭಯಂಕರವಾಗಿ ಕೂಗುತ್ತಾರೆ, ಬೆದರಿಕೆ ಹಾಕುತ್ತಾರೆ; ಒಳಕ್ಕೆ ನುಗ್ಗುವ 
ಪ್ರಯತ್ನ ಮಾಡುತ್ತು ರೆ. ಅವರ ಹೆಜ್ಜೆಯ ದಡದಡ ಸದ್ದು ಮತ್ತು ಮಾತುಗಳು 
ಕಿಟಕಿ ಮೂಲಕ ಸ್ಪಷ್ಟವಾಗಿ ಕೇಳಿಸುತ್ತಿದೆ. ಪರದೆ ಮೇಲೇರುತ್ತಲೇ ಕಣ್ಣಿಗೆ 
ಕಾಣದ ಗುಂಪಿನವರ ದನಿಗಳು ಜೋರಾಗಿ ಕೇಳಿಸುತ್ತವೆ. 


ಗುಂಪಿನವರ ಧ್ವನಿಗಳು: ಹಾಗಾದರೆ ಅವಳು ಆ ರಥದಲ್ಲಿ ದ್ದಳೆ? 
ನಿಜವಾಗೂ ನೋಡಿದೆಯಾ? 
ಹಳ್ಳಿಗೆ ಹಳ್ಳಿನೇ ನೆರೆದಿತ್ತು 
ಅವಳನ್ನು ನೋಡೋದಿಕ್ಕೆ 
ಅವಳೇನು ಅಂಥಾ ಸುಂದರೀನಾ? 
ಹೋಗೋವಾಗ ಅವಳು ನನ್ನ ಕಡೆ ನೋಡಿದಳು 
ನನ್ನ ಕಡೆ ಕೂಡ... 
ನನ್ನ ಕಡೆ ಕೂಡ...... 
ಪಾಪದ ಹುಡುಗಿ! 
ಆದರೂ ಅವಳು ನಗುನಗುತ್ತಾ ಇದ್ದ ಳು 
ಯಾರವಳು ? ಎಲ್ಲಿಂದ ಒಂದವಳು? 
ತುಂಬಾ ದೂರದ ಊರಿಂದ 
ಇಲ್ಲಿ ಅವಳಿಗಾಗಿ ಏನು ಕಾದುಕೂತಿದೆಯಂತೆ 
ಮೂವತ್ತು ದಿನ ಪ್ರಯಾಣ ಮಾಡಿ ಬರುವುದಕ್ಕೆ.....? 
ಈಗ ಕೂಗಿ ಹೇಳು 
ಅವನು ಕಾಣಿಸುತ್ತಿಲ್ಲ! 


ನಾಟಕ/೫೩ 


ಒಂದೊಂದೇ ದನಿಗಳು: 


ಹಿಂತಿರುಗು! ಹಿಂತಿರುಗು! 

ಇನ್ನು ಮುಂದೆ ಹೋಗಬೇಡ 

ಕೋಟೆ ಹತ್ತಿರ ಸುಳಿಯಬೇಡ 

ಅಲ್ಲಿರುವುದು ಸಾವು ಮಾತ್ರ ! ಸಾವು! 

೨ವಳಿಗೆ ಅರ್ಥವಾಗುತ್ತಿಲ್ಲ... 

ಅವಳ ಮನೆ ಸುತ್ತ ಮುತ್ತ ಇದ್ದ 

ಇಪ್ಪತ್ತು ಮೂವತ್ತು ಗಂಡಸರು 

ಅವಳ ಹಿಂದೆ ಮುಂದೆ ಬಂದರಂತೆ. 
ಯಾಕಿರಬಹುದೂಂತೀಯ? 

ಅವರೆಲ್ಲ ಅವಳನ್ನ ಪ್ರೀತಿಸುತ್ತಾರಂತೆ, ಅದಿಕ್ಕೆ 
ದಾರಿಯುದ್ದಕ್ಕೂ ಅಳುತ್ತಾ ಬಂದರಂತೆ 

ಅವಳು ಇಲ್ಲಿಗ್ಯಾಕೆ ಬಂದಳು? 

ಓ, ಯಾಕೆ ಬಂದಳೊ! 

ಅವಳಿಗೆ ಗೊತ್ತಿತ್ತಂತೆ. ಅವಳನ್ನು ಅವನು ಒಪ್ಪೋದಿಲ್ಲಾಂತ 
ಆದರೆ... ನೀನಂತೂ ಅವಳ ಜೋಡಿಯಾಗಲು ತುಂಬಾ ಸಪ್ರೆ 
ಇಲ್ಲ, ಅವನು ಅವಳನ್ನು ವರಿಸೋದಿಲ್ಲ. 

ನೋಡಿ ನೋಡಿ ಅಲ್ಲಿ ಹೋಗುತ್ತಿದ್ದಾಳೆ... 


ಕೆಂಪು ಗೇಟನಾಸಿ! ಇಲ್ಲ ಇಲ್ಲ! 


ಬೀದಿಯಲ್ಲಿ ಅವರ ಕೈದೀಪ ಕಾಣಿಸುತ್ತಿದೆ 

ಗಿಡ ಮರಗಳ ಮಧ್ಯೆ ಹಾಯೆುತ್ತಿದ್ದಾರೆ.... 
ಅವನು ಹೆದರಿದ್ದಾನೆ... | 

ಇಲ್ಲ ಅವಳನ್ನು ಅವನು ವರಿಸೋದಿಲ್ಲ 

ಅವನಿಗೆ ತಲೆ ಕೈದೆ! ಅವನಿಗೆ ಹುಚ್ಚು ಹಿಡಿದಿದೆ! 
ಯಾಕೋ ಅವನ ಆಟ ಅತಿಯಾಯಿತು! 

ಸಾಕು ಸಾಕಾಯಿತು! ' 

ಇವಳು ಆರನೆಯವಳು.... 

ಕೊಲೆಗಡುಕ! ಕಟುಕ! 

ಕತ್ತರಿಸಿ ಹಾಕಿ ಆ ಕಟುಕನನ್ನು 1 


೫೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಒಣಹುಲ್ಲು ತಂದು ಹಾಕಿದ್ದೇನೆ, ಅದಕ್ಕೆ ಬೆಂಕಿ ಇಕ್ಕಿ 
ನಾನು ಕೊಡಲಿ ತಂದಿದ್ದೆ ನೆ. 

ಅರೆ, ಅಂಗಳದೊಳಕ್ಕೆ ಹೋಗಿಬಿಟ್ಟರು. 

ಎಲ್ಲಿ, ನಾನೂ ನೋಡಬೇಕು.... ಹುಷಾರು.... 
ಗೇಟನ್ನು ಮುಚ್ಚಿಬಿಟ್ಟ ರು 

ಹಿಂದಿದ್ದವರು ವಾಪಸ್ಸು ಬರಬಹುದು 

ಇಲ್ಲೇ ನಿಂತು ಕಾಯಿ 

ಅವಳಿಗೆ ವಿಷಯವೆಲ್ಲಾ ಗೊತ್ತಿ ದೆಯಂತೆ 

ಯಾವ ವಿಷಯ? 

ನನಗೆ ನಿನಗೆ ಎಲ್ಲರಿಗೂ ಗೊತ್ತಿರೋ ವಿಷಯ 
ನಿನಗೇನು ಗೊತ್ತು? 

ಅವರೆಲ್ಲ ಸತ್ತಿದ್ದಾರೆ ಅಂತ ನನಗೆ ಗೊತ್ತು 

ಸತ್ತಿ ದ್ದಾ ರಾ? ಇಲ್ಲ... 

ನಾನೇ ಹೂತು ಹಾಕಿದ್ದು 

ಆದರೆ ಒಂದು ದಿನ ಸಾಯಂಕಾಲ 

ನಾನು ಆ ಕಡೆ ಹೋಗುವಾಗ 

ಹೆಂಗಸರು ಹಾಡೋದು ಕೇಳಿಸಿತಲ್ಲ.... 

ನನಗೂ ಒಮ್ಮೆ ಕೇಳಿಸಿತು 

ನನಗೂ ಸಹ... ನನಗೂ ಸಹ... 

ಹೌದು, ಅವರು ಗೋರಿಯಿಂದ ಎದ್ದು ಬರುತ್ತಾ ರಂತೆ 
ಆದರೆ ಅವನು ನಮಗೂ ಕೇಡು ಮಾಡಬಲ್ಲ ನೋಡಿ- 
ಕಿಟಕಿಗಳು ತಾವಾಗೇ ಮುಚ್ಚೆಕೊಳ್ಳುತ್ತಿ ವೆ 

ಈಗ ಅವರು ಒಳಕ್ಕೆ ಹೋಗುತ್ತಿದ್ದಾರೆ 


ಇನ್ನು ಒಳಗಿನದೇನೂ ಕಾಣೋದಿಲ್ಲ 


ಅಯ್ಯೋ, ಅವನು ನೆಗೆದು ಬೀಳಬಾರದೆ! 
ಅವನು ನೆಗೆದು ಬೀಳ! 


ನಾಟಕ/ ೫೫ 


ಇಷ್ಟರಲ್ಲಿ ಮಾಡಿನ ಆರು ಕಿಟಕಿಗಳೂ ತಾವಾಗೇ ಮುಚ್ಚಿಕೊಳ್ಳುತ್ತವೆ. ದನಿಗಳು ಕ್ರಮೇಣ 
ಕಡಿಮೆಯಾಗುತ್ತ ಕೊನೆಗೆ ನಿಶ್ಶಬ್ದದಂತೆ ಭಾಸವಾಗುವ ಪಿಸಪಿಸ ಮಾತುಗಳು ಮಾತ್ರ ಕೇಳಸುತ್ತದೆ... 


ನಾಟಕ ಮುಂದುವರೆಯುತ್ತದೆ 
ಜು ೫೫ »% »% 


ಮೇತರ್‌ಲಿಂಕನ ಇನ್ನೊಂದು ವಿಶಿಷ್ಟ ಬಗೆಯ ಕಿರುನಾಟಕ ಮತ್ತೊಂದು 
ರೀತಿಯಲ್ಲಿ ಶಬ್ದಗಳ ಬಳಕೆ ಮಾಡುತ್ತದೆ. "ಇನ್‌ಟೀರಿಯರ್‌' ಅನ್ನು "ನೀಲಿಹಕ್ಕಿ' ಬರೆದ 
ಪ್ರಬುದ್ಧನೇ ಬರೆದನಾ? ಅನ್ನುವಷ್ಟು ವಿಭಿನ್ನ ನಾಟಕ ಅದು. 


ಮನೆಮಂದಿ ಕಿಟಕಿಯ ಒಳಗಿಂದ ಕಾಣತ್ತಿದ್ದಾರೆ; ಎಲ್ಲರೂ ದಿನನಿತ್ಯದಂತೆ ತಮ್ಮ 
ತಮ್ಮ ಸಣ್ಣಪುಟ್ಟ ಕೆಲಸಗಳಲ್ಲಿ ನಿರತರಾಗಿದ್ದಾರೆ. ಆ ಮನೆಗೆ ಸೇರಿದ ಒಬ್ಬ ಹುಡುಗಿ 
ನದಿಯಲ್ಲಿ ಮುಳುಗಿ ಸತ್ತಿದ್ದಾಳೆ ; ವಿಷಯ ಅವರ್ಯಾರಿಗೂ ತಿಳಿಯದು. ಒಬ್ಬ ವೃದ್ದ 
ಮತ್ತೊಬ್ಬ ಆಗಂತುಕ ಅವರಿಗೆ ಈ ವಿಷಯ ತಿಳಿಸಲು ಮನೆವರೆಗೂ ಬಂದು, 
ತಿಳಿಸುವುದೋ ಬೇಡವೋ ಎಂದು ಒಬ್ಬರಿಗೊಬ್ಬರು ಕೇಳಿಕೊಳ್ಳುತ್ತಿ! ರುವುದು, ಕಡೆಯಲ್ಲಿ 
ವೃದ್ಧ ತಿಳಿಸಿ ಬರುವುದು - 


ಇಷ್ಟೇ ನಾಟಕದ ಕತೆ. ಇಡೀ ನಾಟಕ ಬರೀ ಸಂಭಾಷಣೆಯ ಮೇಲೆ ನಿಂತಿರುವುದು 
ಈ ನಾಟಕದ ವಿಶೇಷತೆ. 


ಇನ್ನು ಮೇತರ್‌ಲಿಂಕನ ಧಾರ್ಮಿಕತೆ ಮತ್ತು ತಂತ್ರಗಳನ್ನು ಬೇರ್ಪಡಿಸಲು 
ಅಸಾಧವೆಂದೇ ತೋರುತ್ತದೆ. "ಮರಿಯೆ ಮಗ್ಗಲೀನೆ' ಮತ್ತು 'ಸಿಸ್ಟರ್‌ ಬೀಟ್ರಿಸ್‌'ನಲ್ಲಿ 
ಸಾಮಾನ್ಯ ಹಿನ್ನೆಲೆಯೆಂದರೆ ಕೈಸ್ತಧರ್ಮದಲ್ಲಿ ಮುಖ್ಯರೆನಿಸಿರುವ ವರ್ಜಿನ್‌ ಮತ್ತು 
ಯೇಸು. ಮೊದಲ ನಾಟಕದಲ್ಲಿ ಯೇಸು ರಂಗದ ಮೇಲೆ ಬರುವುದಿಲ್ಲ ಬದಲಾಗಿ 
ಆತನ ವಾಣಿಯಷ್ಟೇ ಕೇಳುವುದು. ಇದನ್ನು ಧಾರ್ಮಿಕತೆ ಎನ್ನುತ್ತೀರೊ, ತಂತ್ರ 
ಎನ್ನುತ್ತೀರೊ? ಇವರೆಡೂ ನಾಟಕಗಳು ನಂಬಿಕೆಯ ನೇರ ಪ್ರತಿಪಾದನೆಯಾದರೂ, 
ಕ್ರಿಸ್ತನ ಜೀವನದಲ್ಲಿ ಬರುವ ಪವಾಡದ ಕತೆಯೇ ಮೊದಲನೆಯದರ ವಸ್ತು; "ಸಿಸ್ಟರ್‌ 
ಬೀಟ್ರಿಸ್‌', ಡೇವಿಡ್‌ಸನ್‌ ಎಂಬ ಇಂಗ್ಲಿಷ್‌ ಕವಿಯ ಬ್ಯಾಲಡ್‌ (ಜನಪದ ಶೈಲಿಯ ಕಾವ್ಯ 
"ದಿ ಬ್ಯಾಲಡ್‌ ಆಫ್‌ ಸಿಸ್ಟರ್‌ ಬೀಟ್ರಿಸ್‌)ನಿಂದ ಓದುವ ವರ್ಗಕ್ಕೂ ಪರಿಚಿತವಾದ ಪ್ರಚಲಿತ 
ವರ್ಜಿನ್‌ ಮೇರಿಯ ಪವಾಡ ಕುರಿತ ಕತೆಯ ನಾಟಕದ ರೂಪವಾಗಿದೆ. 


೫೬ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


"ಮರಿಯೆ ಮಗ್ಗಲೀನೆ' ಯಲ್ಲಿ ಅಭಿಸಾರಿಕೆಯಿಂದಾಗಿ ಸಾಮಾಜಿಕ ಆಯಾಮವೂ 
ಬರುವುದರಿಂದ ಇದು "ಸಿಸ್ಟರ್‌ ಬೀಟ್ರಿಸ್‌'ಗಿಂದ ಭಿನ್ನವಾಗುತ್ತದೆ. ಆದರೆ 
ಮೇತರ್‌ಲಿಂಕನ ಧಾರ್ಮಿಕತೆಗೆ ಆಧ್ಯಾತ್ಮದ ಶಕ್ತಿಯಿದೆ; ಅದು ಅಂಧಶ್ರದ್ಧೆಯಿಂದ ಬಹಳ 
ದೂರ. "ಸಿಸ್ಟರ್‌ ಟ್ರಿಸ್‌' ಸನ್ಯಾಸಿಯಾಗಿದ್ದವಳು. ಧಾರ್ಮಿಕ ಭಾಷೆಯಲ್ಲಿ "ಪಾಪ' 
ಎಂದು ಕರೆಯಲಾಗುವುದರ ಬೆನ್ನಟ್ಟಿ ಹೋಗುತ್ತಾಳೆ. ಪ್ರೇಮದಲ್ಲಿ ಸಿಲುಕಿ 
ಪ್ರೇಮಿಯೊಂದಿಗೆ ಹೋಗುತ್ತಾಳೆ. ಆದರೆ ಸ್ವತಃ ವರ್ಜಿನ್‌ ಮೇರಿಯೇ ಅವಳ 
ಅಂತರಂಗ ತಿಳಿದವಳಾಗಿ ಅವಳನ್ನು ಆಧ್ಯಾತ್ಮಕ್ಕೆ ಹೆಚ್ಚು ಅರ್ಹಳನ್ನಾಗಿ ಮಾಡುತ್ತಾಳೆ. 
ಇದು ಕಾಲ ಮತ್ತು ದೇಶಗಳು ನೀಡುವ ಧರ್ಮದ ವ್ಯಾಖ್ಯಾನವನ್ನು ಮೀರಿದ 
ಧಾರ್ಮಿಕತೆಯ ಆಧ್ಯಾತ್ಮಿಕ ನಾಟಕವಾಗುವುದು. ಇಂಥ ಕಾರಣದಿಂದಲೇ, "ಮರಿಯೆ 
ಮಗ್ಗಲೀನೆ' ನಾಟಕದಲ್ಲಿ ಮುಖ್ಯಪಾತ್ರಧಾರಿ ಯಾರೆಂದರೆ, ಸಮಾಜಬಾಹಿರ ವೃತ್ತಿಯಲ್ಲಿ 
ತೊಡಗಿರುವ ಅಭಿಸಾರಿಕೆ ಮರಿಯೆ ಮಗ್ಗಲೀನೆ. "ಸೂಳೆ' ಎಂದರೆ, ಮತ್ತೆ "ಪಾಪ'ದಲ್ಲಿ_ 
ತೊಡಗಿರುವವಳು. ಸಮಾಜ ಅವಳನ್ನು ಕೀಳಾಗಿ ಕಾಣುತ್ತ ದೆ. ಅವಳು ಕಣ್ಣಿ ಗೆ ಬಿದ್ದರೇ 
ಯಹೂದಿಗಳು ಕಲ್ಲು ತೂರುತ್ತಾ ರೆ. ಹೀಗಿರುವಾಗ ಅವಳ ರಕ್ಷಣೆಗೆ ಬರುವಾತ ಸ್ವತಃ 
ಯೇಸು: "ಯಾವ ಪಾಪವನ್ನೂ ಮಾಡಿಲ್ಲದಾತನೇ ಮೊದಲು ಕಲ್ಲು ತೂರಲಿ' ಎಂದು 
ಹೇಳಿದ ಮೇಲೆ ಜನರಲ್ಲಿ ಜಾಗೃತಿ ಮರಿಯೆ ಮನದಲ್ಲಿ ದಿವ್ಯ ಪ್ರೇಮ ಮೂಡುತ್ತದೆ. 
ಇವಳಲ್ಲಾದ ಬದಲಾವಣೆ ಆಂತರಿಕವಾದುದು. ಅದಕ್ಕೆ ಪುರಾವೆ ಕಡೆಯಲ್ಲಿ ಸಿಗುತ್ತದೆ. 
ಆದರೆ ನಾಟಕದಲ್ಲಿ ಮತ್ತೊಂದು ಪವಾಡವಿದೆ, ಅದನ್ನು ಇತರ ಪಾತ್ರಧಾರಿಗಳು 
ನಿರೂಪಣೆ ಮಾಡುತ್ತಾರೆ; ಅದು ಸತ್ತ ಲಜರಸ್‌ನನ್ನು ಯೇಸು ಮತ್ತೆ ಬದುಕಿಸುವುದು. 
ಈ ಪವಾಡ ಕೂಡ ವ್ಯಾಖ್ಯಾನದ ಮಟ್ಟದಲ್ಲಿ ಅಪರೋಕ್ಷವಾಗಿ ಬರುವುದಿಲ್ಲ ಬದಲಾಗಿ 
ನೇರಮಾತಿನಲ್ಲೇ ಬರುತ್ತದೆ. ಅಪನಂಬಿಕೆಯನ್ನು ಪ್ರಜ್ಞಾಪೂರ್ವಕವಾಗಿ ಪಕ್ಕಕ್ಕಿಡಬೇಕು 
ಎನ್ನುವ ಚಾಣಾಕ್ಷ ಬುದ್ಧಿ ಮತ್ತು ಹುಸಿಧಾರಾಳತನಗಳು ಮೇತರ್‌ಲಿಂಕ್‌ನ ಕೃತಿಗಳ 
ಅಭ್ಯಾಸಕ್ಕೆ ತೊಡಕುಗಳಾದಾವು! 


ಎರಡು ನಾಟಕಗಳ ಇಂಥ ನೇರ ಅರ್ಥವುಳ್ಳ ಪವಾಡಗಳನ್ನು ಒಟ್ಟಾಗಿ 
ನೋಡಿದಾಗ ಮೇತರ್‌ಲಿಂಕನ ಉದ್ದೇಶವೇನೆಂದು ತಿಳಿಯಲು ಸಾಧ್ಯವಾಗಬಹುದೇನೊ. 
ಮೇತರ್‌ಲಿಂಕ್‌ನ ಅನುಭವದಲ್ಲಿ ಜೀವವು ಲೌಕಿಕವಾಗಿ ವಿಕಾಸ ಹೊಂದುತ್ತಾ 
ಹೊಂದುತ್ತಾ ದೈವತ್ವದ ಕಡೆ ತುಡಿಯುತ್ತದೆ. ಇದೇ ಅರ್ಥದಲ್ಲಿ ಬೀಟ್ರಿಸ್‌ 
ಪ್ರೇಮಪಾಶದಲ್ಲಿ ಸಿಲುಕಿ, ಸಂಪೂರ್ಣವಾಗಿ, ಸತ್ಯವಾಗಿ ಪ್ರೇಮದಲ್ಲಿ ತೊಡಗಿದ್ದರಿಂದ 


ನಾಟಕ/ ೫೭ 


ಮುಂದೆ ದೈವತ್ವಕ್ಕೆ ಹತ್ತಿರವಾಗುತಾಳೆ,ಮಗ್ಗಲೀನೆ ಕೂಡ ಸರಳ ಮತ್ತು ನೇರ ವ್ಯಕ್ತಿತ್ವ 
ಉಳ್ಳವಳು; ಸ್ವಂತ ಅನುಭವದಿಂದ ಯೇಸುವಿನ ಮಹತ್ವ ಅರಿತುಕೊಂಡವಳು. 
ವಿವೇಚನೆಯಿಂದಾಗಿ ದೈವತ್ವಕ್ಕೆ ಅರ್ಹಳಾದವಳು. ಹೀಗೆ, ಜೀವ ಅನುಭವಸ್ಥಿ ತಿಯನ್ನು 
ಮೀರುವ ಘಟ್ಟದಲ್ಲಿ ದೈವತ್ವಕ್ಕೆ ಹತ್ತಿರವಾಗುವ ಪ್ರಕ್ರಿಯೆಯನ್ನು ಮೇತರ್‌ಲಿಂಕ್‌ ಇಂಥ 
ನೇರ ಪವಾಡ ನಾಟಕಗಳಲ್ಲಿ ಸೂಚಿಸುತ್ತಾನೆ. 


ಇನ್ನು "ಮರಿಯೆ ಮಗ ಗಲೀನೆ' ನಾಟಕದ ಇತರೆ ಪರಿಕರಗಳ ಬಗ್ಗೆ ಮಾತಾಡ 
ಬಹುದು: ಎದು ಯೇಸು ಜೀವಿತವಿದ್ದ ಕಾಲದ ಯೂರೋಪ್‌. ಇಲ್ಲಿಗ್ರಿ ಕ್‌ನ ವೈಭವದ 
ಸಂಸ್ಕೃ ತಿಯಿದೆ, ಬೀದಿ ಬದಿಯ ಯೆಹೂದಿಗಳ ಸಂಸ್ಕ ಕೃತಿಯೂ ಇದೆ. ಇವೆರಡು 
ಸಂಸ್ಕೃತಿಗಳ ಚಿತ್ರಣ ನಾಟಕದಲ್ಲಿ ಮನಮುಟ್ಟುವಂತೆ ಮೂಡಿಬರುತ್ತವೆ. ಯೇಸುವಿನ 
ಜೀವಿತದ ಅಂತಿಮಘಟ್ಟವೇ ನಾಟಕದ ಕಾಲ. ಸತ್ಯ ನುಡಿದುದಕ್ಕಾಗಿ ಯೇಸುವನ್ನು 
ಶಿಲುಬೆಗೇರಿಸಿ ಶಿಕ್ಷಿಸಿದ್ದು ಗೊತ್ತಿರುವ ವಿಷಯ. ಪವಾಡ ಪುರುಷನಾದ ಯೇಸು 
ಮೇಲಿನವರ ಕ್ರೂರದ್ಭಷ್ಟಿಗೆ ಪಾತ್ರನಾಗಿದ್ದು, ಯೇಸು ಕುರಿತ ಅಪರಿಮಿತ ಪವಿತ್ರ ಪ್ರೇಮ: 
ಮೂಡಿಸಿಕೊಂಡ ಅಭಿಸಾರಿಕೆ ಆತನನ್ನು ಶಿಕ್ಷೆಯಿಂದ ತಪ್ಪಿಸಬಲ್ಲವಳಾಗಿದ್ದು ಅವಳ 
ಪ್ರಿಯಕರನಾದ ವೀರುಸ್‌ನೇ ಶಿಕ್ಷೆಯನ್ನು ಈಡೇರಿಸಬೇಕಾಗಿ ಬಂದದ್ದು ನಾಟಕದ 
ನಾಟಕೀಯ ಅಂಶಗಳು. ಪ್ರಿಯಕರ ರೋಮಿನ ಯೋಧ ವೀರುಸ್‌ ಮರಿಯೆಗೆ 
ಪಣವೊಡ್ಡುತ್ತಾನೆ: ಆತನನ್ನು ಶಿಕ್ಷೆಯಿಂದ ತಪ್ಪಿಸಬೇಕೆಂದರೆ ಆಕೆ ಆ ಕೂಡಲೇ ವೀರುಸ್‌ಗೆ 
ತನ್ನನ್ನು ಒಪ್ಪಿಸಿಕೊಳ್ಳಬೇಕಂ. ಅಭಿಸಾರಿಕೆಯಾಗಿದ್ದ ಅವಳ ಮನಸ್ಸು ಈಗ 
ತೊಳಲಾಡುತ್ತದೆ, ತೊಯ್ದಾಡುತ್ತದೆ : ಇವನ ಬಯಕೆ ಈಡೇರಿಸಿ ಯೇಸುವಿನ ಪ್ರಾಣ 
ಉಳಿಸಲು ಬರುತ್ತದೆ. ಆದರೆ ಯೇಸು ಯಾವ ಪವಿತ್ರತೆಗಾಗಿ ಪ್ರಾಣಾರ್ಪಣೆ 
ಮಾಡುತ್ತಿದ್ದಾನೋ ಅದನ್ನೇ ಕೊಂದಂತೆ ಆಗುತ್ತದೆ. ಕಡೆಗೆ, ಶರಣಾಗತಿಗೆ ಒಪ್ಪದ 
ಮಗ್ದಲೀನೆ ಯೇಸುವಿನ ಶರೀರದ ಮರಣಕ್ಕೆ ಕಾರಣವಾಗುತ್ತಾಳೆ. 


ಇಂದು ಪ್ರಪಂಚವೇ ಆರಾಧಿಸುತ್ತಿರುವ ಯೇಸು ಮನುಷ್ಯ ಶರೀರದಲ್ಲಿ 
ಭೂಮಿಯಲ್ಲಿದ್ದಾಗ ನಡೆದದ್ದನ್ನು ವಾಸ್ತವ ಶೈಲಿಗೆ ಹತ್ತಿರವಾಗೇ ಮೇತರ್‌ಲಿಂಕ್‌ 
ಚಿತ್ರಿಸಿದ್ದರೂ, ಯಾವುದೇ "ತಂತ್ರವು' ಆಧ್ಯಾತ್ಮವನ್ನು ಒಳಗೊಳ್ಳದಷ್ಟು ಚಿಕ್ಕದಾದ್ದರಿಂದ 
ನಾಟಕವನ್ನು ರಿಯಲಿಸ್ಟಿಕ್‌ ಅಥವಾ ಇನ್ನೊಂದು ಹೆಸರಲ್ಲಿ ಕರೆಯಲಾಗದು. 


ಇಂಥದೇ ಸಂದಿಗ್ಗಕ್ಕೆ ಸಿಲುಕುವವಳು ಮೊನ್ನವನ್ನಾ. 'ಆದರೆ ನಿರ್ಧಾರದಲ್ಲಿ 
ಮಗ್ಗಲೀನೆ ಮತ್ತು ವನ್ನಾ ಬೇರೆಯಾಗುತ್ತಾರೆ. "ಮರಿಯೆ ಮಗ್ಗಲೀನೆ' ಅರ್ಧ 


೫೮/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಚಾರಿತ್ರಿಕವಾದರೂ, ನಾಟಕೀಯ ಸಂದಿಗ್ವಗಳು ಸೃಷ್ಟಿಯಾದುವು; "ಮೂನ್ನವನ್ನಾ' 
ಚಾರಿತ್ರಿ ಕ ಹಿನ್ನೆ ಲೆಯನ್ನು ಇಟ್ಟು: ಕೂಂಡಿದಯಾದರೂ ಇದೂ ಚಾರಿತ್ರಿಕ ನಾಟಕವೇನಲ್ಲ. 
(ಇದು ಇಂಗ್ಲಿ ಹಿನ ರಾಬರ್ಟ್‌ ಬ ಸೌನಿಂಗ್‌ ಕವಿಯ "ಲೂರಿಯಾ' ಖಂಡಕಾವ್ಯದ 
ಸ್ರೂ ರ್ತಿಯಿಂದ ಬರೆದದ್ದು) ಬರ್ಟೋಲ್‌ ಬ್ರೆಶ್ಟ್‌ನ "ಮದರ್‌ ಕರೇಜ್‌' ಸ 
"ಕಕೇಷಿಯನ್‌ ಚಾಕ್‌ಸರ್ಕಲ್‌' ನಂತೆ, ಷೇಕ್ಸ್‌ ಪಿಯರನ ದುರಂತ ನಾಟಕಗಳಂತೆ. 

ನಾಟಕದ ಉತ್ಕಟ ಭಾವನೆಯೆಂದರೆ ತೊಳಲಾಟ, ಸಂದಿಗ್ನಗಳು. ಎರಡರಲ್ಲೂ ಹಣ್ಣಿನ 
ಮಾನದ ಪ್ರಶೆ ಶ್ರ ಮುಖ್ಯವಾಗುತ್ತದೆ. ಯೋಧನ ಮಡದಿ ವನ್ನಾಗೆ ತನ್ನನ್ನು ನಂಬಿದ ಜನರ 
ಜೀವ ರಕ್ಷಣೆ ಮುಖ್ಯವಾಗುತ್ತದೆ. ಈ ದೃಷ್ಟಿಯಲ್ಲಿ" ಮೊನ್ನವನ್ನಾ' ನ ನಾಟಕದಲ್ಲಿ ಪ್ಲಾಟಿಗೆ 
ಹತ್ತಿರವಾದ ಕೃತಕ ಎಳೆಯೊಂದು ಇರುವುದು ಗೋಚರವಾಗುತ್ತ ಬು; 


"ಮೊನ್ನವನ್ನಾ' ದಲ್ಲಿ ಪೀಸಾದ ಸೇನಾನಿ ಗ್ಹೀದೋನ ಮಡದಿ ವನ್ನಾ ನಗರ 
ರಕ್ಷಣೆಗಾಗಿ ಶತ್ರು ಪಿ ಕ ನೆ `ಲ್‌ವಲೆಗೆ ತನ್ನ ನು ಅರ್ಪಿಸಿಕೊಳ್ಳಲು ನಿರ್ಧ ರಿಸುತಾಳೆ. ಹಾಗೇ 
ಶತ್ರು ಪಾಳೆಯಕ್ಕೆ ಹೋಗಿ; ಮರುದಿನ "ತನ್ನ ನಗರ ಪ್ರವೇಶ ಮಾಡುತಾಳೆ. ಜೊತೆಗೆ 
ಶತ್ರು ಕೂಡಾ ಇದ್ದಾನೆ ;/ಗಾಯಗೊಂಡ ಮುಖವನ್ನು ಬಟ್ಟೆಯಿಂದ ಬಿಗಿಯಲಾಗಿದೆ. 
ನಗರವನ್ನು, ಜನರನ್ನು ಕಾಪಾಡಲು ತನ್ನನ್ನೇ ಅರ್ಪಿಸಿಕೊಂಡ ವನ್ನಾ ಬರುವುದನ್ನು 
ಜನ ಜಯಪಘೋಷಗಳಿಂದ (ರಂಗದ ಹಿಂದೆ) ಸ್ವಾಗತಿಸುತ್ತಿರುತ್ತಾರೆ. ಮಾನ ಕೊಡಲು 
ಹೋದವಳು ಶತ್ರುವನ್ನೂ ಜೊತೆಗೆ ಕರೆದುಕೊಂಡು ಹಿಂತಿರುಗಿದ್ದಾಳೆ. ಅವನಿಗೆ 
ಜೀವರಕ್ಷಣೆ ನೀಡಲು ಸಿದ್ದಳಾಗಿದ್ದಾಳೆ. ಯಾಕಂದರೆ ಆಕೆ ಪರಿಶುದ್ದಳಾಗಿಯೇ ಇದ್ದಾಳೆ. 
ಪುರಾಣಗಳಲ್ಲಿ ಜ್ಯೂಡಿತ್‌ ತನ್ನ ಮಾನ ಕಾಪಾಡಲು ಹಾಲೊಫಾರ್ಲೆಸ್‌ ನನ್ನೇ 
ಕೊಲ್ಲಬೇಕಾಯ್ತು; ಲೂಕ್ತಿ ಸಿ ತನ್ನನ್ನೇ ಕೊಂದುಕೊಂಡಳು, ಆದರೆ ವನ್ನು ಗ್ವೀದೋನ 
ಮಾತಿನಂತೆ "`ಅವರಿಬ್ಬ ರಿಗಿಂತಾ ಮಿಗಿಲಾದವಳು''. ಮಾನಾರ್ಪೆಣೆ ಅವಳ 
ನಿರ್ಧಾರವಾದರೂ, ಘಟಿಸುವುದೇ ಬೇರೆ. ಅಹಿತಕರವಾದನ ನ್ನು ನಾಟಕಕಾರ 
ಆಗಗೊಡುವುದಿಲ್ಲ. ಆದರೂ ಮೇತರ್‌ಲಿಂಕ್‌ನ ಇತರ ನಾಟಕಗಳಂತೆ ಇಲ್ಲಿ 
"ಪವಾಡ' ಗಳ್ಯಾವುದೂ ನಡೆಯುವುದಿಲ್ಲ. 


ಮೇತರ್‌ಲಿಂಕನ ಬಹುಚರ್ಚಿತ ಬಹುವಿಖ್ಯಾತ ನಾಟಕ ' ನೀಲಿಹಕ್ಕಿ' ಮತ್ತುಅದರ 
ಮುಂದುವರಿದ ಭಾಗ "ಲಗ್ನ ನಿಶ್ಚಯ' ಇನ್ನೊಂದು ಗುಂಪಿಗೆ ಸೇರುತ್ತವೆ. ಇದರಲ್ಲಾಗಲಿ 
"ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ'ನಲ್ಲಾಗಲಿ ಮಾಂತ್ರಿಕತೆ ಇದೆಯೆ ಹೊರತು 
ಧಾರ್ಮಿಕತೆ ಪವಾಡಗಳಿಲ್ಲ. ಆದಾಗ್ಯೂ ಇವುಗಳೆಲ್ಲದರಲ್ಲೂ ಒಂದಲ್ಲಾ ಒಂದು 


ನಾಟಕ/೫೯ 


ರೀತಿಯ ಹುಡುಕಾಟ ಇದೆ. 'ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ಅಂತರಂಗದ 
ಹುಡುಕಾಟದ ಪ್ರತೀಕವಾದರೆ, "ನೀಲಿಹಕ್ಕಿ' ಮತ್ತು 'ಲಗ್ನನಿಶ್ಚಯ' ನೇರವಾದ 
ಅಂತರಂಗದ ಹುಡುಕಾಟವೇ ಆಗಿವೆ. ಮೊದಲ ನಾಟಕವು ಇಡಿಯಾಗಿ ರೂಪಕವಾದರೆ, 
ಎರಡನೆಯವು ಅಗೋಚರವಾದದ್ದನ್ನು ಇನ್ನೂ ಹತ್ತಿರದಲ್ಲಿ - ಹತ್ತಿರವೆಂದರೆ ಕಾಲ 
ದೇಶಗಳೆರಡರಲ್ಲೂ ಹತ್ತಿರದಲ್ಲಿ - ನೋಡುವ ಪ್ರಯತ್ನ ; ಇದರಲ್ಲಿ ಪ್ರತೀಕಗಳು 
ಅಸಂಭವ ಪಾತ್ರಗಳು ಅನೇಕ. 


"ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ಯೂರೋಪಿನ ವಿವಿಧ ದೇಶಗಳಲ್ಲಿ 
ಪ್ರಚಲಿತವಿದ್ದ ಜಾನಪದ ಕತೆಯೊಂದರಿಂದ ಸ್ಫೂರ್ತಿ ಪಡೆದದ್ದು ಹಾಗಾಗಿ ನಾಟಕದಲ್ಲಿ 
ಕಾಲಾತೀತವಾದ, ಪುರಾತನವಾದ, ಕಲ್ಪನಾಲೋಕಕ್ಕೆ ಹತ್ತಿರವಾದ ಕೋಟೆಯೊಂದಿದೆ. 
ಅದರ ಒಡೆಯ ಕ್ರೂರಿ ಬಾರ್ಬೆಬ್ಲೂ - ನೀಲಿ ಗಡ್ಡದವ. ಒಂದು ವಿಧದಲ್ಲಿ ಇದು 
ಸಾಹಸಕತೆಯೂ ಆಗಿರುವುದರಿಂದ ನಿಗೂಢಗಳಿಗೂ ಇಲ್ಲಿ ಆಸ್ಪದವಿದೆ. ಅವನಿಗೆ 
ಈಗಾಗಲೇ ಐದು ಮಂದಿ ಸುಂದರ ಹೆಂಡತಿಯರಿದ್ದಾರೆ; ಜಗತ್ತಿನ ವಿವಿಧ ಭಾಗಗಳಿಂದ 
ಬಂದವರು. ಬಾರ್ಬೆಬ್ಲೂನನ್ನು ಮೋಹಿಸಿದವರು. ಪ್ರತಿಸಲ ಆತ ಬಂದ ಹೆಂಡತಿಗೆ 
ಏಳು ಕೀಲಿಕೈಗಳನ್ನು ಕೊಡುತ್ತಾನೆ. ಆದರೆ ಆರನ್ನು ಮಾತ್ರ ಬಳಸಲು ಅನುಮತಿ 
ನೀಡುತ್ತಾನೆ. ಆ ಆರು ಕೀಲಿ*ಗಳು ತೆಗೆಯಬಹುದಾದ ಎಲ್ಲ ಖಜಾನೆಗೂ ಆಕೆಯೇ 
ಒಡತಿ. ಅವುಗಳಲ್ಲಿ ಬೆಲೆಬಾಳುವ ರತ್ನ ಗಳಿರುತ್ತವೆ. ಆದರೆ ಏಳನೆ ಬಾಗಿಲನ್ನು ತೆಗೆಯುವ 
ಹಾಗಿಲ್ಲ. ತೆಗೆದು ವ್ರತಗೆಟ್ಟ ಐದೂ ಮಂದಿಯನ್ನು ಆತ ನೆಲಮಾಳಿಗೆಯ ಕತ್ತಲಲ್ಲಿ 
ವರ್ಷಗಳಿಂದ ಕೂಡಿಹಾಕಿರುತ್ತಾನೆ. ಆರ್ದಿಯೆನ್‌ ಆತನನ್ನು ವರಿಸಿ, ತನ್ನ 
ಪರಿಚಾರಿಕೆಯೊಂದಿಗೆ ಬಂದಿರುತ್ತಾಳೆ. ಪರಿಚಾರಿಕೆ ಆರೂ ಕೋಣೆಗಳ ನಿಧಿಯಿಂದ 
ಸಂತೃಪ್ತ ಳಾದರೆ, ಆರ್ದಿಯೆನ್‌.ಮೊದಲುತೆರೆಯ ಬಯಸುವುದೇ ನಿಷಿದ್ಧವಾದ ಏಳನೇ 
ಬಾಗಿಲನ್ನು. ಅದನ್ನು ತೆಗೆದು ಅವಳೂ ಶಿಕ್ಷೆಗೆ ಗುರಿಯಾಗುತ್ತಾಳೆ. ಆದರೆ ತನ್ನ ಐದು 
ಜನ ತಂಗಿಯರನ್ನು ಕತ್ತಲಿಂದ ಬೆಳಕಿಗೆ, ಕೂಪದಿಂದ ಬಯಲಿಗೆ ಬಿಡುಗಡೆ 
ಕಾಣಿಸುತ್ತಾಳೆ. ಕ್ರೂರಿ ಬಾರ್ಬೆಬ್ಲೂಗೆ ಹಳ್ಳಿಜನ ಹೊಡೆದು ಬುದ್ಧಿ ಕಲಿಸಿದರೂ 
ಆರ್ದಿಯೆನ್‌ ಪ್ರೀತಿಯ ಮೂಲಕ ಮಾರ್ಪಡಿಸುತ್ತಾಳೆ. 


ಆರ್ದಿಯೆನ್‌ ಪಾತ್ರ ಬಹಳ ವಿಶಿಷ್ಟವಾದ್ದು, ಅವಳ ಕೆಲವೊಂದು ಮಾತುಗಳಿಂದ 
ಅದು ಸ್ವಯಂ ಸಿದ್ಧವಾಗುತ್ತದೆ. ಆಕೆ ಇತರರ ಹಾಗಲ್ಲ; 


೬೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅವು ನಿನಗೆ ಖುಷಿಕೊಡುವುದಾದರೆ 

ನೀನೇ ಆ ಖಜಾನೆಗಳನ್ನ ತೆಗೆದು ನೋಡಿಕೊ 
ನಾನು ತೆಗೆಯ ಬಯಸುವುದು 

ಅವನು ನಿಷೇಧ ಹಾಕಿದ ಬಾಗಿಲನ್ನು ಮಾತ್ರ 
ಮಿಕ್ಕವನ್ನು ಬೇಕಾದರೆ ನೀನೇ ತೆಗೆದುಕೊ 
ಅವನು ತೊಗೊ ಎಂದು ಕೊಟ್ಟಿರುವ ಜಾಗದಲ್ಲಿ 
ನಮಗೆ ಯಾವ ಸುಳಿವೂ ಸಿಗುವುದಿಲ್ಲ. 


ಪರಿಚಾರಿಕೆ. ಯಾವುದನ್ನು ಮೊದಲು ತೆಗೆಯಲಿ'? 
ಆರ್ದಿಯೆನ್‌: ಯಾವುದನ್ನ ಯಾವಾಗ ತೆಗೆದರೂ ಏನು ವೃತ್ಯಾಸ? 


ಇವೆಲ್ಲ ಇರುವುದು ನಮ್ಮನ್ನ ಗುರಿಯಿಂದ ಹೊರಳಿಸಲಿಕ್ಕೆ. 
ಏನಿದು, 
ಹುಡುಕಿದರೂ ಏಳನೇ ಬಾಗಿಲು ಕಾಣುತ್ತಿಲ್ಲವಲ್ಲ...? 


ಆರ್ದಿಯೆನ್‌ ದಿಟ್ಟ ಹೆಣ್ಣು, ನಿರ್ದಿಷ್ಟ ಗುರಿಯಿಟ್ಟುಕೊಂಡು ಆದನ್ನು ತಲುಪುವ 
ಛಲ ಉಳ್ಳವಳು. ಆದರೆ ಅಷ್ಟೇ ಕೋಮಲೆ, ಸೌಂದರ್ಯಾರಾಧಕಿ. ತಂಗಿಯರನ್ನು 
ಕತ್ತಲಿನ ಗೋರಿಯಿಂದ ಬಿಡುಗಡೆ ಮಾಡುತ್ತಾಳೆ; ಅವರೆಲ್ಲ ತಮ್ಮ ಪ್ರಿಯಕರ 
ಬಾರ್ಬಿಬ್ಲೂನನ್ನು ಎದುರುಗೊಳ್ಳಲು ಸಿಂಗರಿಸಿಕೊಂಡಿದ್ದಾರೆ; ನಿಜವಾದ ಬೆಳಕು, 
ಸ್ವಾತಂತ್ರವನ್ನು ತಲುಪುವ ಗುರಿಯುಳ್ಳ ಆರ್ದಿಯೆನ್‌ಗೆ ಸೌಂದರ್ಯವೂ ಸ್ವಾತಂತ್ರ 5 
ಹತ್ತಿ ರವಾಗಿರಬೇಕು, ಅಲಂಕಾರದಿಂದ ಬಂಧಿತವಾಗಿರಬಾರದು: 


ನಾವು ಸುಂದರಿಯರಾಗೇ ಕಾಣಬೇಕು 

ಏನಿದು, ನಿಮಗೆ ಬೇಕಾದ ಹಾಗೆ ಅಲಂಕಾರ ಮಾಡಿಕೊಳ್ಳುತ್ತಿ ದ್ದೀರ? 
ಓ ಮೆಲಿಸಾಂದೆ, ನಿನ್ನ ಕೂದಲು ಎಷ್ಟು ಮಾಟವಾಗಿತ್ತು 

ಬೆಳಕನೇ ಬಿಂಬಿಸುತ್ತಿತ್ತು 

ಗೋ. ಯೊಳಗಿನ ಇರುಳನ್ನು ಅಣಕಿಸಿ ನಗುತ್ತಿತ್ತು. 

ಈಗ ನಿನ್ನ ಕೂದಲಿನ ಹೊಳವನ್ನು ನೀನೇ ನಂದಿಸಿಬಿಟ್ಟಿದ್ದಿ ಆಯ! 
ತಾಳು, ನಾನು ಬಂದು ಬಂಧಿಯಾಗಿರುವ ಬೆಳಕನ್ನು 

ನಿನ್ನ ತುರುಬಿನಿಂದ ಬಿಡುಗಡೆ ಮಾಡುತ್ತೇನೆ. 


ನಾಟಕ/೬೧ 


(ತುರುಒನ್ನು ಬ ಬಿಚ್ಚತ್ತಾಳೆ) 


1 


ನೀನು. ನೀನೂ ಕೂಡ ನಿನ್ನ ಸುಂದರ ತೋಳುಗಳು... 
ಎಲ್ಲಿ ಅವು ಇಷ ? ಅವಕ್ಕೇನು ಮಾಡಿದ್ದೀಯೆ? 

wd 
$e ಳಂ ಬಳಗಳಿಂದಾಗಿ A 


“ತರ eee eee 08s eee ees 


4 


ನೋಡು, ವಾನೀಗ ನಿನ ರ ಸುಂದರ ತೋಳುಗಳಿಗೆ 
ಬಿಡುಗಡೆ ಕಾ:-ಸುತೆ ತ್ತೇನೆ 
(ತೋಳ್ಪಂದಿ ಮುಂತಾದ ಅಲಂಕಾರಗಳನ್ನು ತೆಗೆದು ಹಾಕುತ್ತಾಳೆ) 


ಕಡೆಗೆ ೩2 ೨ವರ್ತಿತನಾದ ಬಾರ್ಬೆಬ್ಲೂ ಜೊತೆ ಐವರು ತಂಗಿಯರು ಉಳಿದು 
-ಂಡರೆ, ಆರ್ಧ್ದಿಯೆನ್‌ ಹೊರಟು ಹೋಗಿಬಿಡುತಾಳ. 


ಮೇತರ್‌ಲಿಂಕನಿಗೆ ಬಹುಶಃ ಈ ನಾಟಕ ಅಂತರಂಗದ ಹುಡುಕಾಟಕ್ಕೆ ಮಾತ್ರ 
ದ್ಯೋತಕವಾಗಿತ್ತಂದು ತೋರುತ್ತದೆ; ಅವನ ವಿಶಾಲ ದೃಷ್ಟಿಯಲ್ಲಿ ಕ್ರೂರ ಪದ 5 
ಪ್ರಿಯತಮೆಯರು ಗೋರಿಯಿಂದ ಬಿಡುಗಡೆ ಪಡೆದರು ; ಆರ್ದಿಯೆನ್‌ ಇವೆರಡರ 
ಹಿಂದಿನ ಶಕ್ತಿಯಾಗಿದ್ದಳು. ಕಡಯಲ್ಲಿ ಐವರೂ ಆತನ ಜೊತೆಯಲ್ಲಿ - ದಂತಕತೆಗಳು 
ಮುಕ್ತಾಯವಾಗುವ ಹಾಗೆ - ಒಟ್ಟಿಗೆ ಸುಖವಾಗಿ ಬಾಳಿದರು. 


ನಾಟಕದುದ್ದಕ್ಕೂ ಆರ್ದಿಯೆನ್‌ ಪಾತ್ರ ಇಂದಿನ ಸ್ತ್ರೀಪರ ಹೋರಾಟಗಾರರಿಗೆ 
ಸಹನೀಯಜಾಗಿ, "ಸಮರ್ಪಕವಾಗಿ ಕಾಣುತ್ತದೆ. ಸಾಹ ಸದ ಮಂಚೂಣಿಯಲ್ಲಿರುವ 
ಅವಳು ಸುಂದರಿ, ತಿಳುವಳಿಕಸ್ಟ, ಧೈರ್ಯಶಾಲಿ, ಏವೇಕಿ; ಅಷ್ಟೇ ಕೋಮಲೆ, 
ಮೃದುಸ್ವಭಾವ ಹೂಂದಿದವಳು. ಹೀಗೆ ಕಥಾನಾಯಕಿಗಿರುವ ಎಲ್ಲ ಗುಣಗಳೂ 
ಇವಳಲ್ಲಿವೆ, ಗಂಡು ಸಮಾಜಕ್ಕೆ ಸಡ್ಡು ಹೊಡೆಯಬಲ್ಲ ಎಲ್ಲ ಗುಣಗಳೂ ಇವೆ. ಆದರೆ 
ಈ ವ್ಯಾಖ್ಯಾನವನ್ನು ಕತೆಯ ಪ್ರತೀ 'ಘಟನೆಯೊ ಂದಿಗೆ ತಾಳೆ ಹಾಕಲು ಬರುವುದಿಲ್ಲ 
ಕಡೆಯಲ್ಲಿ ಐದೂ ಜನ ಹೆಣ್ಣುಮಕ್ಕಳು ನಾಯಕನ ಸೇವೆಯಲ್ಲಿ ನಿರತರಾಗುವುದು ಅಷ್ಟು 
ಸಮರ್ಪಕವಾಗಿ ತೋರುವುದಿಲ್ಲ. 


೬೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮೇತರ್‌ಲಿಂಕ್‌ ತನ್ನ ನಾಟಕಗಳ ಹೊರಮೈನಲ್ಲಿ ನಡೆಯುವುದೆಲ್ಲಕ್ಕೂ ಗಾಢವಾದ 
ಅರ್ಥವಿಟ್ಟುಕೊಂಡಿರುತ್ತಾ ನೆ; ಅದು ಮೇಲೈ ಅರ್ಥಸಾಧ್ಯತೆಗಳಲ್ಲಿ ಒಪ್ಪವಂತಾಗಿ 
ರುವುದಿಲ್ಲ ಎನ್ನು ವುದಕ್ಕೆ ಅವನ ಇನ್ನೊ ಂದುನಾ ಸ ಲಗ್ನ ನಿಶ್ಚಯ' ವೂ ಉದಾಹರಣೆ. 
ಇದರಲ್ಲಿ ಹದಿವಯಸ್ಸಿನ ಟಲ್ಲಿಲ್‌, ತಾನು ಮದುವೆಯಾಗಬೇಕಾದ ಹುಡುಗಿಯನ್ನು 
ಆರಿಸಿಕೊಳ್ಳುವ ವಿಚಾರವನ್ನು ಯಕ್ಷಿ ಬೆಲ್ಕೂನ್‌ ಹೇಳುತ್ತಾಳೆ: ""ಅದು ನಿನ್ನ 
ಜವಾಬ್ದಾರಿಯಲ್ಲ ; ಹುಡುಗಿಯನ್ನು ಆರಿಸಬೇಕಾದ್ದು ಅವನ ಹಿರಿಯರು ಮತ್ತು 
ಹುಟ್ಟಲಿರುವ ಅವನ ಮಕ್ಕಳು ಮೊಮ್ಮ ಕ್ಕಳು'' ಎನ್ನುತ್ತಾಳೆ.-ಸಮಕಾಲೀನ 
ಸಂದರ್ಭದಲ್ಲಿ, ಅದೂ ಯೂರೋಪ್‌ನಲ್ಲಿ ಹುಡುಗ ಹುಡುಗಿಯರ ಆಯ್ಕೆಯನ್ನು 
ಹಿರಿಯರೇ ಮಾಡಬೇಕೆನ್ನು ವುದು ಸಮಂಜಸ ಎನಿಸುವುದಿಲ್ಲ. "ವನ್ನಾ' ಳಂಥ 
ಪಾತ್ರ ಗಳನ್ನು ಸೃಷ್ಟಿಮಾಡಿರುವ ಮೇತರ್‌ಲಿಂಕ್‌. ಇವೆರಡರಲ್ಲಿ ಹೀಗೇಕೆ ಮಾಡುತಾ ನೆ? 


ಮುಂದೆ, ತನ್ನ ಗದ್ಯಕೃತಿ "ದಿ ಅವರ್‌ಗ್ಲಾಸ್‌'ನಲ್ಲಿ ಆ ನಾಟಕದ ಬಗ್ಗೆ ಬರೆಯುತ್ತಾ ನೆ; 
ಮೇತರ್‌ಲಿಂಕನ ಗ್ರಹಣಶಕ್ತಿ ಜ್ಞಾನಶಾಖೆಗಳ ಮಿತಿಗಳನ್ನು ದಾಟಿದ್ದು ಎಂದು ತಾನೇ 
ತಿಳಿಯುತ್ತ ಥೆ 


""ನಮ್ಮ ಜೀವಿತಗಳನ್ನು ಮು ಮುನ್ನಡೆಸುವ ಈ ಅದೃಶ್ವ ಜೀವಿಗಳನ್ನು ರಂಗದ ಮೇಲೆ 
ತರುವ ಪ್ರಯತ್ನವನ್ನು ಒಂದು ಇಪ್ಪತ್ತು ವರ್ಷಗಳ ಹಿಂದೆ "ನೀಲಿಹಕ್ಕಿ' ಯ ಮುಂದಿನ 
ಭಾಗವಾಗಿ ಬರೆದ ಯಕ್ಷಿ ನಾಟಕ" ಲಗ್ನನಿಶ್ಚಯ' 'ದಲ್ಲಿ ಬಡಿತದ. 'ಇದು ಇಂಗ್ಲೆಂಡ್‌ 
ಮತ್ತು ಅಮೆರಿಕಾದಲ್ಲಿ ಪ್ರದರ್ಶನ ಕಂಡಿತು. 


ಅದನ್ನು ನೋಡಿಲ್ಲ ದವರಿಗಾಗಿ, ಆ ನಾಟಕ ಓದಿಲ್ಲ ದವರಿಗಾಗಿ ಅದರ ಹಿಂದಿನ 
ವಾದವನ್ನು ಮತ್ತೆ ಮಂಡಿಸುತ್ತೆ ನೆ.'' 


“ದಿ ಬೆಟ್ರಾತಲ್‌'' ನಿಂದ ಆಯ್ದ ಭಾಗ 


"ಟೆಲ್ಟಿಲ್‌ ವಯಸ್ಸಿಗೆ ಬಂದಿದ್ದಾನೆ. ಒಂದು ರಾತ್ರಿ ಪ್ರೇಮದ ಬಗ್ಗೆ ಕನಸುಕಾಣುತ್ತಾ 
ಮಲಗಿದ್ದಾನೆ ಯಕ್ಷಿ ಬೆರಿಲ್ಕೂನ್‌ ಅವನನ್ನು ಎಚ್ಚರ ಮಾಡಿ, ಮದುವೆ ಬಗ್ಗೆ ಯೋಚನೆ 
ಮಾಡುವ ಹೊತ್ತಾ ಯಿತು ಎನ್ನುತ್ತಾಳೆ; ಅವನು ಪ್ರೀತಿಸುವ ಹುಡುಗಿಯ ಹೆಸರೇನೆಂದು 
ಕೇಳುತ್ತಾ ಛೆ. ತನಗೆ ಹೆಚ್ಚು "ಜನ ಹುಡುಗಿಯರೇ. ಗೊತ್ತಿ ಲ್ಲವೆಂದು ಅವನು 
ಉತ್ತರಿಸುತ್ತಾನೆ. 


`ದ ನಾಟಕ/೬೩ 


"ದಾರಿಯಲ್ಲಿ ಓಡಾಡುವ ಮುದ್ದಾದ ಹುಡುಗಿಯರನ್ನು ಕಂಡೇ ಇಲ್ಲವಾ?' 


"ಹುಂ, ಯಾವಾಗಲೋ ಒಮ್ಮೆಮ್ಮೆ... (ಎಷ್ಟು ಸಲ ಎಂದು ಎಣಿಸುತ್ತಾನೆ) ಆದರೆ 
ಅವರಿಗೂ ನಾನು ಗುರುತಿಲ್ಲ...' 


"ಅದೇನೂ ಬೇಕಾಗಿಲ್ಲ: ನೀನು ಅವರನ್ನು ನೋಡಿದ್ದೀಯ ಅಂದರೆ ಸಾಕು; 
ನೀನು ಬೇಕೆಂದ ಬಯಸಿದರೆ ಅವರೇ ಇಲ್ಲಿಗೆ ಬರುತ್ತಾರೆ. ಬೇಕಾದರೆ ನೋಡುವಿಯಂತೆ; 
ಟೊಪ್ಪಿ ಧರಿಸಿ ಹರಳನ್ನು ತಿರುಗಿಸು, ಒಂದು ಕ್ಷಣದಲ್ಲಿ ಅವರೆಲ್ಲ ಇಲ್ಲಿ ಬಂದಿರುತ್ತಾರೆ.' 


ಕೂಡಲೆ ಬಾಗಿಲಾಸಿ, ಹೊಗೆಗೂಡಾಸಿ, ಕಿಟಕಿಯಾಸಿ, ಗೋಡೆ, ಮಾಳಿಗೆಗಳಾಸಿ 
ಆರು ಜನ ಹುಡುಗಿಯರು ಬರುತ್ತಾರೆ; ಅವರೆಲ್ಲಮಲಗಿಯೋ, ಕೆಲಸ ಮಾಡುತ್ತಿದ್ದೋ 
ಇದ್ದವರು ಟಿಲ್ಲಿಲ್‌ನ ಚಮತ್ವಾರದಿಂದಾಗಿ ಹಾಗಾಗೇ ಬಂದಿರುತ್ತಾರೆ. ತಬ್ಬಿಬ್ಬಾಗಿ ದಂಗು 
ಬಡಿದವನಾದ ಟಿಲ್ಫಿಲ್‌ ಯಕ್ಷಿಗೆ ತಾನು, ತನ್ನ ಹೆಂಡತಿಯಾಗಬೇಕಾದವಳನ್ನು ಒಂದು 
ಕ್ಷಣದಲ್ಲಿ ಆರಿಸಲಾರೆ ಎನ್ನುತ್ತಾನೆ. 


"ಸ್ವಾಭಾವಿಕವೇ' ಯಕ್ಷಿ ಉತ್ತರಿಸುತ್ತಾಳೆ, "ನೀನಲ್ಲ ಆರಿಸಬೇಕಾದವನು. ಅದು 
ನಿನಗೆ ಸೇರಿದ ವಿಷಯವಲ್ಲ'. 

"ಏನು, ನನಗೆ ಸೇರಿದ ವಿಷಯವಲ್ಲವೆ?' 

"ಖಂಡಿತಾ ಅಲ್ಲ. ಸತ್ತಿರುವ ನಿನ್ನ ತಾತ, ಅಜ್ಜಿ ಮತ್ತು ಹಿರಿಯರ ಅಭಿಪ್ರಾಯ 
ತಿಳಿಯಲು ಈಗ ಮತ್ತೊಂದು ದೀರ್ಫ್ಥಯಾತ್ರೆ ಹೊರಡಬೇಕು. ಆಮೇಲೆ ಇನ್ನೂ 
ಹುಟ್ಟಿಲ್ಲದ ನಿನ್ನ ಮಕ್ಕಳನ್ನು ನೋಡಿ ಬರಬೇಕು ಅವರುಗಳೇ ನಿನಗಾಗಿ "ಆಯ್ಕೆ' 
ಮಾಡುವರು. 


ಮುಂದೆ ಯಕ್ಷಿಯ ನಿರ್ದೇಶನದಲ್ಲಿ ಬೆಳಕು ಮತ್ತು ವಿಧಿಯ ಜೊತೆ ಆರು ಜನ 
ಹುಡುಗಿಯರು ಮತ್ತು ಟಿಲ್ಲಿಲ್‌ ಯಾತ್ರೆ ಹೊರಡುತ್ತಾರೆ. ಜೊತೆಗೆ ಮುಖಲಕ್ಷಣಗಳೇ 
ಇಲ್ಲದ ಮುಸುಕುದಾರಿ ಹುಡುಗಿಯೊಬ್ಬಳೂ ಹೊರಡುತ್ತಾಳೆ. ಅವರೆಲ್ಲ 
"ನೀಲಿಹಕ್ಕಿ' ಯಲ್ಲಿ ಕಂಡ ಸತ್ತವರ ಲೋಕಕ್ಕೆ ಹೋಗಿ ತಾತ ಅಜ್ಜಿ ಯರನ್ನ 
ಭೇಟಿಯಾಗುತ್ತಾರೆ. ಆಮೇಲೆ ಇನ್ನೂ ಹುಟ್ಟಿಲ್ಲದವರನ್ನು ಭೇಟಿಯಾಗುತ್ತಾರೆ. ಅವರೆಲ್ಲ 
ನಿಶ್ಚಯಿಸಿದಂತೆ ಟಿಲ್ಬಿಲ್‌ ಕೊನೆಯವಳನ್ನು ಆರಿಸಬೇಕಾಗುತ್ತದೆ. ಈ ಸಂದರ್ಭ 
ನೋಡಿದಾಗ ಆಫ್ರಿಕಾ ಸಂಸ್ಕೃತಿಯ ನಂಬಿಕೆಗಳು ಆಫ್ರಿಕನ್‌ ಸಾಹಿತ್ಯದಲ್ಲಿ ವ್ಯಕ್ತವಾಗಿರುವುದು 
ನೆನಪಾಗುತ್ತದೆ. ಭಾರತೀಯರಿಗೆ ಸತ್ತ ನಂತರದ ಲೋಕದ ಕಲ್ಪನೆ ಹೊಸದಲ್ಲ 


೬೪/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಆಫ್ರಿಕಾದಲ್ಲಿ ನತ್ತನಂತರದ ಲೋಕದ ಕಲ್ಪನೆಯಂತೆ ಹುಟ್ಟಲಿರುವವರ ಲೋಕದ ಕಲ್ಪನೆ 
ಕೂಡ ಇದೆ. ನೈಜೀರಿಯಾದ ಅಮೊಸ್‌ ಟಟುಓಲಾನ ಕಾದಂಬರಿ "ದಿ ಪಾಮ್‌ವೈನ್‌ 
ಡ್ರಂಕರ್ಡ್‌'ನಲ್ಲಿ ಇನ್ನೂ ಹುಟ್ಟಲಿರುವವರ ಲೋಕದ ಯಾತ್ರೆಯ ಚಿತ್ರಣ ಬರುತ್ತದೆ. 
ಮೇತರ್‌ಲಿಂಕನ ನಾಟಕದಲ್ಲಿ ಆಫ್ರಿಕಾ ಸಂಸ್ಕೃತಿಯಲ್ಲಿರುವಂತೆ ಈ ಪರಿಕಲ್ಪನೆಗಳು 
ಮೂರ್ತರೂಪದಲ್ಲಿ ಬಂದಿವೆ. ಇಷ್ಟು "ಸಂಸ್ಕೃತಿ' ಯನ್ನು ಹಿಂದಿಟ್ಟುಕೊಂಡು 
ಹೇಳಬಹುದಾದ ಸತ್ಯ . ಆದರೆ ಮೇತರ್‌ಲಿಂಕನಿಗೆ ಇದು ಪರಿಕಲ್ಪನೆ ಮಾತ್ರವಲ್ಲ, 
ನಂಬಿಕೆ ಮಾತ್ರವೂ ಅಲ್ಲ; ವೈಜ್ಞಾನಿಕ ಸತ್ಯದ ವ್ಯಕ್ತರೂಪ. 


ಮೇತರ್‌ಲಿಂಕನ ಪ್ರಕಾರ ವಿಜ್ಞಾನ ಜ್ಞಾನದ ಪ್ರತ್ಯೇಕ ಶಾಖೆಯೇನಲ್ಲ ಅವನ 
ಗದ್ಯಭಾಗಗಳ ಕುರಿತ ಆಧ್ಯಾಯದಲ್ಲಿ ಈ ವಿಚಾರ ವಿಶದವಾಗಿ ಬಂದಿದೆ. ವೈಜ್ಞಾ; ನಿಕ 
ಪರಿಭಾಷೆಯಲ್ಲಿ ಕ್ರೊಮೊಜೋಮ್‌್‌ ಎಂದು ಕರೆಯುವುದು, ಮೈಕ್ರೋಸ್ಕೋಷ 
ಕಂಡುಹಿಡಿದ ನಂತರ ಸೃಷ್ಟಿಯಾದುದ್ದಲ್ಲ, ಪರಂಪರೆಯ ವಾಹಕ ಎಂದು ಆತನ ನಂಬಿಕೆ, 
ವಾದ. ಹಾಗಾಗಿ ಕೆಲವು ಸಲ ಇವನ ನಾಟಕಗಳು ಸದ್ಯದ ಅರ್ಥಸಾಧ್ಯತೆಗಳಿಗಿಂತ 
ಸದಾಕಾಲಕ್ಕೆ ಸಲ್ಲುವ ಅರ್ಥಗಳನ್ನು ಹೇಳುತ್ತಿರುತ್ತವೆ. 


"ನೀಲಿಹಕ್ಕಿ' ಇಂಥದೇ ನಾಟಕವಾದರೂ, "ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ'ಗೆ 
ಇರುವ ಕತೆಯ ಹೊರರೂಪ ಇದಕ್ಕಿಲ್ಲ. "ಆರ್ದಿಯೆನ್‌...'ಗೆ ಪ್ಲಾಟ್‌ ಮತ್ತು 
ಪಾತ್ರಗಳೆಂಬ ಪರಿಚಿತ ಪರಿಕರಗಳಿವೆ. "ನೀಲಿಹಕ್ಕಿ'ಯದು ಮಾತ್ರ ನಾಟಕ ಎನ್ನುವ 
ವಿಶ್ಲೇಷಣೆಗಳೆಲ್ಲವನ್ನೂ ಮೀರುವ ಗುಣ. ಅದರ ಮುಖ್ಯ ಕಳಕಳಿಯೇ ಅತಿ 
ಮಾರ್ಮಿಕವಾದ ಅಗ್ರಾಹ್ಯವಾದ ಸತ್ಯದ ಅನ್ವೇಷಣೆ;ಆದ್ದರಿಂದ "ನೀಲಿಹಕ್ಕಿ' ಯನ್ನು 
ಉದ್ದೆ ಶ, ಕಥಾವಸ್ತು ಕಥೆ ಮುಂತಾದ್ದರಿಂದ ಮೊದಲು ಮಾಡಿ ಅರ್ಥ ಮಾಡಿಕೊಳ್ಳಲು 
ಬರುವುದಿಲ್ಲ. ಅದರ ಕೆಲವು ವಿಚಿತ್ರ ಗುಣಗಳನ್ನು ಪಟ್ಟಿ ಮಾಡುತ್ತಾ ಹೋಗುತ್ತೇನೆ. 
ಮೊದಲು, ಪಾತ್ರವರ್ಗ ಹೀಗಿದೆ: 


(ಎಲ್ಲಾ ಪಾತ್ರಗಳ ಹೆಸರುಗಳನ್ನು ಕೊಟ್ಟಿಲ್ಲ; ಒಟ್ಟು ಪಾತ್ರಗಳ ಸಂಖ್ಯೆ ೧೧೩) 


ರಾತ್ರಿಯ ಗಂಧಗಳು 

ಶ್ರೀಮಂತಿಕೆಯ ಸುಖ 
ಜಮೀನ್ದಾರನಾದವನ ಸುಖ 
ಬಾಯಾರಿಲ್ಲದಾಗಲೂ ಕುಡಿಯಬಲ್ಲಸುಖ 


6 ಚಟ 


ನಾಟಕ/ ೬೫ 


₹) 


ಮು 


ಇದರೆ ಕೂಡಿ. ಎನ್ನುತಾಳೆ. 


ಹಸಿವಿಲ್ಲದಾಗಲೂ ತಿನ್ನಬಲ್ಲ ಸುಖ 
ನೀಲಿಯಾಕಾಶದ ಆನಂದ 
ಸೂರ್ಯಾಸ್ತದ ಆನಂದ 
ಒಂಭತ್ತು ಗ್ರಹಗಳ ರಾಜ 
ತಾಸುಗಳು 

ಬ್ರೆಡ್ಡು 

ಬೆಂಕಿ 

ಬೆಕ್ಕು 

ಬರ್ಚ್‌ಮರ 
ಮಿಂಚುಹುಳುಗಳು 

ಮುಗ್ಧ ಆಲೋಚನೆಯ ಆನಂದ 
ಕೆಲಸ ಮುಗಿಸಿದ: ಸಮಾಧಾನ 
ಪಿತೃಪ್ರೆ ಮದ ಆನಂದ 


ಎಂದಿನಂತೆ ನಾಟಕ ದೀರ್ಫವಾದ ರಂಗ ನಿರ್ದೇಶನದೊಂದಿಗೆ ಶುರುವಾಗುತ್ತದೆ. 
ಮಕ್ಕಳನ್ನು ಮಲಗಿಸಿ ತಾಯಿ ಆಚೆ ಹೋಗುತ್ತಾಳೆ. ಅದು ಕ್ರಿಸ್‌ಮಸ್‌ ರಾತ್ರಿ. ಸ್ವಲ್ಪ 
ಹೊತ್ತಿನ' ಮೇಲೆ ಮಕ್ಕಳಿಗೆ ಎಚ್ಚರವಾಗಿ ಕಿಟಿಕಿಯಾಸಿ ಶ್ರೀಮಂತರ ಮಕ್ಕಳು ಕ್ರಿಸ ಸ್‌ಮಸ್‌ 
ಹಬ್ಬವನ್ನು ಆಚರಿಸುವುದನ್ನು ನೋಡುತ್ತ ರುತ್ತಾರೆ. ಇಲ್ಲಿಯವರೆಗೆ ಎಲ್ಲ; ಮಸ ಸ್ವಾಭಾವಿಕ, 
ನಾಟಕೀಯವಾಗಿರುತ್ತದೆ. ಇನ್ನು ಮುಂದಿಂದಲೇ ಶುರುವಾಗುವುದು ವಿಚಿತ್ರ 
ಘಟನೆಗಳು. ಯಕ್ಷಿ ಪಕ್ಕದ ಮನೆಯಾಕೆಯ ವೇಷತೊಟ್ಟು ಬಂದು ಮಕ್ಕಳನ್ನು "ನೀಲಿಹಕ್ಕಿ 
ಇಲ್ಲವೆಂದರೆ ನೀಲಿಹಕ್ಕಿಯನ್ನು ಹುಡುಕಿ ತರಲು ಹೊರಡಿ 
ಮಾಂತ್ರಿಕ ಟೊಪ್ಪಿ ವಜ್ರವನ್ನು ಕೊಟ್ಟು ಜೊತೆಗಿರಲು ನಾಯಿ, ಬೆಕ್ಕು ಸಕ್ಕರೆ, 
ಡ್ಲಿನ ಅತ್ತ ಗಳನ್ನು ಹೊರಡಿಸುತ್ತಾಳೆ. ಇಲ್ಲಿಂದ ಶುರು ಈ ಮಕ್ಕಳ ಯಾತ್ರೆ. 


೫೫ ೫ ಖೀ 


ಸ್‌ ಮೇತರ್‌ಲಿಂಕ್‌: ವಾಚಿಕೆ 


“ನೀಲಿ ಹಕ್ಕಿ'' ಯಿಂದ ಆಯ್ದ ಭಾಗ 
ಅಂಕ-೧ 


(ಮರ ಕಡಿಯುವವನ ಗುಡಿಸಲು) 


ಮರಕಡಿಯುವವನ ಮನೆಯ ಒಳಭಾಗ ; ಸರಳವಾದರೂ ಬಡತನವನ್ನೇನೂ 
ತೋರುತ್ತಿಲ್ಲ. ಒಂದು ಪಕ್ಕ ಆರುತ್ತಿರುವ ಬೆಂಕಿ ಅಗ್ಗಿಷ್ಠಿಕೆಯಲ್ಲಿ. ಅಡಿಗೆಮನೆ ಪಾತ್ರೆ ಪಡಾಸು, 
ಬೀರು, ಬ್ರೆಡ್ಡಿನ ಪಾತ್ರೆ, ತಾತನ ಕಾಲದ ಗಡಿಯಾರ, ನೂಲುವ ಚರಕ ನೀರಿನ ನಲ್ಲಿ ಇತ್ಯಾದಿ. 
ಟೇಬಲ್‌ ಮೇಲೆ ಉರಿಯುತ್ತಿರುವ ದೀಪ, ಬೀರು. ಕಾಲಹತ್ತಿರ ಎರಡೂ ಕಡೆ ನಾಯಿ ಮತ್ತು 
ಬೆಕ್ಕು ಮೂತಿಯನ್ನು ಬಾಲದೊಳಗೆ ಸೇರಿಸಿ, ಮುದುರಿ ಮಲಗಿವೆ. ಇವೆರಡರ ನಡುವೆ ನೀಲಿ - 
ಬಿಳಿ ' ವ್ಯಾಕಟ್ಟಿನಲ್ಲಿ ಸಕ್ಕರೆ ಅಚ್ಚು, ಗೋಡೆ ಮೇಲೆ ಪಾರಿವಾಳವಿರುವ ಒಂದು ಗುಂಡನೆ ಪಂಜರ. 
ಹಿಂದೆ, "ಎರಡು ಕೆಟಕೆಗಳು; "ಮುಚ್ಚಿವೆ. ಒಂದರ ಕೆಳಗೆ ಒಂದು ಸ್ಟೂಲು,. ಎಡಕ್ಕೆ" ಮನೆಯ 
ಮುಂದಿನ ಬಾಗಿಲು, ದೊಡ್ಡಚಿಲಕ. "ಬಲಕ್ಕೆ ಮತ್ತೊಂದು ಬಾಗಿಲು, ಅಟ್ಟಕ್ಕೆ ಹೋಗುವ ಏಣ. 
ಬಲಕ್ಕೆ ಎರಡು ಮಕ್ಕಳ ಮಂಚಗಳು; ಹ ತಲೆಯ ಬಳಿ ಎರಡು ಕುರ್ಚಿಗಳು ಅವುಗಳ ಮೇಲೆ 
ಮಡಚಿಟ್ಟ ಬಟ್ಟೆಗಳು. ಪರದೆ ಮೇಲೇರಿದಾಗ, ಟೆಲ್ಲಿಲ್‌ ಮತ್ತು ಮೈಟಿಲ್‌ ಮಂಚಗಳ ಮೇಲೆ 
ಆರಾಮಾಗಿ ಮಲಗಿದ್ದಾರೆ. ಅವ್ನು ಟೆಲ್‌. ಅವರ ಹೊದಿಕೆ ಸಂಮಾಡಿ. .ಮೈತಟ್ಟಿ, ಅಪ್ಪ:ಟಿಲ್‌ಗೆ 
ಸಂಜ್ಞೆ ಮಾಡುತ್ತಾಳೆ; 'ಅಪ್ಪಟಿಲ್‌ ಅರ್ಧ ತೆರೆದ ಬಾಗಿಲಿಂದ ತಲೆ ತೂರಿಸುತ್ತಾ ನೆ. ಅಮ್ಮಟಿಲ್‌ 
ತನ್ನ ಬಾಯಿಮೇಲೆ ಬೆರಳಿಟು ್ರು ಸುಮ್ಮನಿರುವಂತೆ ಸೂಚೆಸುತ್ತಾಳೆ: ಶಬ್ದ ಮಾಡದೆ ಮೆಲ್ಲನೆ ಬಲಕ್ಕೆ 
ಹೋಗುತ್ತಾಳೆ, ದೀಪ ಪವಾರಿಸುತ್ತಾಳೆ. ದೃಶ್ಯ ಕೆಲಕಾಲ ಕತ್ತಲಲ್ಲಿ ಉಳಿಯುತ್ತದೆ. ತರಕ 
ಬರಬರುತ್ತಾ ಹೆಚ್ಚಾಗುವ ಬೆಳಕು ಕಿಟಿಕಿಯಾಸಿ ತೂರಿ ಬರತೊಡಗುತ್ತದೆ. ಟೇಬಲ್ಲಿನ ಮೇಲಿನ.ಧೀಪ 


ತಾನಾಗೇ ಹೊತ್ತಿಕೊಳ್ಳುತ್ತದೆ. ಮಕ್ಕಳಿಬ್ಬರಿಗೂ ಎಚ್ಚರವಾಗಿ ಹಾಸಿಗೆಯಲ್ಲೇ ಎದ್ದು ಕೂರುತ್ತಾರೆ. 
ಟಿಲ್ಪಿಲ್‌ : ಮೃಟಲ್‌? | 
ಮೈಟಿಲ್‌: ಟಿಲ್ಲಲ್‌ 

ಟಿಲ್ಫಿಲ್‌ : ನಿದ್ದೆ ಮಾಡ್ತಿರ್ದಿಯ? 

ಮೈಟಿಲ್‌: ನೀನು? 

ಟಿಲ್ಲಿಲ್‌ : ಇಲ್ಲ, ನಿನ್ನ ಹತ್ರ ಮಾತಾಡ್ತಿದೀನಿ, ನಿದ್ದೆ ಮಾಡಿರಕ್ಕೆ ಹೇಗೆ ಸಾಧ್ಯ? 
ಮೈಟಿಲ್‌: ಅಲ್ಲ ಇವ 
ಟಿಲ್ಫಿಲ್‌ ly 


ನಾಟಕ/ಓ೬೭ 


ಮೈಟಿಲ್‌: 


ಟಿಲ್ಬಿಲ್‌ ತ 


ಮೈ ಟಿಲ್‌: 


ಟಿಲ್ಫಿಲ್‌ : 


ಮೈಟಿಲ್‌: 


ಟಿಲ್ಫಿಲ್‌ : 


ಮೈಟಿಲ್‌: 


ಟಿಲಿಲ್‌ : 
« 


ಮೈಟಿಲ್‌: 


ಟಿಲ್ಫಿಲ್‌ ಕ 


ಮೈಟಿಲ್‌: 


ಟಿಲ್ಬಲ್‌ ಫಿ 


ಮೈಟಿಲ್‌: 


ಟಿಲ್ಪಿಲ್‌ ; 


ಮೈಟಿಲ್‌: 


ಟಿಲ್ಪಿಲ್‌ : 


ಯಾಕೆ ತರಲ್ಲ? 


ಅಮ್ಭ ಹೇಳಿ ದ್ದು, ಈ ಸಲ ಊರಿಗೆ ಹೋಗಿ ತಾತನಿಗೆ ಹೇಳಿ ಬರಕ್ಕೆ 
ಆಗಲಿಲ್ಲವಂತೆ. ಮುಂದಿನ ವರ್ಷ ಬರ್ತಾರಂತೆ. 


ಮುಂದಿನ ವರ್ಷ ಅಂದ್ರೆ ತುಂಬಾ ದೂರನಾ? 


ಸಾಕಷ್ಟು ದೂರ ಈ ಸಲ ಅವರು ಸಾಹುಕಾರ್ರು ಮನೆ ಮಕ್ಕಳ ಹತ್ರ 
ಹೋಗ್ತರಂತೆ. 


ನಿಜವಾಗ್ಲೂ ? 


ಅಗೊ, ಅಮ್ಭ ದೀಪ ಆರಿಸೋದನ್ನ ಮರ್ತಿ ದ್ದಾ ಳೆ! ನಂಗೆಏನೋ ಒಂದು 
ವಿಚಾರ ಹೊಳೀತಿದೆ! 


ಏನದು? 

ಏಳೋಣ ಮೊದ್ದು. 

ಏಳಬಾರದಂತೆ! 

ಯಾಕೆ, ಸುತ್ತ ಯಾರೂ ಇಲ್ಲವಲ್ಲ. ಕಿಟಕಿ ಕಾಣುತ್ತಾ ನಿಂಗೆ? 
ಅರೆ, ಎಷ್ಟು ಪ್ರಕಾಶಮಾನವಾಗಿದೆ ! 

ಅದು ಸಂತೋಷಕೂಟದ ಬೆಳಕು. 

ಯಾವ ಕೂಟ? 


ಅದೆ, ಎದುರಿಗಿರುವ ಶ್ರೀಮಂತ ಮಕ್ಕಳದು. ಅಗೋ ಕ್ರಿಸ್‌ಮಸ್‌ ಮರ! 
ಕಿಟಕಿ ತೆಗೆಯೋಣ ಬಾ. 


ತೆಗೀಬಹುದಾ? 


ಓಹೋ, ನಮ್ಹ ನ್ನ ತಡೀಯೋಕೆ ಯಾರಿದ್ದಾ ರೆ? ಸಂಗೀತ ಕೇಳಿಸುತ್ತಾ ? 
ಎದ್ದೆ ೀಳಣ ಬಾ. 


ಮಕ್ಕಳಿಬ್ಬರೂ ಏಳುತ್ತಾರೆ, ಕಿಟಕಿ ಕಡೆ ಓಡುತ್ತಾರೆ; ಸ್ಟೂಲಿನ ಮೇಲೆ ಹತ್ತಿ, ಕಿಟಕಿ ತೆರೆದು 
ಬಿಡುತ್ತಾರೆ. ಪ್ರಕಾಶಮಾನವಾದ ಬೆಳಕು ಕೋಣೆಯೆಲ್ಲಾ ತುಂಬುತ್ತದೆ. ಮಕ್ಕಳು ಆಸೆಗಣ್ಣಿಂದ 
ಆಚೆ ನೋಡುತ್ತಾ ರೆ 


ಟಿಲ್ಪಿಲ್‌ : 


ಎಲ್ಲಾನೂ ಕಾಣಿಸುತ್ತೆ ! 


ಮೈಟಿಲ್‌: (ಸ್ಟೂಲಿನ ಮೇಲೆ ಜಾಗ ಸಿಗದರಿಂದ) ನನಗೆ ಕಾಣಿಸುವುದಿಲ್ಲ? 


೬೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟಿಲ್ಲಿಲ್‌ ಸ 


ಮೈಟಿಲ್‌: 


ಟಿಲಿಲ್‌ : 
« 


ಮೈಟಿಲ್‌: 


ಟಿಲ್ಬಿಲ್‌ : 


ಮೈಟಿಲ್‌: 


ಟಿಲಿಲ್‌ : 
& 


ಮೈಟಿಲ್‌: 

ಟೆಲಿಲ್‌ : 
& 

ಮೈಟಿಲ್‌: 


ಟಿಲ್ಫಿಲ್‌ 2 


ಮೈಟಿಲ್‌: 


ಟೆಲ್ಲಿಲ್‌ ಈ 


ಮೈಟಿಲ್‌: 

ಟಿಲಿಲ್‌ : 
೩) 

ಮೈಟಿಲ್‌: 


ಟಿಲ್ಲಿಲ್‌ fy 


ಮೈಟಿಲ್‌: 


ಟಿಲ್ಲಿಲ್‌ 


ಮೈ ಟೆಲ್‌: 


ಮಂಜು ಬೀಳುತ್ತಿದೆ ಆರಾರು ಕುದುರೆಗಳಿರೊ ಎರಡು ಬಂಡಿಗಳಿವೆ! 
ಹನ್ನೆರಡು ಜನ ಸಣ್ಣ ಹುಡುಗರು ಆಚೆ ಬರುತ್ತಿದ್ದಾರೆ! 

ಪೆದ್ದಿ, ಅದು ಹುಡುಗಿಯರು ಕಣೆ! 

ನಿಕ್ಕರ್‌ ಹಾಕ್ಕೊಂಡಿದ್ದಾರೆ! 

ನಿಂಗೇನು ಗೊತ್ತಾಗುತ್ತೆ? ಹಾಗೆ ನನ್ನ ನೂಕಬೇಡ. 

ನಾನು ನಿನ್ನ ಮುಟ್ಟಸಿಕೊಳ್ಳಲೂ ಇಲ್ಲ. 

(ಸ್ಟೂಲಿನತುಂಬಾತಾನೇನಿಲ್ಲುತ್ತಾ) ಎಲ್ಲ ಜಾಗನೀನೇ ತೊಕ್ಕೊಂಡಿದ್ದೀಯ. 
ಯಾಕೊ, ನಂಗೆ ಒಂಚೂರೂ ಜಾಗ ಇಲ್ಲ. 

ಶ್‌, ಸಮ್ಮನಿರೆ, ನನಗೆ ಆಮರ ಕಾಣಿಸ್ತಾ ಇದೆ. 

ಯಾವ ಮರನೊ? 

ಅದೆ ಕ್ರಿಸ್‌ಮಸ್‌ ಮರ ಕಣೆ! ನೀನು ಗೋಡೆ ನೋಡ್ತಿದ್ದೀಯ! 

ನಂಗೆ ನಿಲ್ಲಕ್ಕೆ ಜಾಗ ಇಲ್ಲ, ಅದಿಕ್ಕೆ ಗೋಡೆ ನೋಡ್ತಿದ್ದೀನಿ. 

(ಜಿಪುಣನಂತೆ ಚೂರೇಚೂರು ಜಾಗಬಿಟ್ಟು) ತೊಗೊ, ಸಾಕಾ? ಈಗ ನನಗಿಂತ 
ನೀನೇ ವಾಸಿ! ಅಲ್ಲಿ ನೋಡೇ, ಎಷ್ಟೊಂದು ದೀಪಗಳು! 

ಅಷ್ಟೊಂದು ಗಲಾಟೆಮಾಡ್ತಿದಾರಲ್ಲ ಆ ಜನ ಅವರೆಲ್ಲ ಏನು ಮಾಡ್ತಿದಾರೆ? 
ಅವರು ಹಾಡುಗಾರರು ಕಣೆ. 

ಅವರಿಗೆ ಸಿಟ್ಟು ಬಂದಿದೆಯಾ? 

ಇಲ್ಲ, ಹಾಡೋದು ಬಹಳ ಕಷ್ಟದ ಕೆಲಸ ಕಣೆ. 

ಬಿಳೀಕುದುರೆಗಳ ಇನ್ನೊ ೦ದು ಬಂಡಿ! 

ಸುಮ್ಮನಿರೆ! ಸುಮ್ಮನೆ ನೋಡು! 

ಕೊಂಬೆಗಳಿಂದ ಜೋತಾಡ್ತಿದಾವಲ್ಲ ಆ ಚೆನ್ನದಂಗೆ ಕಾಣಸೋವು.... ಅವು 
ಏನೂ? 


: ಅವು ಆಟದಸಾಮಾನುಗಳು ಕಣೆ! ಕತ್ತಿ ಗನ್ನು ಸೈನಿಕರು, ಮದ್ದು ಗುಂಡು... 


ನಾಟಕ/ ೬೯ 


ಮೈಟಿಲ್‌: 
ಟಿಲ್ಫಿ ಲ್‌: 
ಮೈಟಲ್‌: 
ಟಿಲ್ಫಿಲ್‌ ಸ 
ಮೈಟಿಲ್‌: 


ಟಿಲಿಲ್‌ : 
ಗ 


ಮೈಟಿಲ್‌: 


ಟಿಲ್ಪಿಲ್‌ : 
ಮೈಟಿಲ್‌: 
ಟಿಲ್ಪಿಲ್‌ : 
« 
ಮೈಟಿಲ್‌: 
ಟಿಲ್ಪಿಲ್‌ : 
ಮೈಟಿಲ್‌: 


: ಹಂಗಂತ ಹೇಳ್ತಾ ರೆ. 


ಟಿಲ್ಟಿಲ್‌ 


ಮೈಟಲ್‌: 
ಟಿಲ್ಫಿ ಲ್‌: 
ಮೈಟಿಲ್‌: 


ಟಿಲಿಲ್‌ : 
ಗ್‌ 


ಮೈಟಿಲ್‌: 


ಟೆಲಿಲ್‌ : 
ಫು 


ಮೈಟಿಲ್‌: 


ಮತ್ತೆ ಬೊಂಬೆ... ಬೊಂಬೆಗಳೂ ಇವೆಯಾ? 
ಬೊಂಬೆಗಳಾ?... ಅವೇನು ಚೆನ್ನ ಹೋಗೇ. 

ಮತ್ತೆ, ಟೇಬಲ್‌ ತುಂಬಾ ಜೋಡಿಸಿದ್ದಾರಲ್ಲ ಅವೆಲ್ಲ ಏನು? 
ಕೇಕು, ಹಣ್ಣು.... ತಿಂಡಿಗಳು. 

ನಾನು ಚಿಕ್ಕವಳಿದ್ದಾಗ ಒಂದು ಸಲ ಅವನ್ನೆಲ್ಲ ತಿಂದಿದ್ದೆ. 


ನಾನೂ ಅಷ್ಟೇ, ಅವು ಬ್ರೆಡ್‌ಗಿಂತಾ ಚಿನ್ನಾ ಗಿರುತ್ತವೆ. ಆದರೆ ಅವನ್ನ ಜಾಸ್ತಿ 
ಕೊಡೋದೇಇಲ್ಲ. 


ಅವರ ಹತ್ರ ಜಾಸ್ತಿ ಇದೆ ನೋಡು, ಟೇಬಲ್‌ ತುಂಬಾ ಇದೆ. ಅವರೆಲ್ಲ 
ಈಗ ಅದನ್ನ ತಿನ್ರಾರಾ? 


ಹೌದು ಮತ್ತೆ. ಇನ್ನೇನು ಮಾಡ್ತಾರೆ ಅಂದುಕೊಂಡಿದ್ದೀಯ? 
ಒಂದೇ ಸಲಕ್ಕೆ ಯಾಕ ತಿನ್ಮಾ ಇಲ್ಲ ಮತ್ತೆ? 

ಯಾಕಂದ್ರ ಅವರಿಗೆ ಹೊಟ್ಟೆ ಹಸಿತಾ ಇಲ್ಲ, ಅದಿಕ್ಕೆ. 

( ಆಶ್ಚರ್ಯಚಕಿತಳಾಗಿ) ಹೊಟ್ಟೆ ಹಸಿತಾ ಇಲ್ವ? ಯಾಕೆ ಹಸಿತಾ ಇಲ್ಲ? 
ಅವರಿಗೆ ಬೇಕು ಅನ್ನಿಸಿದಾಗ ತಿನ್ನಾ ರೆ. 

(ನಂಬಿಕೆಬುರದೆ) ದಿವಾ? 


ಅಷ್ಟೂ ತಿಂದು ಮುಗುಸ್ತರಾ ಅಥವಾ ಬೇರೇವ್ರಿಗೂ ಸ್ವಲ್ಪ ಕೊಡ್ತರೊ? 
ಯಾರಿಗೆ? 

ನಮಗೆ. 

ನಾವ ಅವರಿಗ ಪರಿಚಯ ಇಲ್ಲ. 

ನಾವೇ ಹೋಗಿ ಕೇಳಿದ್ರ? 

ಹಾಗೆಲ್ಲ ಕೇಳಬಾರ್ದು 


ಯಾಕೆ ಕೇಳಬಾರ್ದು? 


೭೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟಿಲ್ಫಿಲ್‌ : 
ಮೈಟಿಲ್‌: 
ಟಿಲ್ಫಿಲ್‌ ಕ 
ಮೈಟಿಲ್‌: 
ಟಿಲ್ಬಿಲ್‌ | 


ಮೈಟಿಲ್‌: 
ಟಿಲಿಲ್‌ : 
೩ 


ಮೈಟಿಲ್‌: 
ಟೆಲ್ಲಿಲ್‌ 


ಟಿಲ್ಲಿ ಲ್‌: 
ಮೈಟಿಲ್‌: 


ಯಕ್ಷೆ 


ಟಿಲ್ಫಿಲ್‌ | 


ಯಾಕೇಂದ್ರೆ ಕೇಳೋದು ಸರಿಯಲ್ಲ 
( ಚಪ್ಪಾಳೆ ತಟ್ಟುತ್ತಾ) ಓ, ಅವರೆಲ್ಲ ಎಷ್ಟು ಮುದ್ದಾಗಿದ್ದಾರೆ! 
(ಖುಷಿಯಿಂದ) ಹೇಗೆ ನಗ್ನನೇ ಇದ್ದಾ ರೆ! 
bt 1 
ಚಿಕ್ಕಮಕ್ಕಳು ಕುಣಿಯಕ್ಕೆ ಶುರುಮಾಡಿದ್ರು ! 
ಬಾ, ನಾವೂ ಕುಣಿಯೋಣ! (ಖುಷಿಯಿಂದ' ಸ್ಟೂಲಿನ ಮೇಲೆ 
ಕುಣಿದಾಡುತ್ತಾರೆ) 
ಎಷ್ಟು ಮಜವಾಗಿದೆ 
ಅವರೆಲ್ಲ ಈಗಕೇ ಕ್‌ ತಿನ್ತಾ ಇದ್ದಾರೆ! ಅವನ್ನು ಮುಟ್ಟಬಲ್ಲರು! ತಿಂದು, 
ತಿಂದ್ರು. ತಿನ್ತಾ ಇದ್ದಾರೆ 
ಸಣ ಸಣ ಮಕಳೂತಿನಾ ಇದಾರೆ! ಒಬೊಬ್ಬರಿಗೂ ಎರಡು, ಮೂರು, 
ಣಿ ಣು ಕ A ಎ ಬಬ 
ನಾಲ್ಕು ತುಂಡುಗಳು. 


( ಖುಷಿಯಿಂದ ಉನ್ನತ್ತನಾಗಿ) ಹೊ/ಎಷ್ಟು ಚೆನ್ನಾಗಿದೆ! ಓ ಎಷು ಪ್ರು ಮಜವಾಗಿದೆ: ! 
ಆಹಾ! 


(ಕೇಕುಗಳನ್ನು ಎಣಿಸುವವಳಂತೆ) ನನ್ನ ಹತ್ರ ಒಂದು ಡಜನ್‌ ಕೇಕಿದೆ! 

ನನ್‌ ಹತ್ರ ನಾಲ್ಕು ಡಜನ್‌ ಇವೆ ತೊಗೊ, ನಿಂಗೂ ಒಂದಿಷ್ಟು ಕೊಡ್ತೀನಿ! 
ಬಾಗಿಲು ಬಡಿದ ಸದ್ದು 

(ಬೆದರಿ, ತಕ್ಷಣ) ಏನದು? 

(ಹೆದರಿ) ಅಪ್ಪ ಇರಬಹುದು! 


ಬಾಗಿಲು ತೆರೆಯಲು ಹಿಂಜರಿಯುತ್ತಿರುವಂತೆ ಕಿರ್ರೆಂದು ಶಬ್ದಮಾಡುತ್ತಾ ಚಿಲಕ ತಾನೇ 
ತೆರೆದುಕೊಳ್ಳುತ್ತದೆ; ಬಾಗಿಲು ಅರ್ಧ ತೆರೆದು, ಕುಳ್ಳಗಿನ ಮುದುಕಿಯೊಬ್ಬಳು ಒಳ 
ಬರುತ್ತಾಳೆ; ಹಸಿರು ಉಡುಗೆ, ಕೆಂಪು ಟೊಪ್ಪಿ ಧರಿಸಿದ್ದಾಳೆ. ಗೂನಿ. ಕುಂಟಿ ಮತ್ತು ಕಣ್ಣು 
ಸರಿಯಾಗಿ ಕಾಣದು; ಅವಳ ಮೂಗು ಗಲ್ಲಕ್ಕೆ ತಾಕುತ್ತಿದೆ. ಊರುಗೋಲ ಮೇಲೆ 
ಬಾಗಿಕೊಂಡು ನಡೆದಾಡುತ್ತಾಳೆ. ಅವಳು ಒಬ್ಬ ಯಕ 


ಇಲ್ಲಿ ಹಾಡುವ ಹುಲ್ಲಾಗಲಿ ನೀಲಿ ಹಕ್ಕಿ: ಲಿ ನಿಮ್ಮ ಹತ್ತಿರ ಇದೆಯಾ? 
ಹುಲ್ಲಿದೆ ಆದ್ರೆ ಅದು ಹಾಡುವುದಿಲ್ಲ. 


ನಾಟಕ/ ೭೧ 


ಮೈಟಿಲ್‌: 
ಟೆಲ್ಪಿ ಲ್‌: 
ಯಕ್ಷಿ 
ಟಿಲ್ಫಿ ಲ್‌: 
ಯಕ್ಷಿ 
ಟಿಲ್ಫಿಲ್‌ 
ಯಕ್ಷೆ 


ಯಕ್ಷಿ 


ಟೆಲ್ಪಿಲ್‌ ತ 
ಯಕ್ಷೆ 


ಟಿಲ್ಬಿಲ್‌ 4 
ಯಕ್ಷಿ 
ಟಿಲ್ಫಿ ಲ್‌: 
ಯಕ್ಷೆ 


ಟೆಲ್ಲಿ ಲ್‌: 
ಯಕ್ಷೆ 


ಟಿಲ್ಬಿಲ್‌ ಹತ್ರ ಪಕ್ಷಿನೂ ಇದೆ. 
ಆದ್ರೆ ನಾನದನ್ನ ಯಾರಿಗೂ ಕೊಡೋದಿಲ್ಲ. 
ಯಾಕೆ ಕೊಡೊಲ್ಲ? 
ಯಾಕೇಂದ್ರೆ ಅದು ನನದು, ಅದಕೆ. 

ಹೆ ಶೆ 
ಸರಿಯಾದ ಕಾರಣಕೊಟ್ಟೆ ಒಪ್ಪಿದೆ. ಹಕ್ಕಿ ಎಲ್ಲಿದೆ ಕ 
(ಪಂಜರದ ಕಡತೋರಿಸುತ್ರು) ಅಲ್ಲಿ, ಪಂಜರದಲ್ಲಿ. 


( ಹಕ್ಕಿಯನ್ನು ಪರೀಕ್ಷಿಸಿ ನೋಡಲು ಕನ್ನಡಕ ತೊಡುತ್ತಾ) ನನಗೆ ಇದು ಬೇಡ ಇದು 
ಸಾಕಷ್ಟು ನೀಲಿಯಾಗಿಲ್ಲ. ನನಗೆ ಬೇಕಾಗಿರುವಂಥ ನೀಲಿ ಹಕ್ಕಿಯನ್ನು 
ಹೋಗಿ ಹುಡುಕಿ ತರಬೇಕು. 


ಆದ್ರೆ ಅದೆಲ್ಲಿ ಇದೆ ಅಂತ ಗೊತ್ತಿಲ್ಲ. 


ನನಗೂ ಗೊತ್ತಿಲ್ಲ. ಅದಕ್ಕೇ ನೀನೂ ಹುಡುಕಬೇಕು. ಚಿಗುಟಿದರೆ ಹಾಡುವ 
ಹುಲ್ಲು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನೀಲಿಹಕ್ಕಿ ಮಾತ್ರ ನನಗೆ 
ಬೇಕೇಬೆಕು. ನನ್ನ ಪುಟ್ಟ ಮಗಳಿಗೆ ಮೈಯಲ್ಲಿ ಹುಷಾರಿಲ್ಲ, ಅವಳಿಗೆ 
ಬೇಕಾಗಿದೆ. 


ಅವಳಿಗೆ ಏನಾಗಿದೆ ? 


ಏನೂಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಅವಳು ಸಂತೋಷ 
ವಾಗಿರಬೇಕಂತೆ. 


ಹೌದಾ? 

ನಾನು ಯಾರಂತ ನಿನಗೆ ಗೊತ್ತಾ? 

ನೀನು ನಮ್ಮ ನೆರೆಮನೆಯಾಕೆ ಮ್ಯಾಡಮ್‌ ಬರ್ಲಿಂಗಾಟ್‌ ಥರ ಇದ್ದೀಯ. 
(ತಕ್ಷಣ ಸಿಟ್ಟಗೆದ್ದು ಇಲ್ಲ ಒಂಚೂರು ಹಾಗಿಲ್ಲ, ಇದು ಅತಿಯಾಯಿತು! ನಾನು 
ಯಕ್ಷಿ ಬೆರಿಲ್ಕೂನ್‌. 

ಓಹೊ, ಹೌದಾ? 

ನೀವು ಈಗಲೇ ಹೊರಡಬೇಕು. 


೭೨ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟಿಲ್ಪಿಲ್‌: 


ಟಿಲ್ಬಿಲ್‌: 
ಮೈಟಿಲ್‌: 


ಟೆಲ್ಲಿಲ್‌ ಕ 
ಯಕ್ಷಿ 


ಚ 


ನೀನೂ ನಮ್ಮ ಜೊತೆ ಬರುತ್ತಿ ಯಾ? 


ಇಲ್ಲ, ನಾನು ಬರಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ಎಸರು ಕುದಿಯಕ್ಕೆ ಇಟ್ಟಿದ್ದೀನಿ. 
ಒಂದು ಗಂಟೆಗಿಂತ ಜಾಸ್ತಿ ಹೊತ್ತಾದರೆ ಅದು ಕುದ್ದೂಕುದ್ದು ಡೋಗುತ್ತೆ. 
(ಮಾಳಿಗೆ ಹೊಗೆಗೂಡು, ಕಿಟಕಿಗಳತ್ತ ಒಂದಾದಮೇಲೆ ಒಂದರತ್ತ ಕೈ ಮಾಡುತ್ರು) ಹೇಗೆ 
ಹೋಗುತ್ತಿ ೇೀರ, ಹೀಗಾ ಅಥವಾ ಹೀಗಾ? 


(ಬಾಗಿಲ ಕಡೆ ತೋರಿಸುತ್ತಾ ಮುಗ್ಧನಾಗಿ) ನಾನು ಹಾಗಾಸಿ ಹೋಗುತ್ತೆ ನೆ. 
(ಮತ್ತೆ ತಕ್ಷಣ ಸಿಟ್ಟಿಗೆದ್ದು ಅದು ಅಸಾಧ್ಯ ಎಂಥ ಭಯಂಕರ ರೂಢಿ ಅದು. 
(ಕಿಟಕಿ ಕಡೆ ತೋರಿಸಿ ಇದರಾಸಿ ಹೋಗೋಣ ಬನ್ನಿ. ಯಾತಕ್ಕಾಗಿ ಇನ್ನೂ 
ಕಾಯುತ್ತಿದ್ದೀರ? ಬಟ್ಟೆ ತೊಟ್ಟುಕೊಳ್ಳಿ ಈ ಕೂಡಲೆ. (ಮಕ್ಕಳು ಹಾಗೇ 
ಮಾಡುತ್ತಾರೆ. ಹೋಗಲು ತಯಾರಾಗುತ್ತಾರ್ರೆ ನಾನು ಮೈಟಿಲ್‌ಗೆ ಸಹಾಯ 
ಮಾಡುತ್ತೇನೆ. 


ನಮ್ಮ ಹತ್ತಿ ರಶೂಗಳೇ ಇಲ್ಲ. 


ಪರವಾಗಿಲ್ಲ, ನಿಮಗೆ ನಾನೊಂದು ಮಾಯದ ಟೊಪ್ಪಿ ಕೊಡುತ್ತೇನೆ. ನಿಮ್ಮ 
ತಂದೆ ತಾಯಿ ಎಲ್ಲಿದ್ದಾರೆ? 


(ಬಲ ಬಾಗಿಲನ್ನು ತೋರಿಸುತ್ತಾ) ಅಲ್ಲಿ ಒಳಗೆ ಮಲಗಿದ್ದಾ ರೆ. 

ನಿಮ್ಮ ತಾತಾ, ಅಜ್ಜಿ? 

ಅವರು ಬದುಕಿಲ್ಲ. 

ನಿಮ್ಮ ತಮ್ಮಂದಿರು, ತಂಗಿಯರು... ನಿನಗೆ ತಮ್ಮ-ತಂಗಿಯರಿದ್ದಾರಾ? 
ಹೂಂ, ಮೂರು ಮಂದಿ ಚಿಕ್ಕ ಚಿಕ್ಕ ತಮ್ಮಂದಿರು. 

ನಾಲ್ಕು ಮಂದಿ ಪುಟ್ಟಪುಟ್ಟ ತಂಗಿಯರು. 

ಅವರೆಲ್ಲಿದ್ದಾರೆ ? 

ಅವರೂ ಸತ್ತು ಹೋಗಿದ್ದಾ ರೆ 

ಅವರನ್ನೆಲ್ಲ ಮತ್ತೆ ನೋಡಕ್ಕೆ ಇಷ್ಟನಾ? 

ಹೌದು! ಈಗಲೆ! ತೋರಿಸು ನಮಗೆ ಅವರನ್ನೆಲ್ಲಾ! 

ಅವರೆಲ್ಲ ನನ್ನ ಜೇಬಿನಲ್ಲಿದ್ದಾರೆ ಅಂದುಕೊಂಡೆಯಾ? ಆದರೆ ನಿಮ್ಮ 


ನಾಟಕ/ ೭೩ 


ಯಕ್ಷಿ 


ಟಿಲಿಲ್‌ : 
ಒಂ 


ಯಕ್ಷೆ 


ಟಿಲ್ಫಿಲ್‌ : 


ಯಕ್ಷೆ 


ಟಿಲ್ಫಿಲ್‌ : 


ಯಕ್ಷಿ 


ಯಕ್ಷಿ 


ಟಿಲ್ಫಿಲ್‌. : 


ಯಕ್ಷಿ 


ಟಿಲ್ಫಿಲ್‌: 


ಯಕ್ಷಿ 


ಅದೃಷ್ಟ: ನೀವು ನೆನಪಿನ ಲೋಕದಾಸಿ ಹೋಗುವಾಗ ಅವರನ್ನ 
ನೋಡಬಹುದು. ಆ ಲೋಕನೀಲಿಹಕ್ಕೆ ಹುಡುಕಿಕೊಂಡು ಹೋಗುವಾಗ 
ದಾರಿಯಲ್ಲಿ ಸಿಗುತ್ತದೆ. ಎಡಕ್ಕೆ, ಮೂರನೆ ತಿರುವಿನ ನಂತರ. ಅದು ಸರಿ, 
ನಾನು ಬಾಗಿಲು ತಟ್ಟದಾಗ ದೀವು ಎನು ಮಾಡುತ್ತಿದ್ದಿರಿ? 


ನಾವು ಕೇಕು ತಿನ್ನೋ ಆಟ ಆಡ್ತಿದ್ವಿ. 

ನಿಮ್ಮ ಹತ್ರ ಕೇಕುಗಳಿವೆಯಾ? ಎಲ್ಲಿವೆ? 

ಶ್ರೀಮಂತರಮನೆಯಲ್ಲಿ ಬಾ, ನೋಡು; ಎಷ್ಟು ಚೆನ್ನಾಗಿದೆ. ( ಯಕ್ಷಿಯನ್ನು 
ಕೆಟಿಕೆ ಬಳಿ ಕರೆದೊಯ್ಯುತ್ತಾನೆ) 

(ಕಿಟಿಕಿಯ ಬಳಿ) ಆದರೆ ಅದನ್ನು ಬೇರೆಯವರು ತಿನ್ನುತ್ತಾ ಇದ್ದಾ ರೆ 
ಹೌದು, ಆದರೆ ಅವರು ತಿನ್ನೊ ದನ್ನ ನಾವು ನೋಡಬಹುದು. 

ಅವರ ಮೇಲೆ ನಿಮಗೆ ಸಿಟ್ಟು ಬರೋದಿಲ್ಲವಾ? 

ಯಾಕೆ? 

ಎಲ್ಲಾ ಕೇಕೂ ಅವರೇ ತಿನ್ತಾ ಇದ್ದಾರೇಂತ. ನಿಮಗೆ ಸ್ವಲ್ಪನೂ ಕೊಡದೇ 


ತಿನ್ನುತ್ತಾ ಇರೋದು ಸರಿಯಲ್ಲಾನ್ನಿಸುತ್ತೆ. 


ಹಾಗೇನಿಲ್ಲ, ಅವರು ಶ್ರೀಮಂತರು. ಅಲ್ಲ, ಅಲ್ಲಿ ನೋಡೋಕೆ ಚೆನ್ನಾಗಿ 
ದೆಯೋ ಇಲ್ವೋ? 

ಇಲ್ಲಿಗಿಂತ ಅಲ್ಲಿ ಚೆನ್ನಾಗೇನೂ ಇಲ್ಲ. 

ಅಯ್ಯೋ, ಇಲ್ಲಿ ಎಷ್ಟು ಕತ್ತಲಿದೆ, ಇಕ್ಕಟ್ಟಾಗಿದೆ, ಅಲ್ಲದೆ ಇಲ್ಲಿ ಕೇಕೇ ಇಲ್ಲ. 
ಅಲ್ಲೂ ಹೀಗೇ ಇದೆ, ಆದ್ರೆ ನಿಮಗೆ ಹಾಗೆ ಕಾಣಿಸ್ತಿಲ್ಲ. 

ಏನಿಲ್ಲ, ನನ್ನ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ. ಚರ್ಚಿನ ಗಂಟೇಲಿ ಸಮಯ 
ಎಷ್ಟೂಂತ ನಾನು ನೋಡಬಲ್ಲೆ, ಅಪ್ಪಂಗೇ ಕಾಣಲ್ಲ. 

(ಸಿಟ್ಟಗೇಳುತ್ರು ನಿನಗೆ ಕಾಣಿಸುತ್ತಿಲ್ಲ ಅಂತ ನಾನು ಮತ್ತೆ ಹೇಳೆ ನೆ! ನಾನು 
ಕಾಣಿಸುತ್ತೀನಾ? ಹೇಗಿದ್ದೀನಿ ನಾನು? (ಟಲ್ಲಿಲ್‌ ಸುಮ್ಮನಾಗುತ್ತಾನೆ ಹುಂ, 
ಉತ್ತರಕೊಡು. ನಾನು ನಿಮಗೆ ಹೇಗೆಕಾಣಿಸ್ತೀನಿ ಅಂತನಾನು ತಿಳಕೋಬೇಕು! 
ನಾನು ಸುಂದರಿನಾ, ಕುರೂಪಿಯಾ? (ನಿಶ್ಶಬ್ದ ಅಸಹನೀಯವಾಗುತ್ತದೆ) ಉತ್ತ ರ 


೭೪ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಹೇಳೋದಿಲ್ವ? ನಾನು ಯುವತಿನಾ, ಮುದುಕಿನಾ? ನನ್ನ ಕೆನ್ನೆಗಳು 
ಕೆಂಪಗಿವಾ, ಹಳದಿಯಾಗಿವಾ?......... ನಾನು ಗೂನಿ ಅಂದು 
ಬಿಡುತ್ತೀಯೇನೊ? 

(ಹೊಂದಾಣಿಕೆಮಾಡಿಕೊಳ್ಳುವವನಂತೆ ಇಲ್ಲ, ಇಲ್ಲ. ಅಂಥಾ ದೊಡ್ಡ ಗೂನೇನು 
ಅಲ್ಲ. 

ಏನಿಲ್ಲ, ನಿನ್ನ ಮುಖ ನೋಡಿದರೆ ಭಾರಿ ದೊಡ್ಡ ಗೂನೇ ಇರಬೇಕೆಂದು 
ಯಾರಾದರೂ ಅಂದುಕೊಳ್ಳಬಹುದು. ನನ್ನ ಮೂಗು ಕೊಂಡಿಯ 
ಹಾಗಿದೆಯಾ, ನನ್ನ ಕಣ್ಣೊಂದು ಇಲ್ಲವಾಗಿದೆಯಾ? 

ಛೆ ಛೆ, ನಾನು ಹಾಗೆ ಹೇಳುವುದಿಲ್ಲ. ಯಾರು ಕಿತ್ತರು ಅದನ್ನ ? 

(ಹೆಚ್ಚು ಅಸಹನೆಯಿಂದ) ಅದೇನು ಕಿತ್ತು ಹಾಕಿಲ್ಲ! ಎಷ್ಟು ಕೊಬ್ಬು ನಿನಗೆ, ಎ 
ಹುಡುಗ ! ಇನ್ನೊಂದಕ್ಕಿಂತ ಇದೇ ಚೆನ್ನಾಗಿ ಕಾಣುತ್ತೆ: ಇದೇ ಅದಕ್ಕಿಂತ 
'ದೊಡ್ಡದು, ಜಾಸ್ತಿ ಹೊಳಪಿರೋದು, ಆಕಾಶದ ಥರ ನೀಲಿಯಾಗಿ 
ರೋದು. ನನ್ನ ಕೂದಲು.... ಕಾಣುತ್ತಾ? ಹೊಲದಲ್ಲಿ ಕಾಳಿನ ತೆನೆಗಳಷ್ಟು 
ಚೆನ್ನಾಗಿದೆ; ನಿಜವಾದ ಚಿನ್ನದ ಹಾಗೆ. ಅಲ್ಲದೆ ನನ್ನ ಕೇಶ ರಾಶಿ 
ರಾಶಿಯಾಗಿದೆ, ಭಾರದಿಂದ ತಲೆ ತಗ್ಗುವಂತಾಗಿದೆ... ಎಲ್ಲಾ ಕಡೆಗೂ 
ತೂರಿಕೊಂಡು ಬರುತ್ತಿರುತ್ತದೆ. ನನ್ನ ಕೈಮೇಲೂ ಬೆಳಕೊಂಡಿರೋದು 
ಕಾಣುತ್ತಾ ? 

(ಎರಡು ಬೂದು ಬಣ್ಣದ ಕೂದಲೆಳೆಗಳನ್ನು ಎತ್ತಿ ತೋರಿಸುತ್ತಾಳೆ 

ಹೌದು, ಚೂರು ಚೂರು ಕಾಣಿಸುತ್ತೆ. 

(ಸಿಟ್ಟಿನಿಂದ ಚೂರಾ? ರಾಶಿರಾಶಿ! ತೋಳುತುಂಬಾ ! ಗುಚ್ಛಗುಚ್ಛವಾಗಿ! 
ಚಿನ್ನ ದ ಅಲೆಗಳು! ನಂಗೊತ್ತು. ಏನೇನೂ ಕಾಣಿಸುತ್ತಿ ಲ್ಲಾ ಅಂತ ಅನ್ನುವ 
ಜನ ಇದ್ದಾರೆ: ಆದ್ರೆ ನೀನೂ ಅಂಥಾ ಕೇಡಿ ಕುರುಡರಲ್ಲಿ ಒಬ್ಬನಲ್ಲ ಅಂತ 
ನನ್ನ ಭಾವನೆ. 

ಇಲ್ಲ, ಇಲ್ಲ. ಅಡಿಗಿಕೊಂಡಿರೋದನ್ನ ಬಿಟ್ಟರೆ ಇನ್ನೆಲ್ಲಾ ನಾನು 
ನೋಡಬಲ್ಲೆ. 


ನಾಟಕ/ ೭೫ 


ಯಕ್ಷೆ : ಇನ್ನ ಮಿಕ್ಕವನ್ನೂ ನೀನು ಸಂಶಯವಿಲ್ಲದೆ ನೋಡಬಲ್ಲವನಾಗಬೇಕು ! 
ಮನುಷ್ಯರು ಬಹಳ ವಿಚಿತ್ರ! ಯಕ್ಷ ಯಕ್ಷಿಯರು ಸತ್ತು ಹೋದಾಗಿನಿಂದ 
ಅವರಿಗೆ ಎನೇನೂ ಕಾಣದು. ಹೋಗಲಿ ಅನುಮಾನ ಕೂಡ ಬರುವುದಿಲ್ಲ. 
ಅದೃಷ್ಟವಶಾತ್‌, ಮೊಬ್ಬು ಕಣ್ಣು ಗಳಿಗೆ ಹೊಸಬೆಳಕು ನೀಡಬಲ್ಲ ಎಲ್ಲ 
ವಸ್ತುಗಳನ್ನೂ ನಾನು ಯಾವಾಗಲೂ ಕೊಂಡೊಯ್ದಿರುತ್ತೇನೆ. ನನ್ನ 
ಚೀಲದಿಂದ ಏನು ಹೊರತೆಗೀತಿದ್ದೀನಿ, ನೋಡು.... 

ಟಿಲ್ಬಿಲ್‌ ಸ ಎಷ್ಟು ಮುದ್ದಾಗಿದೆ ಈ ಹಸಿರು ಟೊಪ್ಪಿ! ಆ ತುರಾಯಿಯಲ್ಲಿ 
ಮಿನುಗುತ್ತಿರುವುದು ಏನು? 

ಯಕ್ಷೆ : ಅದೂ, ಜನರಿಗೆ ಕಾಣುವಂತೆ ಮಾಡಬಲ್ಲ ದೊಡ್ಡ ವಜ್ರ. 

ಟೆಲ್ಲಿಲ್‌ : ಹೌದಾ? 

ಯಕ್ಷಿ : ಹೌದು, ಆ ಟೊಪ್ಪಿಯನ್ನು ತಲೆಯ ಮೇಲೆ ಹಾಕಿಕೊಂಡು, ಆ ವಜ್ರವನ್ನು 
ಒಂದಿಷ್ಟು ತಿರುಗಿಸು: ಬಲದಿಂದ ಎಡಕ್ಕೆ, ಹೀಗೆ... ಕಾಣಿಸಿತಾ? ಆಗ ಅದು 
ಯಾರಿಗೂ ಗೊತ್ತಿಲ್ಲದ ಒಂದು ಗುಳ್ಳೆಯನ್ನು ಒತ್ತುತ್ತದೆ. ಆಗ ನಿನ್ನ 
ಕಣ್ಣುಗಳು ತೆರಕೊಳ್ಳುತ್ತವೆ.' 

ಟಿಲ್ಫಿಲ್‌ : ನೋವಾಗಲ್ವ? 

ಯಕ್ಷಿ : ಬದಲಾಗಿ ಅದು ಇಷ್ಟವಾಗುತ್ತೆ ನಿನ್ನ ಮರುಳಾಗಿಸುತ್ತೆ. ತಕ್ಷಣ ನೀನು ಎಲ್ಲ 
ವಸ್ತುಗಳ ಒಳಗನ್ನೂ ನೋಡಲು ಸಾಧ್ಯವಾಗುತ್ತೆ.ಬ್ರೆ ಡ್ಡಿನ ಆತ್ಮ ವೈನಿನ 
ಆತ್ಮ, ಮೆಣಸಿನ ಆತ್ಮ... ಹೀಗೆ. 

ಮೈಟಿಲ್‌: ಸಕ್ಕರೆಯ ಆತ್ಮವನ್ನೂ ನೋಡಬಹುದಾ? 

ಯಕ್ಷಿ : (ಸಿಡುಕುತ್ತಾ) ಖಂಡಿತಾ ! ನನಗೆ ಅನವಶ್ಯಕ ಪ್ರಶ್ನೆಗಳೂಂದ್ರೆ ಆಗಲ್ಲ. 
ಸಕ್ಕರೆಯ ಆತ್ಮ ಮೆಣಸಿನ ಆತ್ಮಕ್ಕಿಂತ ಹೆಚ್ಚೇನೂ ಚೆನ್ನಾಗಿರುವುದಿಲ್ಲ. 
ನೀಲಿಹಕ್ಕೆ ಹುಡುಕಲು ನಿಮಗೆ ಏನೇನು ಸಹಾಯ ಬೇಕೊ ಅದನ್ನೆಲ್ಲಾ 
ನಾನು ನಿಮಗೆ ಕೊಡುತ್ತೇನೆ, ಆಯ್ತಾ? ನಿಮಗೆ ಹಾರುವ ಜಮಖಾನ 

"` ಅಥವಾ ಹಾಕಿಕೊಂಡರೆ ಅದೃಶ್ವವಾಗಿಸುವ ಉಂಗುರ ಕೊಟ್ಟಿದ್ದರೆ 

ಚೆನ್ನಾಗಿರುತ್ತಿತ್ತು, ನಂಗೆ ಗೊತ್ತು; ಆದರೆ ಅವನ್ನ ಇಟ್ಟಿರುವ ಬೀರುವಿನ 
ಕೀಲಿಕ್ಕೆ ಕಳಕೊಂಡು ಬಿಟ್ಟಿದ್ದೀನಿ. ಓ ಮರೆತೇ ಹೋಗುತ್ತಿದೆ. (ವಜ್ರದ 


೭೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟಿಲ್ಫಿಲ್‌ : 


ಯಕ್ಷಿ 


ಟಿಲಿಲ್‌: 
ಘು 
ಯಕ್ಷೆ 


ಯಕ್ಷಿ 


ಕಡೆತೋರಿಸುತ್ತಾ) ಹೀಗೆ ಇಟ್ಟುಕೊಂಡು... ಕಾಣಿಸುತ್ತಾ?..... ಹೀಗೆ ಒಂದು 
ಸುತ್ತು ತಿರುಗಿಸಿದರೆ ಹಿಂದೆ ನಡೆದಿದ್ದು ಕಾಣಿಸುತ್ತೆ. ಒಂದು ಸುತ್ತು ಈ ಕಡೆ 
ತಿರುಗಿಸಿದರೆ ಭವಷ್ಟದ್ದು ಕಾಣಿಸುತ್ತೆ. ಇದು ಕುತೂಹಲ ಕಾರಿಯಾದರೂ, 
ಸಾಧ್ಯವಾಗುವಂಥದ್ದು. ಮತ್ತೆ ಶಬ್ದ ಮಾಡುವುದಿಲ್ಲ. 

ಅಪ್ಪ ಇದನ್ನ ಇಸ್ಕೊಂಡ್‌ ಬಿಡ್ತರೆ. 

ಅವರ ಕಣ್ಣಗೆ ಇದು ಕಾಣಿಸೋದಿಲ್ಲ. ಅದು ನಿನ್ನ ತಲೆಮೇಲೆ 
ಇರೋವರ್ಲೂ ಯಾರ ಕಣ್ಣಿಗೂ ಅದು ಕಾಣುವುದಿಲ್ಲ. ನೋಡ್ತಿಯಾ 
ಒಂದು ಸಲ?( ಪುಟ್ಟ ಹಸಿರು ಟೊಪ್ಪಿಯನ್ನು ಟಿಲ್ಬಿಲ್‌ ತಲೆ ಮೇಲೆ ಇರಿಸುತ್ತಾ ಳಿ ಈಗ 
ವಜ್ರ ತಿರುಗಿಸು, ಒಂದು ಸುತ್ತು... ಆಮೇಲೆ... 

ಟಿಲ್ಬಿಲ್‌ ವಜ್ರ ತಿರುಗಿಸುತ್ತಿ ದ್ದಂತೆ ಎಲ್ಲ ವಸ್ತುಗಳಲ್ಲೂ ವಿಚಿತ್ರ ಬದಲಾವಣೆ ಆಗ 
ತೊಡಗುತ್ತದೆ. ಮುದಿ ಯಕ್ಷಿ ಸುಂದರ ರಾಜಕುಮಾರಿ ಯಾಗಿ ಪರಿವರ್ತನೆ 
ಹೊಂದುತ್ತಾಳೆ. ಮನೆಯ ಗೋಡೆಯಲ್ಲಿ ಕಲ್ಲುಗಳೆಲ್ಲ ಬೆಲೆಬಾಳುವ ಹರಳುಗಳಂತೆ 
ನೀಲಮಣಿಗಳಂತೆ ಹೊಳೆಯ ತೊಡುಗುತ್ತವೆ. ಸರಳವಾಗಿದ್ದ ಕುರ್ಚಿ ಮೇಜು 
ಮಂಚಗಳು ಥಳ ಥಳ ಹೊಳೆಯತೊಡಗುತ್ತವೆ. ಟೇಬಲ್ಲು ಅಮೃತತಿಲೆಯಿಂದ 
ಮಾಡಿರುವಂತೆ ಕಾಣುತ್ತದೆ. ಗಡಿಯಾರದ ಮುಖ ಕಣ್ಣು ಮಿಟುಕಿಸಿ 
ಮುಗುಳ್ನಗುತ್ತ ದೆ; ಅದರ ಪೆಂಡುಲಂ ಇರುವ ಬಾಗಿಲು ತೆರೆದು ಗಂಟೆಗಳು 
(ತಾಸುಗಳು ಒಂದೊಂದೂ ಕಿ ಕೈ ಹಿಡಿದುಕೊಂಡು ಹೊರಬರುತ್ತವೆ ; ಸುಶ್ರಾವ್ಯ 
ಸಂಗೀತಕ್ಕೆ ಕುಣಿಯಲು ಶುರು ಮಾಡುತ್ತವೆ. 


(ಆಶ್ಚರ್ಯದಿಂದ ತಾಸುಗಳ ಕಡೆಕ್ಕೆ ಮಾಡುತ್ತಾ) ಆಸುಂದರ ಹೆಂಗಸರೆಲ್ಲ ಯಾರು? 
ಹೆದರಬೇಡ; ಅವು ನಿಮ್ಮ ಜೀವನದ ಸಮಯದ ತಾಸುಗಳು. ಹೊರಬಂದು 
ಒಮ್ಮೆಯಾದರೂ ಕಣ್ಣಿಗೆ ಕಾಣುವಂತಾದೆವಲ್ಲಾ ಎಂದು ಅವಕ್ಕೆ 
ಖುಷಿಯಾಗಿದೆ. 

ಗೋಡೆಗಳೆಲ್ಲ ಯಾಕಿಷ್ಟು ಫಳ ಫಳ ಹೊಳೆಯುತ್ತಿವೆ? ಅವೇನು 
ಸಕ್ಕರೆಯಿಂದ ಮಾಡಿದ್ದಾ, ಅಥವಾ ಬೆಲೆಬಾಳುವ ಕಲ್ಲುಗಳಿಂದ ಮಾಡಿದ್ದಾ? 
ಕಲ್ಲುಗಳೆಂದರೆ ಎಲ್ಲಾ ಒಂದೇ. ಎಲ್ಲಾ ಕಲ್ಲುಗಳೂ ಬೆಲೆ ಬಾಳುವಂಥವೇ 
ಆದರೆ ಮನುಷ್ಯ ಕೆಲವನ್ನು ಮಾತ ನೋಡಬಲ್ಲ. 


ನಾಟಕ/ ೭೭ 


ಮಾತಾಡುತ್ತಿರುವಾಗ ಮೋಡಿ ಹಾಕುವಂಥ ಆ ದೃಶ್ಯದ ಮಾಂತ್ರಿಕತೆ 
ಹೆಚ್ಚಾಗುತ್ತದೆ, ಪೂರ್ಣ ಗೊಳ್ಳುತ್ತದೆ. ಬ್ರೆಡ್ಡಿನ ತುಂಡುಗಳ ಆತ್ಮಗಳು ಚಿಕ್ಕ ಚಿಕ್ಕ 
ಮನುಷ್ಯರಂತೆ, ಬ್ರೆಡ್ಡಿನ ಅಂಚಿನ ಬಣ್ಣದ ಬಿಗಿ ಪ್ಯಾಂಟು ಧರಿಸಿ, ಹಿಟ್ಟಿನಿಂದಾಗಿ 
ಧೂಳು ಮೆತ್ತಿಕೊಂಡು, ಬ್ರೆಡ್ಡಿನ ಪಾತ್ರೆಯಿಂದ ಹೊರ ಜಿಗಿಯುತ್ತವೆ; ಮೇಜಿನ 
ತುಂಬಾ ಓಡಾಡ ತೊಡಗುತ್ತವೆ. ಅಲ್ಲಿ, ಹಳದಿ ಒಲೆಯಿಂದ ಜಿಗಿದು, ಕೆಂಪು 
ಬಿಗಿಪ್ಕಾಂಟು ತೊಟ್ಟ ಬೆಂಕಿಯನ್ನು ಎದುರುಗೊಳ್ಳುತ್ತಾರೆ. ಬೆಂಕಿ ಗಹಗಹಿಸಿ 


ನಗುತ್ತಾ ಬ್ರೆಡ್ಡಿನ ತುಂಡುಗಳ ಮಧ್ಯ ಹಾಯುತ್ತಿರುತ್ತಾನೆ 
ಟಿಲ್ಫಿಲ್‌: ಆ ಕುರೂಪಿ ಕುಳ್ಳರು ಯಾರು? 
ಯಕ್ಷೆ : ಓ, ಅವರೆಲ್ಲ ಅಮುಖ್ಯರು: ಸತ್ವದ ಸಾಮ್ರಾಜ್ಯ ಬಂದ ಕೂಡಲೆ ಅದರ 
ದುರುಪಯೋಗಪಡಿಸಿಕೊಳ್ಳಲು ಬಿಗಿಯಾಗಿ ಬಂಧಿಯಾಗಿದ್ದ 
ಪಾತ್ರೆಯೊಳಗಿಂದ ಹೊರ ಬಂದಿದ್ದಾರೆ. 


ಟಿಲ್ಪಿಲ್‌: ಮತ್ತೆ ಆ ಗಬ್ಬುನಾತದ ಕೆಂಪು ವ್ಯಕ್ತಿ..? 


ಯಕ್ಷಿ : ಶ್‌! ಅಷ್ಟು ಜೋರಾಗಿ ಮಾತಾಡಬೇಡ; ಅದು ಬೆಂಕಿ. ಬಹಳ 
ಅಪಾಯಕಾರಿ. 

ಮಾಂತ್ರಿಕತೆ ಈ ಮಾತಿನಿಂದಾಗಿ ಕಡಿಮೆಯೇನಾಗುವುದಿಲ್ಲ. ಬೀರುವಿನ ಕಾಲ ಒಳಿ 
ಮೈ ಸುರುಳಿ ಮಾಡಿ ಮಲಗಿದ್ದ ನಾಯಿ ಮತ್ತು ಬೆಕ್ಕು ಎದ್ದು ಒಟ್ಟಿಗೆ ಜೋರಾಗಿ ಒಮ್ಮೆ ಕೂಗು 
ಹಾಕಿ, ಹೋಗಿ ಬಿಡುತ್ತಾವೆ. ಅವು ಇದ್ದ ಜಾಗದಿಂದ ಇಬ್ಬರು ವ್ಯಕ್ತಿಗಳು ಮೇಲೇರುತ್ತಾರೆ' ಒಬ್ಬನಿಗೆ 
ಗಡವನಾಯಿಯ ಮುಖ, ಇನ್ನೊಬ್ಬಳಿಗೆ ಮಳ್ಳ ಬೆಕ್ಕಿನ ಮುಖ. ಇನ್ನು ಮುಂದೆ 
ಮೊದಲನೆಯವನನ್ನು ನಾಯಿ ಎಂದೂ, ಎರಡನೆಯವಳನ್ನು ಬೆಕ್ಕು ಎಂದು ನಾವು ಹೇಳೋಣ. 
ನಾಯಿ ಟಿಲ್ಬಲ್‌ ಬಳಿ ನುಗ್ಗಿ ಹಿಂಸೆಯಾಗುವಂತೆ ಮುದ್ದಿಸುತ್ತದೆ; ಬೆಕ್ಕು ತನ್ನ ಕೂದಲು 


ಬಾಚಿಕೊಳ್ಳುತ್ತಾಳೆ, ಕೈ ತೊಳಕೊಳ್ಳುತ್ತಾಳೆ, ಮೀಸೆ ತೀಡಿಕೊಂಡು ಮೈಟಿಲ್‌ ಹತ್ತಿರ ಬರುತ್ತಾಳೆ. 


ನಾಯಿ : (ಕಿರುಚುತ್ತಾ ಕುಣಿದಾಡುತ್ತಾ, ಎಲ್ಲ ವಸ್ತುವಿನ ಮೇಲೂ ಎರಗುತ್ತಾ, ಒಟ್ಟಿನಲ್ಲಿ ಸಹಿಸಲು 
ಕಷ್ಟವಾಗುವಷ್ಟು ಕುಣಿಯುತ್ತಾ) ನನ್ನ ಪುಟ್ಟ ದೇವತೆ! ಶುಭ ಬೆಳಗು! ಶುಭ ಬೆಳಗು 
ನನ್ನ ಪುಟ್ಟ ದೇವರೆ. ಅಂತೂ ನಾವು ಮಾತಾಡ ಬಲ್ಲೆವು !ನಿನ್ನ ಹತ್ತ ಎಷ್ಟು 
ವಿಷಯ ಹೇಳೋದಿದೆ!ನಾನು ಎಷ್ಟು ಬೊಗಳಿದರೂ, ಬಾಲ ಆಡಿಸಿದರೂ 
ನಿನಗೆ ತಿಳಿಯಲೇ ಇಲ್ಲ! ಈಗ, ಈಗ! ಶುಭ ಬೆಳಗು! ಶುಭ ಬೆಳಗು! ನಿನ್ನ 
ಕಂಡರೆನನಗದೆಷ್ಟು ಪ್ರೀತಿ... ಪ್ರೇಮ! ನನ್ನ ಚಮತ್ವಾರ ಮಾಡಿ ತೋರಿಸಲೆ? 
ಭಿಕ್ಷ ಬೇಡುವುದನ್ನು ಮಾಡಿ ತೋರಿಸಲೆ? ಮುಂದಿನ ಕಾಲಮೇಲೆ 


೭೮ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟಿಲ್ಟಿಲ್‌ : 
ಯಕ್ಷೆ 


ಟಿಲಿಲ್‌ : 
ಒ 
ಯಕ್ಷಿ 


ಭಕ್ಕು 


ಯಕ್ಷಿ 


ಯಕ್ಷಿ 


ನಡೆಯಲಾ, ಹಿಂದಿನ ಕಾಲಮೇಲೆ ಕುಣಿಯಲಾ, ಯಾವುದು ಇಷ್ಟು 

ನಿನಗೆ? 

ನಾಯಿ ಮುಖ ಹೊತ್ತಿರುವ ಈ ವ್ಯಕ್ತಿ ಯಾರು? 

ನಿನಗೇ ಕಾಣಿಸೋದಿಲ್ಲವಾ? ನೀನೇ ಬಿಡುಗಡೆಗೊಳಿಸಿರುವ ದಿನ್ನ ನಾಯಿ 

ಟ್ಫ ಲೋನ ಆತ್ಮ. 

(ಮೈಟಲ್‌ ಬಳಿಹೋಗಿ ವೈಯ್ಯಾರದಿಂದ ತನ್ನ ಕೈ ಅವಳ ಮೇಲೆ ಹಾಕುತ್ತಾ) ಎಷ್ಟು ಚೆನ್ನಾ ಗಿ 

ಕಾಣಿಸುತ್ತಿ ದ್ದೀಯ ನೀನು ಇವತ್ತು! 

ಶುಭ ಬೆಳಗು ಮ್ಯಾಡಮ್‌. (ಯಕ್ಷಿಗೆ ಇದು ಯಾರು? 

ಯಾಕೆ ನಿನಗೇ ಕಾಣಿಸುತ್ತಿಲ್ಲವಾ ? ಟಲೆಟ್ಟೆಯ ಆತ್ಮ. ಕ್ಥೆ ಚಾಚಿದೆ, 

ಮುದ್ದಿಸು ಅದನ್ನು. 

(ಬೆಕ್ಕನ್ನು ನೂಕುತ್ರಾ) ನಾನೂ... ನಾನು, ಪುಟ್ಟ ದೇವತೆಯನ್ನ ಮುದ್ದಿಸಿದೆ, 

ಪುಟ್ಟ ಹುಡುಗಿಯನ್ನೂ ಮುದ್ದಿಸಿದೆ! ಎಲ್ಲರನ್ನೂ ಮುದ್ದಿಸಿದೆ. ಓ, ಎಷ್ಟು 
ಜವಾಗಿದೆ! ಎಷ್ಟು ಸಂತೋಷವಾಗಿದೆ! ಈಗ ಟಿಲೆಟ್ಟೆನ ಹೆದರಿಸ್ತೀನಿ. 

ಬೌಬಾಬಾ! 

ನೀವು ಯಾರೂಂತ ನಂಗೆ ಗೊತ್ತಾಗಿಲ್ಲ. 

(ಕಡ್ಡಿ ತೋರಿಸಿ ನಾಯಿಯನ್ನು ಬೆದರಿಸುತ್ತಾ) ಸುಮ್ಮ ನಿರುತ್ತಿ ೀಯಾ ಅಥವಾ ಕಾಲದ 

ಕಡೆಯವರೆಗೂ ಮೊದಲಿನಂತೆ ಮೂಕನಾಗಿಸಿ ಬಿಡಲಾ? 


ಮಾಂತ್ರಿಕತೆ ಮುಂದುವರೆದಿರುತ್ತದೆ. ಮೂಲೆಯಲ್ಲಿ ಚರಕ ತಿರುಗ ಹತ್ತಿ, 
ಬೆಳಕಿನೆಳೆಗಳನ್ನು ನೂಲುತ್ತಿದೆ; ಇನ್ನೊಂದು ಮೂಲೆಯಲ್ಲಿದ್ದ ನಲ್ಲಿ ದೊಡ್ಡದನಿ 
ತೆಗೆದು ಹಾಡುತ್ತ ಬೆಳಕಿನ ಕಾರಂಜಿ ಉಂಟಾಗಿ, ಬಚ್ಚಲು ತುಂಬಿ ಪಚ್ಚೆ ಹರಳುಗಳು 
ಧಾರಾಕಾರವಾಗಿ ಹರಿಯ ತೊಡಗುತ್ತ ದೆ. ಅದರ ಮೂಲಕ ನೀರಿನ ಆತ್ಮ ಆಚೆ 
ಬರುತ್ತಾಳೆ. ಯುವತಿಯ ಮೇಲಿಂದ ನೀರಿಳಿಯುತ್ತಿರುತ್ತದೆ. ಕೂದಲು ಕೆದರಿದೆ, 
ತಕ್ಷಣ ಬೆಂಕಿಯ ಜೊತೆ ಕಾದಲು ಶುರುಮಾಡುತ್ತಾಳೆ. 


ಆ ಒದ್ದೆ ಒದ್ದೆ ಹೆಂಗಸು ಯಾರು? 


ಹೆದರಬೇಡ ಈಗ ತಾನೇ ನಲ್ಲಿಯಿಂದ ಆಚೆ ಬಂದ ನೀರು ಆಕೆ 


ನಾಟಕ/ ೭೯ 


ಯಕ್ಷಿ 


ಮೈಟಿಲ್‌: 


ಯಕ್ಷಿ 


ಮೈಟಿಲ್‌: 


ಯಕ್ಷಿ 


ಟಿಲ್ಬಿಲ್‌ : 


ಯಕ್ಷೆ 


ಹಾಲಿನ ಪಾತ್ರೆ ಜಿಗಿದು ಟೇಬಲ್ಲಿನಿಂದ ಕೆಳಕ್ಕೆ ಬಿದ್ದು ಒಡೆಯುತ್ತದೆ. ಚೆಲ್ಲಿದ 
ಹಾಲಿನಿಂದ ಎನು ಕಂಡರೂ ಹೆದರುವ ಎತ್ತರದ ಬಿಳೀ ಬಣ್ಣದ ಯುವತಿ 
ಮೇಲೇರುತ್ತಾಳೆ 


ರಾತ್ರಿ ಉಡುಪಿನಲ್ಲಿರುವ ಆ ಬೆದರಿದ ಹೆಂಗಸು ಯಾರು? 
ಅದು ಹಾಲು, ಆಕೆ ತನ್ನ ವಾತೆ, ಒಡೆದು ಹಾಕಿಕೊಂಡಿದ್ದಾಳೆ. 


ಬೀರುವಿನ ಕಾಲಿನ ಬಳಿಯಿದ್ದ ಸಕ್ಕರೆಅಚ್ಚು ಎತ್ತರಕ್ಕೆ ದೊಡ್ಡದಾಗಿ ಬೆಳೆದು, ತನ್ನ 
ಸುತ್ತುವರಿದಿದ್ದ ಪೇಪರ್‌ ಹರಿದುಹೋಗಿ, ಅಲ್ಲಿಂದ ಹೇಸಿಗೆ ಮುಖದ 
ಕಪಟಿಯೊಬ್ಬ ಅರ್ಧನೀಲಿ ಅರ್ಧ ಬಿಳಿ ಬಣ್ಣದ ಉದ್ದನೆ ನಿಲುವಂಗಿ ತೊಟ್ಟವ 
ಮೇಲೆದ್ದು, ಮೈಟಿಲ್‌ ಬಳಿ ಕಪಟ ಭಕ್ತಿ ತೋರುತ್ತಾ ಬರುತ್ತಾನೆ 


(ಬೆದರಿ) ಅವನಿಗೇನು ಬೇಕಂತೆ? 

ಅರೆ, ಅವನು ಸಕ್ಕರೆಯ ಆತ್ಮ. 

(ನಂಬಿಕೆ ಬಂದ ಮೇಲೆ) ಅವನ ಹತ್ತಿರ ಬಾರ್ಲೆ ಸಕ್ಕರೆ ಇದೆಯಾ? 

ಅವನ ಜೋಬಿನ ತುಂಬಾ ಅವೇ ಇವೆ. ಅವನ ಒಂದೊಂದು ಬೆರಳೂ 
ಸಕ್ಕರೆ ಕಡ್ಡಿಗಳೇ. 


ದೀಪ ಟೀಬಲ್ಲಿಂದ ಕೆಳಕ್ಕೆ ಬೀಳುತ್ತದೆ. ಅದರ ಬೆಂಕಿ ರುಗ್ಗೆಂದು ಮೇಲೆ ಬಂದು 
ತಕ್ಷಣ ಅಸಾಮಾನ್ಯ ರೂಪದ ಪ್ರಕಾಶಮಾನ ಯುವತಿಯೊಬ್ಬಳು ಹೊರಬರುತ್ತಾಳೆ. 
ಫಳ ಫಳ ಹೊಳೆಯುವ ಧಾವಣಿಗಳಿಂದ ಅಲಂಕೃತಳಾಗಿದ್ದಾ ಳೆ. ಉನ್ನತ್ತಳಾಗಿ 


ಅಲುಗಾಡದೇ ನಿಂತು ಬಿಡುತ್ತಾ ಳೆ 

ಅದು ಮಹಾರಾಣಿ! 

ಅದು ಪವಿತ್ರ ವರ್ಜಿನ್‌ ಮೇರಿ! 

ಅಲ್ಲ ಮಕ್ಕಳೆ, ಅದು ಬೆಳಕು. 

ಅಪ್ಪ ರಲ್ಲಿ ಕಟ್ಟೆ ಯ ಮೇಲಿಂದ ಪಾತ್ರೆ ಪಡಾಸುಗಳು ಬುಗುರಿಯಂತೆ 
ತಿರುಗತೊಡಗುತ್ತವೆ; ಬಟ್ಟೆ ಪೆಟ್ಟಿಗೆ ಮಡಚಿದ ತನ್ನ ಬಾಗಿಲನ್ನು ತೆರೆಯುತ್ತದೆ; 
ಒಳಗಿಂದ ರಾಶಿಗಟ್ಟ ಲೆ ಚಂದ್ರನ ಬೆಳಕಿನ ಸೂರ್ಯನ ಬೆಳಕಿನ ಬಟ್ಟೆ ಬರೆ, ರಗ್ಗು, 


ಹರಕಲು ಬಟ್ಟೆಗಳು ಅಟ್ಟದ ಮೇಲಿಂದ ಏಣಿಯ ಮೇಲಾಸಿ 
ಹೊರಬೀಳತೊಡಗುತ್ತವೆ. ತಕ್ಷಣ ಬಲಬಾಗಿಲನ್ನು ಮೂರು ಸಲ ಯಾರೋ ತಟ್ಟಿದ 


ಸದ್ದು 


೮೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಟ್ಬಿಲ್‌ : 


ಯಕ್ಷೆ 
ನಾಯಿ : 


#8 


(ಹೆದರ) ಅದು ಅಪ್ಪನೇ! ಅವರಿಗ ಕೇಳಿಸಿ ಬಿಟ್ಟಿದೆ! 


ಜ ತಿರುಗಿಸು! ಎಡದಿಂದ ಬಲಕ್ಕೆ( ಟಲ್ಲಿಲ್‌ ಕೂಡಲೆ ತಿರುಗಿಸುತ್ತಾನೆ ಅಷ್ಟು 
ಫಕ್ಕಂತ ಅಲ್ಲ! ಅಯ್ಯೋ ದೇವರೆ! ಇನ್ನು ತಡವಾಯಿತು. ಅದನ್ನು ತುಂಬಾ 
ಜೋರಾಗಿ ತಿರುಗಿಸಿಬಿಟ್ಟೆ; ಇವರೆಲ್ಲಾ ತಮ್ಮ ಜಾಗಗಳಿಗೆ ಹೋಗಲು 
ಸಾಕಷ್ಟು ಸಮಯ ಇಲ್ಲದಾಯ್ತು ಇನ್ನು ತುಂಬಾ ಕಷ್ಟವಾಗುತ್ತೆ. 
ಯಕ್ಷಿ ಮತ್ತೆ ಮುದುಕಿಯಾಗುತ್ತಾಳೆ. ಗೋಡೆಗಳು ಪ್ರಜ್ವಲತೆ ಕಳಕೊಂಡು ಮತ್ತೆ 
ಮೊದಲಿನಂತಾಗುತ್ತವೆ; ತಾಸುಗಳು ಮತ್ತೆ ಗಡಿಯಾರ ದೊಳಕ್ಕೆ ಹೋಗುತ್ತವೆ; 
ಚರಕ ನೂಲುವುದನ್ನು ನಿಲ್ಲಿಸುತ್ತದೆ... ಇತ್ಯಾದಿ. ಆದರೆ ಗಡಿಬಿಡಿಯಲ್ಲಿ ಬೆಂಕಿ 
ಹ:ತ್ತನಂತೆ ಕೋಣೆ ತುಂಬಾ ಹೊಗೆ ಗೂಡಿಗಾಗಿ ಹುಡುಕಾಡುತ್ತೆ. ಬ್ರೆಡ್ಡಿನ ಒಂದು 


ತುಂಡು ಮತ್ತೆ ಪಾತ್ರೆಯೊಳಗ ಹಿಡಿಯಲಾಗದೆ ಹೆದರಿ ಅಳಲು ಶುರುಮಾಡುತ್ತದೆ. 

ಯಾಕೆ, ಏನಾಯ್ತು? | 

(ಕಣ್ಣೀರು ಹರಿಸುತ್ತಾ) ಪಾತ್ರೆಯಲ್ಲಿ ನನಗೆ ಜಾಗವೇ ಇಲ್ಲ. 

(ಪಾತ್ರೆಯೊಳಗೆ ಬಗ್ಗಿ ನೋಡುತ್ತಾ) ಇದೆ, ಇದೆ. ( ಮಿಕ್ಕ ತುಂಡುಗಳನ್ನ ಒಂದು ಪಕ್ಕಕ್ಕೆ 

ಸರಿಸಿ) ಬೇಗ ಬಾ, ಇಲ್ಲಿ ಸೇರಿಕೊ. ಸ 
ಮತ್ರ ಬಾಗಿಲ ಒಡಿದ ಇದ್ದು 

(ತುಂಬಾ ಹೆದರಿ ಪಾತ್ರೆ ಯೊಳಗೆಸೇರಿಸಿಕೊಳ್ಳಲಾಗದ) ಸೇರಿಕೊಳ್ಳಕ್ಕೆ ಆಗ್ನಿಲ್ಲ. ಇನ್ನು 

ಅವನು ನನ್ನನ್ನೇ ಮೊದಲು ತಿನ್ನುತ್ತಾನೆ 

(ಟಿಲ್ಟಿಲ್‌ ಸುತ್ತ ಓಡಾಡುತ್ತಾ) ನನ್ನ ಪುಟ್ಟ ದೇವತೆ! ನಾನಂತೂ ಇನ್ನೂ ಇಲ್ಲೆ 

ಇದ್ದೀನಿ! ಇನ್ನೂ ಮಾತಾಡಬಲ್ಲೆ! ನಿನ್ನ ಮುದ್ದಿಸಲೂ ಬಲ್ಲೆ! ಮತ್ತೆ 

ಮತ್ತೆ! ಮತ್ತೆ! 

ನೀನು? ನೀನಿನ್ನೂ ಇಲ್ಲೇ ಇದ್ದೀಯಾ? 


ಎ 


€ 
1 


ಅದೃಷ್ಟ ಚೆನ್ನಾಗಿದೆ. ನಿಶ್ಶಬ್ದತೆಗೆ ಮರುಳುವುದಕ್ಕೆ ಮುಂಚೆ ಬಲೆ 
ಹಾಕಿಕೊಂಡು ಬಿಟ್ಟತ್ತು. ನಾನೂ ತಡಮಾಡಿದೆ. 


ನನ್ನದೂ ಅಪ್ಪೆ. ಈಗೇನಾಗುತ್ತದೆ? ಏನಾದರೂ ಅಪಾಯ ಇದೆಯಾ? 


ವಾನಂತೂ ಇರೋ ಎಷಯ ಹೇಳಬೇಕಾಗಿದೆ: ಈ ಮಕ್ಕಳ ಜೊತೆ 
ಪ್ರಯಾಣ ಹೊರಡುವವರೆಲ್ಲ ಕಡಯಲ್ಲಿ ಸಾವನ್ನಪ್ಪತ್ತಾರೆ.' 


ನಾಟಕ/೮೧ 


ಯಕ್ಷೆ 
ಬೆಕ್ಕು 


ನಾಯಿ : 


ಬೆಕ್ಕು 


ಬೆಂಕಿ 


ನೀರು : 


ಸಕ್ಕರೆ 


ಯಕ್ಷಿ 


ಜೊತೆಗೆ ಹೋಗದವರು ? 

ಅವರು ಮಿಕ್ಕವರಿಗಿಂತ ಕೆಲವು ನಿಮಿಷಕಾಲ ಹೆಚ್ಚು ಬದುಕಿರುತ್ತಾರೆ. 

(ನಾಯಿಗೆ ಬಾ, ನಾವು ಬಲೆಯೊಳಕ್ಕ ಹೋಗಿ ಸೇರಿಕೊಳ್ಳೋಣ. 

ಇಲ್ಲ ! ಇಲ್ಲ! ನಾನು ಬರಲ್ಲ ! ನಾನು ನನ್ನ ಪುಟ್ಟ ದೇವತೆ ಜೊತೆ 

ಹೋಗುತ್ತೇನೆ. ನಾನು ಯಾವಾಗಲೂ ಅವನ ಜೊತೆ ಮಾತಾಡುತ್ತಿರಬೇಕು. 

ಈಡಿಯಟ್‌! 

ಬಾಗಿಲು ಬಡಿಯುವುದು ಹೆಚ್ಚಾಗುತ್ತದೆ 

(ಕಣ್ಣೀರು ಹರಿಸುತ್ತಾ) ಪ್ರಯಾಣದ ಕಡೆಯಲ್ಲಿ ಸಾಯುವುದು ನನಗಿಷ್ಟವಿಲ್ಲ 

ನಾನು ನನ್ನ ಪಾತ್ರೆಯೊಳಕ್ಕೆ ಹೋಗಿ ಸೇರಿಕೊಳ್ಳಬೇಕು. ಈಗಲೇ! 

(ಬೆದರಿ ಬುಸ್‌ಬುಸ್‌ ಎಂದು ಒಂದೇ ಸಮ ಕೋಣೆಯ ತುಂಬಾ ಓಡಾಡಿಕೊಂಡಿದ್ದು) 

ನನ್ನ ಹೊಗೆಗೂಡೇ ಸಿಗುತ್ತಿಲ್ಲ! 

( ನಲ್ಲಿಯೊಳಗೆ ಸೇರಿಕೊಳ್ಳುವ ವ್ಯರ್ಧ ಪ್ರಯತ್ನ ಮಾಡುತ್ತಾ) ನಾನು ನಲ್ಲಿ ಯೊಳಕ್ಕೆ 

ಹೋಗಲಾರೆ! 

(ಕಾಗದದ ಫೊಟ್ರಣದಸುತ್ತ ಹಾರಾಡುತ್ತಾ)ನನ್ನ ಪೊಟ್ಟಣದ ಕಾಗದವನ್ನು ನಾನೇ 

ಹರಿದು ಹಾಕಿ ಬಿಟ್ಟದ್ದೆ. } 

(ಹಾಲು ಹಾಲಾಗಿ ಸೋರುತ್ತಾ, ನಾಚುತ್ತಾ) ನನ್ನ ಪುಟ್ಟ ಪಾತ್ರೆಯನ್ನ ಯಾರೋ 

ಒಡೆದು ಹಾಕಿದ್ದಾರೆ! 

ಅಯ್ತೋ ದೇವರೆ, ಎಂಥ ಮೂರ್ಪರು ಇವರೆಲ್ಲ! ಮೂರ್ಪರು, 

ಹೇಡಿಗಳೂ ಸಹ ! ಅಂದ್ರೆ ನಿಮ್ಮ ಅಸಹ್ವಕರ ಡಬ್ಬ ಬಿಗಳೂಳಗ, ನಲ್ಲಿ, 
ಬಲೆಗಳೊಳಗೆ ಬಂಧಿಯಾಗಿ ಇರುವುದೇ ನಿಮಗೆ ಇಷ್ಟವೆ?... ಈ ಮಕ್ಕಳ 

ಜೊತೆ ಹೋಗಿ ನೀಲಿಹಕ್ಕೆ ಹುಡುಕುವುದಕ್ಕೆ ಸಿದ್ದ ರಿಲ್ಲವ? 

(ನಾಯಿ ಮತ್ತು ಬೆಕ್ಕು ಬಿಟ್ಟು ಹೌದು, ಹೌದು. ಈಗಲೇ! ನನ್ನ ನಲ್ಲಿ! ನನ್ನ 
ಪಾತ್ರೆ! ನನ್ನ ಹೊಗೆಗೂಡು! ನನ್ನ ಭೂ 

(ತನ್ನ ಒಡೆದ ದೀಪವನ್ನು ನೋಡುತ್ತಿದ್ದ ಬೆಳಕಿಗೆ ನೀನು, ಬೆಳಕೇ, ನೀನು ಏನು 

ಹೇಳುತಿ ಯ? } - 


್ಲ 


೮೨/ಮಾರಿಸ್‌ ಮೇತರ್‌ ಲಿಂಕ್‌: ವಾಚಿಕೆ 


ಬೆಳಕು : 
ನಾಯಿ : 


ಯಕ್ಷೆ : 


ಯಕ್ಷೆ 


ನಾನು ಮಕ್ಕಳ ಜೊತೆ ಹೋಗುತ್ತೇನೆ. 

(ಖುಷಿಯಿಂದ ಕೂಗುತ್ತಾ) ನಾನೂ! ನಾನೂ! 

ಒಳ್ಳೆಯ ಆಯ್ಕೆ. ಅಲ್ಲದೆ ವಾಪಸ್ಸು ಹೋಗಲು ಕಾಲ ಮಿಂಚಿದೆ. ನಿಮಗೆ 
ಇನ್ನು ಅನ್ವ ಮಾರ್ಗವಿಲ್ಲ, ನಮ್ಮ ಜೊತೆ ಹೊರಡಲೇ ಬೇಕು. ಆದರೆ 
ನೀನು, ಬೆಂಕೆ, ನೀನಂತೂ ಯಾರ ಹತ್ತಿರಕ್ಕೂ ಬರಬಾರದು. ನೀನು, 
ನಾಯಿ, ಆ ಬೆಕ್ಕನ್ನು ಅಣಕಿಸಬಾರದು; ನೀನು ನೀರೇ, ನಿನ್ನನ್ನು ನೀನೇ 
ಹಿಡಿತದಲ್ಲಿಟ್ಟು ಕೊ, ಎಲ್ಲ ಕಡೆ ಹರಿದಾಡಬೇಡ. 

ಬಾಗಿಲ ಬಡಿತ ಜೋರಾಗುತ್ತದೆ 

(ಕೇಳಿಸಿಕೊಂಡು) ಮತ್ತೆ ಬಂದರು ಅಪ್ಪ ! ಏಳುತ್ತಿದ್ದಾರೆ... ಹೆಜ್ಜೆ ಸಪ್ಪಳ 
ಕೇಳಿಸುತ್ತಿ ದೆ 

ಕಿಟಕಿಯಾಸಿ ಹೋಗಿ ಬಿಡೋಣ ಬನ್ನಿ. ಮೊದಲು ನೀವೆಲ್ಲ ನಮ್ಮ ಮನೆಗೆ 
ಬರಬೇಕು. ಅಲ್ಲಿ ನಾನು ಎಲ್ಲ ಪ್ರಾಣಿಗಳಿಗೆ, ಎಲ್ಲ ವಸ್ತು ಗಳಿಗೆ ಸರಿಯಾಗಿ 
ಸಿಂಗಾರ ಮಾಡುತ್ತೇನೆ. (ಬ್ರೆಡ್ಡಿಗಿ ನೀನು, ಬ್ರೆಡ್‌, ನೀಲಿಹಕ್ಕಿಯನ್ನು 
ಹಿಡಿದುಕೊಳ್ಳಲು ಆ ಪಂಜರವನ್ನ ತೆಗೆದುಕೊಂಡು ಬಾ. ಅದು ನಿನ್ನ 
ಜವಾಬ್ದಾರಿ. ಬೇಗ, ಬೇಗ. ಕಾಲ ಹರಣ ಮಾಡೋದು ಬೇಡ. 

ಕಿಟಕಿ ತಾನಾಗೆ ಕೆಳಕ್ಕೆ ಇಳಿದು, ಬಾಗಿಲ ಹಾಗಾಗುತ್ತದೆ. ಎಲ್ಲ ಆಚೆ ಹೋಗುತ್ತಾರೆ. 


ಕೆಟಕಿ ಮತ್ತೆ ಮೂದಲಿನಂತಾಗುತ್ತ ದೆ. ಕೋಣೆ ಮತ್ತೆ ಮೊದಲಿನಂತೆ 
ಕತ್ತಲಾಗುತ್ತದೆ' ಎರಡೂ ಮಂಚಗಳು ಕತ್ತಲಲ್ಲಿ ಮುಳುಗುತ್ತವೆ. ಬಲಬಾಗಿಲು 


ದೊಡ್ಡದಾಗಿ ತೆರೆಯುತ್ತದೆ, ಅಪ್ಪಟಿಲ್‌ ಮತ್ತು. ಅಮ್ಮಟಿಲ್‌ರ ಮುಖಗಳು ಕಾಣುತ್ತವೆ 


ಅಪ್ಪಟಿಲ್‌: ಏನಿಲ್ಲ. ಜೀರುಜಿಂಬೆ ಗುಂಯ್‌ಗುಡುತ್ತಿದೆ, ಅಷ್ಟೆ. 
ಅಮೃಟಿಲ್‌: ಅವರಿಬ್ಬರು ಕಾಣಿಸ್ತರಾ? 
ಅಪ್ಪಟಿಲ್‌: ಹೂಂ. ಸುಮ್ಮನೆ ಮಲಗಿದ್ದಾರೆ. 


ಅಮೃಟಿಲ್‌: ಹೌದು, ಅವರ ಉಸಿರಾಟ ಕೇಳಿಸುತ್ತಿ 


ಬಾಗಿಲು ಮುಚ್ಚಿಕೊಳ್ಳುತ್ತದೆ 


-ಪರದೆ- 


ನಾಟಕ/೮೩ 


ಮಕ್ಕಳು 'ರಾತ್ರಿಲೋಕ' "ನೆನಪಿನ ಲೋಕ' ಮುಂತಾದ ಲೋಕಗಳಿಗೆ ನೀಲಿಹಕ್ಕಿ 
ಹುಡುಕುತ್ತಾ ಹೋಗುತ್ತಾರೆ. "ನೆನಪಿನ ಲೋಕ'ದಲ್ಲಿ ಕೆಲವು ನೀಲಿ ಹಕ್ಕಿಗಳನ್ನು 
ಹಿಡಿಯುವಲ್ಲಿ ಸಫಲರಾದರೂ, ಅವನ್ನು ಅಲ್ಲಿಂದ ಆಚೆ ತರುವಷ್ಟರಲ್ಲಿ ಅವು ಸತ್ತು 
ಹೋಗಿರುತ್ತವೆ ; "ರಾತ್ರಿಲೋಕ'ದಲ್ಲಿ ಹಿಡಿದು ಆಚೆ ತರುವಷ್ಟರಲ್ಲಿ ಅವು ನೀಲಿ ಬಣ್ಣ 
ಕಳೆದುಕೊಂಡು ಬಿಟ್ಟಿರುತ್ತವೆ. ನೀಲಿ ಹಕ್ಕಿ ಎಲ್ಲಿಯೂ ದಕ್ಕುವುದಿಲ್ಲ 


ಯಾತ, ಮುಗಿಸಿ ರಾತ್ರಿ ಮಲಗಿದ್ದ ಮನೆಗೆ ತಂಡ ವಾಪಸ್ತಾಗುತ್ತದೆ. ಬೆಳಕು, 
ಹೊತ್ತಾಯಿತೆಂದು ಆಚೆ ಹೋಗಿಬಿಡುತ್ತದೆ. ನಾಯಿ, ಬೆಕ್ಕು, ಸಕ್ಕರೆಗಳೂ ಮೊದಲಿ 
ನಂತಾಗುತ್ತವ. ಮೂದಲು ಕೋಣೆಯ ಪಂಜರದಲ್ಲಿದ್ದ ಹಕ್ಕಿಯೇ ನೀಲಿಹಕ್ಕಿಯಾಗುತ್ತ ದೆ. 
ತಾಯಿ ಬಂದು ಮಧ್ಯಾಹ್ನವಾದರೂ ಮಕ್ಕಳು ಎದ್ದಿಲ್ಲವೆಂದು ಏಳಿಸುತ್ತಿದ್ದರೆ, ಒಂದು 
ವರ್ಷದ ಯಾತ್ರೆಯ ನಂತರ ತಾವು ಮನೆಗೆ ಮರಳಿದ್ದಾಗಿ ಮಕ್ಕಳು ಹೇಳುತಾರೆ. ಪಕ್ಕದ 
ಮನೆಯ ಆಟದ ಜೊತೆಗಾತಿಗೆ ಆ ನೀಲಿಹಕ್ಕಿ ಬೇಕೆಂದು ಪಕ್ಕದ ಮನೆಯಾಕೆ ಬಂದು 
ಅಂಗಲಾಚುತ್ತಾಳೆ. ಇಷ್ಟುದಿನ ಹಕ್ಕಿಯನ್ನು ಕೊಡದ ಟಿಲ್ಲಿಲ್‌, ಮೈಟಿಲ್‌ ಸಂತೋಷವಾಗಿ 
ಆ ನೀಲಿಹಕ್ಕಿ ಯನ್ನು ಕೊಟ್ಟು ಬಿಡುತ್ತಾರೆ. ಹುಷಾರು ತಪ್ಪಿದ್ದ ಹುಡುಗಿ ತಕ್ಷಣ 
ಚೇತರಿಸಿಕೊಳ್ಳುತಾಳೆ. ಆಮೇಲೆ, ಒಂದಿಷ್ಟು ಅಜಾಗರೂಕತೆಯಿಂದಾಗಿ ನೀಲಿಹಕ್ಕಿ 
ಹುಡುಗಿ ಮತ್ತು ಟಿಲ್ಬಿಲ್‌ ಕೈಯಿಂದ ತಪ್ಪಿಸಿಕೊಂಡು ಕಿಟಿಕಿಯಾಚೆ ಹಾರಿಹೋಗಿ 
ಬಿಡುತದೆ. 


"ನೀಲಿಹಕ್ಕಿ ' ಅತ್ಯಂತ ತಾತ್ವಿಕ ವಿಚಾರಗಳನ್ನು, ಸೂಕ್ಷ್ಮ ವಿಚಾರಗಳನ್ನು ನಾಟಕದ 
ಸ್ವರೂಪದಲ್ಲಿ ಅತಿ ಕಡಿಮೆ ಕ್ಲಿಷ್ಟತೆಯೊಂದಿಗೆ ಹೇಳಿಬಿಡುತ್ತದೆ ಎನ್ನಬೇಕು. ಯಾವ 
ಒಂದು ವಿಚಾರದ ಅಭಿವ್ಯಕ್ತಿಗೆ ಬೇರೆ ಮಾರ್ಗ, ಬೇರೆ ರೂಪಗಳನ್ನು ಬಳಸಿದ್ದರೆ 
ಪುಟಗಟ್ಟಲ ಸಾಹಿತ್ರ ರಚಿಸಬೇಕಾಗುತಿ ಶಿತ್ಲೋ ಅದನ್ನು ಅನುಭವದ ಮೂಲಕ ರೂಪ 
ಕೊಟ್ಟು, ನಾಲ್ಕಾರು ಸಂಭಾಷಣೆಗಳ “ಮೂಲಕ ತಿಳಿಸಿಬಿಡುತ್ತಾನೆ ಮೇತರ್‌ಲಿಂಕ್‌. 
ವಿಲಿಯಂ ಬ್ಲೇಕ್‌ ಕವಿಯ ಸರಳವಾದರೂ ನಿಗೂಢವಾದ ' ಸಾಂಗ್ಸ್‌ ಆಫ್‌ 
ಇನಸನ್ಸ್‌' ಗಳಂತೆ; ಮೇತರ್‌ಲಿಂಕ್‌ನ 'ನೀಲಿಹಕ್ಕಿ'ಯ ಮಕ್ಕಳು ಸತ್ಯವನ್ನು ಸ್ಪಷ್ಟವಾಗಿ, 
ನೇರವಾಗಿ ನೋಡಬಲ್ಲರು. ಬಹುಶ: ದೊಡ್ಡವರ ಸಾಂಕೇತಿಕ ಭಾಷೆಯಲ್ಲಿ 'ನೀಲಿಹಕ್ಕಿ' 
ಎಂದು ಅದನ್ನ ಕರೆಯಬಹುದೇನೋ. ಹಾಗೇ, ನೆನಪಿನ ಲೋಕ ಎನ್ನುವುದು 
ದೊಡ್ಡವರಿಗೆ ಕಲ್ಪನೆಯಲ್ಲಿದ್ದರೆ ಅಥವಾ ಸಾಂಕೇತಿಕ ಅರ್ಥವುಳ್ಳ ಲೋಕವಾದರೆ, ಈ 
ಮಕ್ಕಳಿಗೆ ನಿಜವಾಗಿಯೂ ಮು ಲೋಕವೇ. ಅಲ್ಲಿ ಅವರ ಸತ್ತ ತಮ್ಮ- ತಂಗಿಯರು, 


೮೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ತಾತ- ಅಜ್ಜಿಯರನ್ನು ಭೇಟಿ ಮಾಡುತ್ತಾರೆ. ಗಹನವಾದ ವಿಚಾರಗಳನ್ನು ಸರಳವಾಗಿ 
ಸ೪ಿದು ಕೊಳ್ಳುತ್ತಾರೆ:- 


ನೆನಪಿನ ಲೋಕದ ಹಾದಿಯಲ್ಲಿ 


ಯಕ್ಷಿ 


ಟಿಲಿಲ್‌ : 
«. 
ಯಕ್ಷಿ 


ಬನ್ನಿ ಮಕ್ಕಳೆ ಜಾಸ್ತಿ ಸಕ್ಕರೆ ತಿನ್ನಬೇಡಿ. ನೀವು ಸದ್ಯದಲ್ಲೇ ತಾತ- ಅಜ್ಜಿಯರ 
ಜೊತೆ ಊಟ ಮಾಡಬೇಕಿದೆ ಅನ್ನೊ ದನ್ನ ಮರೀಬೇಡಿ. 

ಅವರು ಇಲ್ಲಿದ್ದಾರಾ? 

ಸದ್ಯದಲ್ಲೇ ಅವರನ್ನ ನೋಡುತ್ತೀರಿ. 

ಅವರು ಸತ್ತಿದ್ದಾರೆ, ನೋಡಕ್ಕೆ ಹೇಗೆ ಸಾಧ್ಯ? 

ಅವರು ನಿಮ್ಮ ನೆನಪಿನಲ್ಲಿ ಬದುಕಿರುವಾಗ ಸಾಯಲು ಹೇಗೆ ಸಾಧ್ಯ? 
ಮನುಷ್ಯರಿಗೆ ಈ ರಹಸ್ಯ ಗೊತ್ತೇ ಇಲ್ಲ. ಯಾಕಂದ್ರೆ ಅವರಿಗೆ 
ಗೊತ್ತಿರೋದು ಬಹಳ ಕಡಿಮೆ ವಿಚಾರಗಳು. ಆದರೆ ನೀವಿಬ್ಬರೂ 
ವಜ್ರದ ಸಹಾಯದಿಂದ ನೋಡಲಲ್ಲಿರಿ; ನೆನಪಿನಲ್ಲಿ ಉಳಿದಿರುವ 
ಸತ್ತವರು ಸತ್ತೇ ಇಲ್ಲವೆನ್ನುವ ಹಾಗೆ ಸಂತೋಷವಾಗಿ ಬದುಕಿರುತ್ತಾರೆ. 
ಬೆಳಕು ನಮ್ಮ ಜೊತೆ ಬರುತ್ತಾಳಾ? 

ಇಲ್ಲ ಈ ಭೇಟಿ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಚೆನ್ನ.... 


ನೆನಪಿನ ಲೋಕದಲ್ಲಿ..... 


ಟಿಲ್ಟಿ ಲ್‌: 
ಶಾತಟಿಲ್‌: 


ಟಿಲ್ಫಿಲ್‌ 4 
ತಾತಟಿಲ್‌: 
ಟಿಲ್ಪಿಲ್‌ ಬ 


ಹಾಗಾದರೆ ನೀವು ಸತ್ತಿಲ್ಲವ? 


(ಬೆಚ್ಚಿ ಏನಂದೆ? ಏನು ಹೇಳುತ್ತಿದ್ದಾನೆ ಇವನು? ನಮಗೆ ಅರ್ಥವೇ 
ಆಗದ ಪದಗಳನ್ನ ಬಳಸುತ್ತಿ ದ್ದಾ ನಲ್ಲ. ಹೊಸಾ ಪದನಾ ಅದು, 
ಹೊಸದಾಗಿ ಕಂಡು ಹಿಡಿದಿದ್ದಾರಾ ಆ ಪದವನ್ನ? 


"ಸಾಯೋದು' ಅನ್ನೋ ಪದವನ್ನಾ? 
ಹೌದು, ಅದೇ ಪದ. ಏನು ಅದರ ಅರ್ಥ? 
ಅಂದ್ರೆ, ಬದುಕಿಲ್ಲದಿರೋದೂಂತ. 


ನಾಟಕ/ ೮೫ 


ತಾತಟಿಲ್‌: 
ಟೆಲ್ಲಿಲ್‌ 
ತಾತಟಿಲ್‌: 


ಟಿಲ್ಲಿಲ್‌ 
ತಾತಟಿಲ್‌: 


ಅಜಿ ಟಿಲ್‌: 
ಜ 


ಆ ಮೇಲಿನ ಜನ ಎಷ್ಟು ಮೂರ್ಬರಪ್ಪ! 

ಇಲ್ಲಿ ಎಲ್ಲಾ ಚೆನ್ನಾಗಿದ್ಯಾ? 

ಓಹೋ, ಪರವಾಗಿಲ್ಲ, ಪರವಾಗಿಲ್ಲ... ಜನ ನಮಗಾಗಿ ಇನ್ನೂ 
ಪ್ರಾರ್ಥನೆ ಮಾಡುತ್ತಿದ್ದರೆ ಪರವಾಗಿಲ್ಲ. 

ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸು ಅಂತ ಅಪ್ಪ ನನಗೆ ಹೇಳಿದ್ರು. 
ಮೂರ್ಪತನ! ಪ್ರಾರ್ಥನೆಮಾಡೋದೂಂದ್ರೆ ನೆನಪುಮಾಡಿಕೊಳ್ಳೋದು 
ಹೌದು, ನೀವು ಅವಾಗವಾಗ ಬಂದು ನಮ್ಮನ್ನ ನೋಡ್ತಾ ಇದೆ, ಇಲ್ಲಿ 
ಎಲ್ಲ ಚೆನ್ನಾಗಿರುತ್ತೆ. ಟಿಲ್ಪಿಲ್‌, ನೆನಪಿದ್ಯಾ? ಹೋದ ಸಲನಿನಗೆಸೇಬಿನ 
ಕಡುಬು ಮಾಡಿಕೊಟ್ಟಿದ್ದೆ. ನೀನು ಹೊಟ್ಟೆ ಕೆಡುವವರೆಗೂ ತಿನ್ನುತ್ತಲೇ 
ಇದ್ದೆ. 

ಹೋದವರ್ಷದಿಂದ ನಾನಂತೂ ಸೇಬಿನ ಕಡುಬನ್ನೇ ತಿಂದಿಲ್ಲ. ಈ 
ವರ್ಷ ಸೇಬು ಬರಲೇ ಇಲ್ಲ. 

ಮೂರ್ಪ್ಯ, ಇಲ್ಲಿ ಯಾವಾಗಲೂ ಸೇಬು ಸಿಕ್ಕುತ್ತದೆ. 

ಅದು ಬೇರೆ ವಿಷಯ. 

ಏನು? ಬೇರೆ ವಿಷಯ ಅಂದಾ? ನಾವುನಿಮಗೆಮುದ್ದು ಮಾಡಿಕೊಂಡಿ 
ರೋದು ಸಾಧ್ಯವಾಗಿರುವ ತನಕ ಯಾವುದೂ ಬೇರೆ ವಿಷಯವಾಗೊಲ್ಲ. 


ok ok kx 


"ಪೆಲಿಯಸ್‌ ಎತ್‌ ಮೆಲಿಸಾಂದೆ' ಮತ್ತು "ಅಗ್ಲವಯಿನೆ ಎತ್‌ ಸೆಲಿಸೆತ್ತೆ' ಇವು 
ಮತ್ತೊಂದು ಗುಂಪಿಗೆ ಸೇರುವ ನಾಟಕಗಳು. ಮೆಲಿಸಾಂದೆ ಮತ್ತು ಸೆಲಿಸೆತ್ತೆ ಇವರಿಬ್ಬರೂ 
ಕಿನ್ನರ ಲೋಕದ ಸುಂದರಿಯರು. ಎಲ್ಲಿಂದ ಬರುತ್ತಾರೆ, ಯಾಕೆ ಹಾಗೆ ಸಾಯುತ್ತಾರೆ- 
ಇವುಗಳಿಗೆ ಉತ್ತರವಿಲ್ಲ. ಅಲೌಕಿಕ ವಾತಾವರಣ, ಕಾವ್ಯಮಯ ಭಾಷಾ 
ಪ್ರಯೋಗಗಳಿಂದಾಗಿ ಇವು ಹೆಚ್ಚು ನೃತ್ತನಾಟಕ (ಆಪೆರಾ)ವಾಗಿ ಕಾಣುವುದು. ಎರಡೂ 
ಮಧ್ಯಯುಗದ ಸಂದರ್ಭಗಳಲ್ಲಿ ಮೂಡಿವೆ. ಎರಡೂ ಬೇರೆಬೇರೆ ರೀತಿಯ ಪ್ರೇಮ 
ತ್ರಿಕೋನ ಕತೆಯನ್ನು ಒಳಗೊಂಡಿವೆ. 


೮೬ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮೆಲಿಸಾಂದೆ ಒಂದು ಕಾಡಿನಲ್ಲಿ ನೀರಿನ ಬುಗ್ಗೆಯ ಬಳಿ ಗೊಲಾಂದ್‌ನನ್ನು 
ಮೊಹಲು ಭೇಟಯಾಗುತ್ತಾಳೆ. ಮದುವೆಯಾದ ಮೇಲೆ ಅವನ ಮಲ ತಮ್ಮ ಪೆಲಿಯಸ್‌ 
ಮತ್ತು ಮೆಲಿಸಾಂದೆ ಅತಿ ಸಲುಗೆಯಿಂದಿರತೊಡಗುತ್ತಾರೆ. ಅವಳ ಮದುವೆಯ 
ಗುರುತಿನ ಉಂಗುರ ಕಳೆದು ಹೋಗಿ, ಗೊಲಾಂದ್‌ನಸಿಟ್ಟಿ, ಗೆಪಾತ್ರಳಾಗುತ್ತಾಳೆ. ಆದರೂ 
ಪೆಲಿಯಾಸ್‌ ಜೊತೆಗಿನ ಅನ್ಯೋನತೆ ಮುಂದುವರಿಯುತ್ತದೆ. ಒಂದು ರಾತ್ರಿ ಇಬ್ಬರೂ 
ಗೊಲಾಂದ್‌ನ ಕೈಗೆ ಸಿಕ್ಕಿಬೀಳುತ್ತಾರೆ. ಪೆಲಿಯಾಸ್‌ ಅಣ್ಣನಿಂದ ಹತನಾಗುತ್ತಾನೆ. 
ಮೆಲಿಸಾಂದೆ ಜರ್ಜರಿತಳಾಗಿ, ಹೆಣ್ಣು ಮಗುವೊಂದಕ್ಕೆ ಸಮಯಕ್ಕೆ ಮುಂಚೆ ಜನ್ಮ 
ನೀಡುತ್ತಾಳೆ. ತಪ್ಪನ್ನು ಒಪ್ಪಿಕೊಂಡಾಳು ಎಂದು ಗೊಲಾಂದ್‌ ಉತ್ತುಕನಾಗಿದ್ದರೂ, 
ದುಃಖಿ ಮೆಲಿಸಾಂದೆ ತಾನು ಪಾಪಿಯಲ್ಲವೆಂದೇ ಹೇಳಿ, ದುಃಖದಿಂದಲೇ 
ಅಸುನೀಗುತ್ತಾಳೆ. ವೈದ್ಯರು ಹೇಳುವಂತೆ, ""ಅವಳು ಹುಟ್ಟಿದ್ದೂ ಕಾರಣವಿಲ್ಲ ದೆ, ಸತ್ತಿದ್ದೂ 
ಕಾರಣವಿಲ್ಲದೆ'' 


"ಅಗ್ಲವಯಿನೆ ಎತ್‌ ಸೆಲಿಸೆತ್ತೆ' ಯಲ್ಲಿ ಇವೇ ಭಾವಸ್ಪರ್ಶಿ ದೃಶ್ಯಗಳು ಮೂಡಿ 
ಬರುತ್ತವೆ. ಅದೂ ಇನ್ನೂ ಹೆಚ್ಚು ಗಾಢವಾಗಿ. ಸೆಲಿಸತ್ತೆ ಮತ್ತು ಮೆಲಿಯಾಂದರ್‌ನ 
ಪ್ರೇಮಲೋಕಕ್ಕೆ ಅಗ್ಲವೆಯಿನೆ ಪ್ರವೇಶ ಮಾಡುತ್ತಾಳೆ. ಮೊದಲು ಹೆಣ್ಣುಗಳ ಮಧ್ಯ 
ಅಸೂಯೆ ಉಂಟಾದರೂ, ಬರಬರುತ್ತಾಮೂವರೂ ಅನ್ಯೋನ್ಯ ಪ್ರೇಮಿಗಳಾಗುತ್ತಾರೆ. 
ಸೆಲಿಸೆತ್ತೆ ವಿವರಿಸಲಾಗದ ರೀತಿಯಲ್ಲಿ ಸಾವಿನ ದವಡೆಗೆ ಸಿಕ್ಕಿ ಬೀಳುತ್ತಾಳೆ. ತಾನೇ ಸಾವಿಗೆ 
ಪ್ರಯತ್ನಪಟ್ಟು ಅಗ್ಲವಯಿನೆ-ಮೆಲಿಯಾಂದರ್‌ರನ್ನು ಒಂದು ಮಾಡಲು 
ಬಯಸುತ್ತಿದ್ದಾ ಳೆಂದು ಇವರಿಬ್ಬರ ಭಾವನೆ. ಆದರೆ ಸೆಲಿಸೆತ್ತೆ ಸಾಯುತ್ತಾಇದ್ದಾಗ ಸುಳ್ಳು 
ನುಡಿಯುವುದಿಲ್ಲವೆಂದೇ ಹೇಳುತ್ತಾ ಆದ ಅಪಘಾತಕ್ಕೆ ತಾನು ಹೊಣೆಯಲ್ಲವೆಂದೇ 
ಹೇಳಿ ಸಾಯುತಾಳೆ. 


ಸತ್ಯ ನಿಗೂಢವಾದ್ದು ಕೈಗೆ ಸಿಗದಂಥದ್ದು, ಸೂಕ್ಷ್ಮತರವಾದ್ದು; ಅದನ್ನು 
ಎವರಿಸಲೂ ಬಾರದು ಎಂಬಂತಿದೆ. ಇವೆರಡೂ "ನೀಲಿಹಕ್ಕಿ' "ಲಗ್ನನಿಶ್ಚಯ' ನಾಟಕಗಳ 
ಮುಂದಿನ ಹಂತದ ಕೃತಿಗಳು ಎನ್ನಬಹುದು. 


ok sk % 3% 


ಷೇಕ್ಸ್‌ಪಿಯರ್‌ನ ನಾಟಕಗಳ ವಿಶೇಷತೆಗಳಲ್ಲಿ ಒಂದು, ಅವುಗಳ ಪ್ಲಾಟ್‌ ರಚನೆ. 
ದುರಂತ ನಾಟಕಗಳಲ್ಲಿ ಅವುಗಳ ಗಾಂಭೀರ್ಯತೆಗೆ ತಕ್ಕನಾದ ಪ್ಲಾಟ್‌ಗಳಿದ್ದರೆ, ನಗೆ 


ನಾಟಕ/ ೮೭ 


ನಾಟಕಗಳಲ್ಲಿ ಅವುಗಳಿಗೆ ತಕ್ಕನಾದ ಹಗುರವೆನಿಸುವ 'ಪ್ಲಾಟ್‌'ಗಳಿರುತ್ತವೆ. 
ಷೇಕ್ಸ್‌ಪಿಯರನ ನಾಟಕಗಳಲ್ಲಿ 'ಪ್ಲಾಟ್‌' ಅವಿಭಾಜ್ಯವಾದಷ್ಟೇ ಕುತೂಹಲಕಾರಿಯೂ, 
ಅಭ್ಯಾಸಯೋಗ್ಯವೂ ಆಗಿದೆ. ಮುಂದೆ, "ಪ್ಲಾಟ್‌'ಗಳಿಲ್ಲದ ನಾಟಕ ರಚನೆ 
ಸಾಧ್ಯವಾಗದೇನೋ ಅನ್ನುವ ಕಾಲ ಒಂದಿತ್ತು. ಇವುಗಳಲ್ಲಿ ನಾಟಕಕಾರ, ಇಂದಿನ ಚಿತ್ರ 
ಕಥೆಗಾರರ ಥರ, "ಪ್ಲಾಟ್‌' ಅನ್ನು ಮೊದಲೇ ಹೆಣೆದು ಕೊಳ್ಳಬೇಕಿತ್ತೇನೋ. ಆದರೆ, 
"ಪ್ಲಾಟ್‌' ಗಳೇ ಮುಖ್ಯವಾಗಿಬಿಟ್ಟರೆ, ಮೂಗಿಗಿಂತ ಮೂಗುತಿ ಭಾರವಾಗಿಬಿಡುತ್ತದೆ. 


ಮೇತರ್‌ಲಿಂಕ್‌ನ ವಿಶೇಷತೆ ಮತ್ತೆ ಕಾಣುವುದು ಅವನ ನಾಟಕಗಳಲ್ಲಿ 
ಪ್ಲಾಟ್‌ಗಳೇ ಇಲ್ಲದಿರುವುದರಲ್ಲಿ; ಕಥಾವಸ್ತುವಿನ ಜೊತೆ ಕತೆಯ ಸೂಕ್ಷ್ಮ 
ಎಳೆಯೊಂದಿರುತ್ತದೆ. ಆವೂ ಇರಬೇಕು, ಅವಶ್ಯಕ ಅನ್ನುವ ಕಾರಣದಿಂದಲ್ಲ ಬದಲಾಗಿ 
ಲೇಖಕನ ಅಭಿವ್ಯಕ್ತಿ ಕ್ರಿಯೆಯಲ್ಲಿ ಅವು ಮಾಧ್ಯಮ ಅಷ್ಟೆ. ಹಾಗಾಗಿ "ಮರಿಯೆ 
ಮಗ್ಗಲೀನೆ', "ಮೊನ್ನವನ್ನಾ' ಗಳಲ್ಲಿ ಕಾಣಬಹುದಾದ ಸೂಕ್ಷ್ಮವಾದ ಪ್ಲಾಟ್‌ ಇರುವಂತೆ, 
"ಆರ್ದಿಯನೆ....' ನಾಟಕದಲ್ಲಿ ಜಾನಪದ ಕಥೆಯೇ ಬೆನ್ನೆಲುಬಿನಂತೆ ಇದೆ. "ಸಿಸ್ಟರ್‌ 
ಬೀಟ್ರಿಸ್‌' ಯೂರೋಪಿನಲ್ಲಿ ಪ್ರಚಲಿತ ಜಾನಪದ ಕಾವ್ಯ (ಬ್ಯಾಲಡ್‌) ಆಧರಿಸಿದ್ದರೆ 
"ಪೆಲಿಯಾಸ್‌.....' ದಾಂತೆಯ ಕಥೆಯೊಂದರ ಪನರ್‌ರಚನೆ. "ನೀಲಿಹಕಿ', 
"ಲಗ್ನನಿಶ್ಚಯ' ಗಳಲ್ಲಿ ಕತೆ ಸಹ ಇಲ್ಲದ್ದರಿಂದ, ನಾಟಕವೆನ್ನುವ ಪ್ರಕಾರದ ಪರಿಕರಗಳನ್ನು 
"ಅವಶ್ಯ'ವೆನ್ನುವ ಕಾರಣದಿಂದ ಬಳಸಿಕೊಂಡಿಲ್ಲ; ಬದಲಾಗಿ ಆ ಪ್ರಕಾರಕ್ಕೆ 
ಚ್ಯುತಿಯಾದರೂ ಸರಿ, ತನಗೆ, ತನ್ನ ಆಶಯಕ್ಕೆ ಪೂರಕವಾದ ಯಾವುದೇ ಪರಿಕರಗಳನ್ನು 
“ಯಾರು ಏನನ್ನುತ್ತಾರೊ' ಎಂಬ ಯೋಚನೆಯಾಗಲಿ ಭಯವಾಗಲಿ ಇಲ್ಲದೆ 
ಸಲೀಸಾಗಿ ಬಳಸುತ್ತಾನೆ. ಮೇಲಾಗಿ, "ನೀಲಿಹಕ್ಕಿ' ಯಲ್ಲಿ ಇಡೀ ನಾಟಕವೇ "ಮಕ್ಕಳ 
ಕನಸೂ, ವಾಸ್ತವವೋ?' ಎಂಬಂತಿರುವುದರಿಂದ ಲೇಖಕನ ಸ್ವಾತಂತ್ರ ದ ಪರಿಧಿ 
ಮತ್ತೂ ಹಿಗ್ಗುತ್ತದೆ. 

ಆದ್ದರಿಂದಲೇ ಬಹುಶಃ ಮೇತರ್‌ಲಿಂಕ್‌ನ ನಾಟಕಗಳು - ಅದರಲ್ಲೂ 'ನೀಲಿಹಕ್ಕಿ' 
ಒಂದೇ ಓದಿಗೆ ದಕ್ಕುವುದಿಲ್ಲ. ಹಲವಾರು ಸಲ ಓದಬೇಕಾಗಬಹುದು. ಹಾಗೆ ನೋಡಿದರೆ 
ಪದಗಳ ಅಥವಾ ವಿಷಯಗಳ ಕ್ಲಿಷ್ಟತೆ ಆತನ ನಾಟಕಗಳಲ್ಲಿ ಇರುವುದೇ ಇಲ್ಲ. ಅನೇಕ 
ಸಲ ಮಕ್ಕಳಾಡುವ ಸರಳ ಭಾಷೆ ಬಳಕೆಯಾಗಿರುತ್ತದೆ. ಇವನ ಬಹುಪಾಲು 
ಸಂಭಾಷಣೆಗಳು ಆಶ್ಚರ್ಯ ಸೂಚಕ ಚಿಹ್ನೆಯಿಂದ ಕೂನೆಗೊಳ್ಳುವುದನ್ನು ನೋಡಿದರೆ 
ಮೇತರ್‌ಲಿಂಕ್‌ನಿಗೆ ಸುತ್ತಲಿನ ವಸ್ತು ಪ್ರಪಂಚ ಹಾಗೂ ಅಲೌಕಿಕಗಳೆರಡೂ ಮಕ್ಕಳಿಗೆ 
ಮಾಡುವಂತೆ ಸೋಜಿಗ ಉಂಟು ಮಾಡಿರಬೇಕೆಂದು ತೋರುತ್ತದೆ. 


೮೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮೇತರ್‌ಲಿಂಕ್‌ನ ನಾಟಕಗಳಲ್ಲಿ ಬೆಳಕಿನದರಂತೆ ಮತ್ತೊಂದು ಜವಾಬ್ದಾರಿಯುತ 
ಪಾತ್ರವೆಂದರೆ "ಕೀಲಿಕ್ಕೆ' ಡು. "ಆರ್ದಿಯೆನ್‌....' ನಲ್ಲಿ ಆರು ಬೆಳ್ಳಿ ಕೈಗಳು, ಒಂದು ಚಿನ್ನದ 
ಕೈಯಿನ ವಿಷಯ ಈಗಾಗಲೆ ಹೇಳಿಯಾಗಿದೆ. "ಸಿಸ್ಟರ್‌ ಬೀಟ್ರಿ ಸ್‌'ನಲ್ಲಿ ಬೀಟ್ರಿಸ್‌ 
ಕಾನ್ವೆಂಟು ಬಿಟ್ಟುಹೋಗುವಾಗ ತನ್ನೆಲ್ಲ ಜವಾಬ್ದಾ ರಿಯನ್ನು ಬಿಟ್ಟು ಹೋಗುವಂತೆ 
ಕೀಲಿಕ್ಕೆಯನ್ನು ವರ್ಜಿನ್‌ ವಿಗ್ರಹದ “ಬಳಿ ಬಿಟ್ಟುಹೋಗುತ್ತಾಳೆ. "ಅಿಗ್ಗವಯಿನೆ....' 
ನಾಟಕದಲ್ಲಿ ಕೋಟೆ ಬರುಜಿನ ಕಳೆದು ಹೋದ, ಮತ್ತೆ ಸಿಕ್ಕ "ಕಲಿಕ ಹಾಗೂ ಅದರ 
ಬದಲಿಗೆ ಮಾಡಿಸಿದ್ದ ವಿಚಿತ್ರ ಕೀಲಿಕ್ಳೆ ಬಹು ಮುಖ್ಯಪಾತ್ರ. ಪಡು ಸೆಲಿಸೆತ್ತೆಯ ಪಾಲಿಗೆ 
ಸಾವು, ಸಾವಿಂದ ಬಿಡುಗಡೆಯ ಕಡೆ ಕೊಂಡೊಯ್ದ ಕೀಲಿಕೈಯಾದರೆ, ಅಗ್ಲವಯಿನೆ 
ಪ್ರಕಾರ: "'ಅದು ಏನನ್ನು ತೆರೆಯುತ್ತದೆ ಎಂದು ತಿಳಿಯುವವರೆಗೂ ಕೀಲಿಕ್ಕೆ ಅತ್ಯಂತ 
ಸುಂದರ ವಸ್ತು ಆಗಿರುತ್ತ ದ್ರ 


"ಸೌಂದರ್ಯ' ಕೂಡ ಮೇತರ್‌ಲಿಂಕನಲ್ಲಿ ಪಾ ್ರಿಮುಖ್ಯತೆ ಪ ಪಡೆಯುತ್ತದೆ. 
ಮೆಲಿಸಾಂದೆ, ಆರ್ದಿಯೆನ್‌, ಸೆಲಿಸೆತ್ರೆ, ಅಗ್ಗವಯನೆ, ಮಂಚು ಮಗ್ದಲೀನೆ, 
ಬಿಯಾತ್ರೀಸೆ, ಯಕ್ಷಿ ಬೆರಿಲ್ಯೂನ್‌, ಮೊನ್ನಾವನ್ನಾ - ಎಲ್ಲರೂ ನಿಗರ್ವಿ ಸುಂದರಿಯರೇ. 
ಸೌಂದರ್ಯ ಮೇತರ್‌ಲಿಂಕನಿಗೆ ಅಲ್‌ಕಿಕತೆಯಿಂದ ದೂರವಾದ ವಿಚಾರವಲ್ಲ. 
ಉಳಿಯುವುದಿಲ್ಲ ಸೌಂದರ್ಯದ ಜೊತೆ ಪ್ರೀತಿ, ಪ್ರೇಮ, ವಿವೇಚನೆ, ಅಲೌಕಿಕತೆಗಳು 
ಒಂದಾಗಿರುತ್ತವೆ. ಹೆಣ್ಣು ಪಾತ್ರಗಳೇ ಮುಖ್ಯವಾಗಿರುವ ಇವನ ನಾಟಕಗಳಲ್ಲಿ ಬರುವ 
ಹೆಣ್ಣು ಪಾತ್ರಗಳು ವಿಕಾರ ವಿಕೃತಗಳ ಹತ್ತಿರವೂ ಸುಳಿಯುವುದಿಲ್ಲ. "ನೀಲಿಹಕ್ಕಿ' ಮತ್ತು 
"ಲಗ್ನನಿಶ್ಚಯ' ದಲ್ಲಿ ಬರುವ ಗೂನಿ ಹಾಗೂ ಬಾಗಿದ ಮೂಗಿನ ಯಕ್ಷಿಯ ನಿಜವಾದ 
ರೂಪಸೌಂದರ್ಯವೇ ಆಗಿರುತ್ತ] ದೆ. "ಪ್ಲಾಟ್‌' ಗಳಿಲ್ಲದ ನಾಟಕಗಳಾದ್ದರಿಂದ ಘರ್ಷಣೆ, 
ಘರ್ಜನೆಗಳಿಲ್ಲದ ಈ ನಾಟಕಗಳು ಸುಕೋಮಲತೆಯ ಸೌಂದರ್ಯದ ಉಪಾಸನೆ 
ಗಳೆಂದೇ ಹೇಳಬೇಕು. 


ಮೇತರ್‌ಲಿಂಕನ ನಾಟಕಗಳಲ್ಲಿ ಬರುವ ಮಕ್ಕಳ ಪಾತ್ರಗಳೂ ಕುತೂಹಲಕಾರಿ. 
"ಸಿಸ್ಟರ್‌ ಬೀಟ್ರಿಸ್‌' ನಲ್ಲಿ ಅಲೆಟ್ಟೆ ಬರುವ ನಾಟಕ ಭಾಗವನ್ನು ಈಗಾಗಲೇ ಕೊಡಲಾಗಿದೆ. 
ಅಲ್ಲಿ ಕಾಣುವಂತೆ, ವರ್ಜಿನ್‌ ವಿಗ್ರಹ ಮನುಷ್ಯರೂಪ ತಾಳಿದಾಗ, ಮಗು ಅಲೆಟ್ಟೆಯ 
ಕಣ್ಣಿಗೆ ಮಾತ್ರ ಆ ವಿಶಿಷ್ಠತೆ ಕಾಣುತ್ತದೆ. ಮಿಕ್ಕ ಕಾನ್ವೆಂಟ್‌ವಾಸಿಗಳಿಗೆ ಇದು ಪವಾಡದ 
ಮೂಲಕ ತಿಳಿಯಬೇಕಾಯ್ರು ಆದರೆ ಅಲೆಟ್ಟೆಗೆ ಬೀಟ್ರಿಸ್‌ ಆಗಿ ಪರಿವರ್ತಿತಗೊಂಡ 
ವರ್ಜಿನ್‌ಳ ಮೈಯ್ಯಿ, ಮೇಲಂಗಿಗಳಲ್ಲು ಬೆಳಕೇ ಕಾಣುತ್ತದೆ. 'ಪೆಲಿಯಾಸ್‌.....' ನಲ್ಲಿ 


ನಾಟಕ/೮೯ 


ಪೆಲಿಯಾಸ್‌ ಮತ್ತು ಮೆಲಿಸಾಂದೆಯರ ನಿಗೂಢ ಸಂಬಂಧದ ಬಗ್ಗೆ ಮೆಲಿಸಾಂದೆಯ 
ಗಂಡ ತಿಳಿಯ ಬಯಸಿ ತನ್ನ ಪುಟ್ಟ ಮಗ ವಿನಿಯೋಲ್ಡ್‌ನನ್ನು ಬಹುವಾಗಿ ಪ್ರಶ್ನಿಸುತ್ತಾನೆ. 
ಪ್ರಯೋಜನವಾಗದು. ಮೆಲಿಸಾಂದೆ ಕಿನ್ನರಿಯಂಥವಳು, ಸತ್ಯವನ್ನು ಬಿಟ್ಟುಕೊಡದೇ 
ಅಸುನೀಗುತ್ತಾಳೆ. ಸತ್ಯ ತಿಳಿದಿದ್ದರೆ, ಅದು ಆ ಮಗುವಿಗೆ ಮಾತ್ರ. ಆದರೆ ಮಗು 
ನಿಸರ್ಗದಷ್ಟೇ ನಿಗೂಢ. ಇದೇರೀತಿಸೆಲಿಸೆತ್ತೆಕೋಟಿ ಬುರುಜಿನಿಂದ ಸಾವಿಗೆ ತುತ್ತಾಗುವ 
ವಿಚಾರ ಕುರಿತು ಅವಳ ಪುಟ್ಟ ತಂಗಿ ಯೆಸ್ಸಾಲಿನೆಗೆ ಮಾತ್ರ ಕೆಲ ವಿಚಾರಗಳು ಗೊತ್ತು 
ಇನ್ನು "ನೀಲಿಹಕ್ಕಿ' ಯ ಮಕ್ಕಳು ವಸ್ತುಗಳ ಆತ್ಮಗಳನ್ನು ಕಾಣಬಲ್ಲ ನೇರ ಸತ್ಯಾನ್ವೇಷಿಗಳೇ 
ಆಗಿರುವರು. 


ಇನ್ನು ಉಳಿದವರು ಗಂಡಸರು: "ಆರ್ದಿಯೆನ್‌....'ನಲ್ಲಿ ಬಾರ್ಬೆಬ್ಲೂ ನೀಲಿಗಡ್ಡದವ, 
ಮಧ್ಯಯುಗದ ಜಾನಪದ ಸಾಹಿತ್ಯದಲ್ಲಿ ನೀಲಿಗಡ್ಡದ ವರ್ಣನೆ ಕ್ರೂರಿಗಳಿಗೆ 
ಬರುತ್ತಿದ್ದುದನ್ನು ಮೇತರ್‌ಲಿಂಕ್‌ ಹಾಗೇ ಉಳಿಸಿಕೊಂಡಂತೆ ತೋರುತ್ತದೆ. ಮತ್ತೆ 
"ಮೊನ್ನಾವನ್ನಾ'ದ ಮಾರ್ಕೋ ಮೇಧಾವಿ, ಹಿರಿಯ ಯೋಧ. "ಮರಿಯೆ 
ಮಗ್ದಲೀನೆ'ಯ ರೋಮನ್‌ ಯೋಧ ವೀರುಸ್‌. ವನ್ನಾಳ ಗಂಡ ಗ್ವಿಡೋ- ಇವರೆಲ್ಲ 
ಸಿಟ್ಟು ಸೆಡವುಗಳಿಗೆ ಪಕ್ಕಾಗುವ ಪಾತ್ರಗಳು. ಉಳಿದಂತೆ, ಹೆಚ್ಚಿನ ಗಂಡು ಪಾತ್ರಗಳು 
ಮಧ್ಯಯುಗೀಯ ರೊಮ್ಯಾಂಟಿಕ್‌ ನಾಯಕರಂತೇ, ಪ್ರೇಮದಲ್ಲಿ ಸಿಲುಕಿದ ಭಾವುಕ 
ಜೀವಿಗಳಾಗಿರುತ್ತಾರೆ. 


ಮೇತರ್‌ಲಿಂಕನ ರಂಗ ನಿರ್ದೇಶನದ ಬಗ್ಗೆ ಈಗಾಗಲೆ ಹೇಳಿಯಾಗಿದೆ. ಅದು 
ದೀರ್ಫ್ಥವೂ, ಸಜ್ಜುಮಾಡಲು ಕೆಲವೊಮ್ಮೆ ಅಸಾಧ್ಯವೂ ಆಗಿರುತ್ತ ದೆ. ವಿಪರ್ಯಾಸವೋ 
ಅಥವಾ ಲೇಖಕನ ಕಲಾತ್ಮ ಕತೆ ಮೀರಿ, ಹಿಗ್ಗುವ ಆಧ್ಯಾತ್ಮಿಕ ತುಡಿತವೋ, ಅಂತೂ ಇಂಥ 
ಒಂದು ಸೆಟ್ಟಿಂಗ್‌ ರಂಗದ ಮೇಲೆ ನಾಟಕ ಪ್ರದರ್ಶನಕ್ಕಾಗಿ ತಯಾರಾಗಿದ್ದರೂ, ನಾಟಕದ 
ಸಂದರ್ಭ ಉತ್ತುಂಗಕ್ಕೆ ಏರಿದಾಗ, ನಾಟಕದ ಪಾತ್ರಧಾರಿಗಳು ಮತ್ತು ಸಂದರ್ಭಗಳು 
ಸ್ವಾತಂತ್ರಕ್ಕಾಗಿ ಹಾತೊರೆಯುತ್ತಿರುವಾಗ, ಇದೇ ರಂಗವೇ ಇಕ್ಕಟ್ಟಾದಂತೆ ಭಾಸವಾಗ 
ತೊಡಗಿ, ಸ್ವಾತಂತ್ರವೆಂದರೆ ಆ ರಂಗದಿಂದ ಮುಕ್ತಿ ಪಡೆಯಬೇಕನ್ನುವಂತೆ ನಾಟಕ 
ಮುನ್ನುಗುತ್ತದೆ. ಭಾವನೆಗಳು ಇನ್ನು ತಡೆಯಲಾರದಷ್ಟು ಉತ್ಕಟವಾಗಿರುತ್ತವೆ 
ಹಿಗ್ಗಿರುತ್ತವೆ. ಒಂದೇಮಾರ್ಗ ಅಂದರೆ, ಬಿಡುಗಡೆ. ರಂಗವೇ ಒಂದು ಮಿತಿಯಾದಂತೆ 
ಭಾಸವಾಗುತ್ತದೆ. ಉದಾಹರಣೆಗೆ ನೀಲಿಹಕ್ಕಿ ಕಿಟಿಕಿಯಾಚೆ ಹೋಗಿ ಬಿಡುತ್ತದೆ; 
"ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ'ನಲ್ಲಿ ಗವಿಯೇ ಒಂದು ಮಿತಿಯಾಗಿರುವಂತೆ 


೯೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಭಾಸವಾಗುತ್ತದೆ;ಕಡೆಗೆ ಆಕೆ ಗವಿಯಿಂದ ಹಾಗೂ ಕೋಟೆಯಿಂದ ಆಚೆ ಬಂದು 
ಬಿಡುತ, ಳೆ. ಮೇತರ್‌ಲಿಂಕನಿಗೆ ಕಲೆ "ಬಿಡುಗಡೆಯ' ಮಾಧ್ಯಮವಾಗಿರಬೇಕು. 


ಹಾಗಾಗಿ ಇವನ ನಾಟಕಗಳಲ್ಲಿ ಪಾತ್ರಗಳಿಗಿಂತ ಭಾವನೆಗಳೇ ಮುಖ್ಯವಾಗುತ್ತವೆ. 
ಪಾತ್ರ ಪಾತ್ರಗಳ ನಡುವಿನ ನಾಟಕ ಮನದಲ್ಲಿ ಉಳಿಯುವುದು ಭಾವ- ಭಾವಗಳ 
ನಡುವಿನ ನಾಟಕವಾಗಿ; ಸಂದರ್ಭ, ಸಂದಿಗ್ಗಗಳ ನಡುವಿನ ಲೌಕಿಕ, ಅಲೌಕಿಕಗಳ 
ನಡುವಿನ ನಾಟಕವಾಗಿ. ಆದಾಗ್ಯೂ (ನನಗೆ ಸಿಕ್ಕಿರುವ ಲೆಕ್ಕದ ಪ್ರಕಾರ ಅವನ ನಾಟಕಗಳ 
ಒಟ್ಟು ಸಂಖ್ಯೆ ೧೬) ಹದಿನಾರು ನಾಟಕಗಳಲ್ಲಿ ಒಂದಕ್ಕೊಂದು ಸಂಬಂಧ, 
ಬೆಳವಣಿಗೆಗಳು ಕಂಡು ಬರುತ್ತದೆ. ವಿಚಿತ್ರವೆಂದರೆ, ಹಾಗಿದ್ದೂ ಮೇತರ್‌ಲಿಂಕನ 
ನಾಟಕಗಳ ವೈವಿಧ್ಯತೆಯೂ ಅಭ್ಯಾಸಯೋಗ್ಯ. ಇವನ ನಾಟಕಗಳಲ್ಲಿ ಒಂದೇ ಒಂದು 
ಪರಿಕರ ಕಂಡರೂ ಅದಕ್ಕೆ ಸಂಬಂಧಿಸಿದ ಅರ್ಥಗಳಿರುತ್ತವೆ. ಯೇಸುವಿನ ದನಿಯ 
ಪ್ರಯೋಗದಂತೆ, ವರ್ಜಿನ್‌ ವಿಗ್ರಹ ಜೀವತಳೆಯುವ ಪ್ರಯೋಗದಂತೆ, ಯಕ್ಷಿ, 
ಮಾಂತ್ರಿಕತೆಯಂತೆ - ಎಲ್ಲವೂ ಕಲಾತ್ಮಕವಾದಷ್ಟೇ ಅವನ ಅರ್ಥಗಳ, ಮೌಲ್ಯಗಳ 
ಸಾಕಾರ ರೂಪವೂ ಆಗಿರುತ್ತವೆ. ಹೊರ ರೂಪಕ್ಕೆ ವಿಚಿತ್ರವೆನಿಸಿದರೂ, ತನ್ನ ಅಗಾಧವಾದ 
ಬುದ್ಧಿಶಕ್ತಿಗೆ, ಪಾಂಡಿತ್ಯಕ್ಕೆ, ನಂಬಿಕೆ, ಶ ದ್ಧಾಭಕ್ತಿಗಳಿಗೆ ಅರ್ಥವುಳ್ಳದ್ದಾಗಿದ್ದರೆ, 
ಪೂರಕವಾದದ್ದಾದರೆ ಮೇತರ್‌ಲಿಂಕ್‌ ಯಾವುದೇ ವಿವರ ಬಳಸಲು ಮುಂದಾಗುತ್ತಿದ್ದ. 
ತನ್ನ ಮಟ್ಟ ಕೆ ವಿಶ್ವಾಸವುಳ್ಳವನಾದ್ದ ರಿಂದಲೇ, ಅವನು ಮಿತ್ರರಿಗೆ ಪತ್ರ ಬರೆದಾದ ಮೇಲೆ, 
ಹೇಳಬೇಕಾದ್ದನ್ನು ಹೇಳಿದ ಮೇಲೆ, "".... ನನ್ನ ಮಾತುಗಳನ್ನು ದಯವಿಟ್ಟು ನಂಬಿ 
ಎಂದು ಅಂಗಲಾಚುತ್ತಾ'' ಎಂದು ಪತ್ರ ಮುಗಿಸುತ್ತಿದ್ದ ತಾನು ಹೇಳಿದ್ದು ಇತರರಿಗೆ 
ಅಸಮಂಜಸ ಎನಿಸಿಬಿಟ್ಟೀತು ಎಂದು ಅವನ ಕಳಕಳಿ. 


ಮೇತರ್‌ಲಿಂಕನ ನಾಟಕಗಳ ಶಕ್ತಿಯಿರುವುದು ಆತನ ನಾಟಕೀಯ ಪವಾಡ ಗಳಲ್ಲಿ 
ಮಾತ್ರವೇನಲ್ಲ. ಆತನ ಚಾರಿತ್ರಿಕ ನಾಟಕಗಳಲ್ಲಿ ಬರುವ ಸಂಭಾಷಣೆ ಮುಂತಾದ 
ವಿವರಗಳಿಂದ ಆತನ ಸೂಕ್ಷ್ಮಗ್ರಹಣ ಶಕ್ತಿಯ ಪರಿಚಯವಾಗುತ್ತದೆ. ಚಾರಿತ್ರಿಕ - 
ಸಾಂಸ್ಕೃತಿಕ ವಿಚಾರವೇ ಇರಬಹುದು ಅಥವಾ ವಸ್ತು ವಿವರಗಳಿರಬಹುದು. "ಮರಿಯೆ 
ಮಗ್ದಲೀನೆ' ಮತ್ತು "ಮೊನ್ನವನ್ನಾ' ಗಳಲ್ಲಿ ಬರುವ ಇಟಲಿಯ ವರ್ಣನೆಯನ್ನೇ ನೋಡಿ, 
ಅವು ಕಣ್ಣಿಗೆ ಕಟ್ಟಿದಂತಿದೆ. "ಮರಿಯೆ ಮಗ್ಗಲೀನೆ' ನಲ್ಲಂತೂ ಕ್ರಿಸ್ತನ ಜೀವಿತದ ಚಾರಿತ್ರಿಕ 
ಕಾಲದ ಇಟಲಿಯ ಸಂಸ್ಕೃತಿಯ ಎರಡು ಆಧಾರ ಸ್ತಂಭಗಳ ಪರಿಚಯವೂ ಆಗುತ್ತದೆ; 
ರೋಮ್‌ ನಗರ ನೆಲದ ಮೇಲೆ ಎತ್ತರದಲ್ಲಿ, ವಿಸ್ತಾರದಲ್ಲಿ ಎಷ್ಟಿದೆಯೋ ಬಹುಶಃ ಅಷ್ಟೇ 


ನಾಟಕ/೯೧ 


ವಿಶಾಲ ಹಾಗೂ ಆಳವಾಗಿ ನೆಲದ ಕೆಳಗೂ ನಗರವಿದೆ. ಆದರೆ ನೆಲದ ಕೆಳಗಿನ ಗ್ರೀಕೊ 
- ರೋಮನ್‌ ಸಂಸ್ಕೃತಿ ಇಂದು ಹುದುಗಿಹೋಗಿ, ಅವಶೇಷ ಅನ್ನಿಸಿಕೊಂಡಿದ್ದರೆ, ಅದರ 
ಮೇಲೆ ಬೆಳೆದ ಕ್ರಿಶ್ಚಿಯನ್‌ ಸಂಸ್ಕ್ರತಿ ಇಂದೂ ಮುಂದುವರೆದಿದೆ. ನಾಟಕದ ಕಾಲ ಕ್ರಿಸ್ತನ 
ಜೀವಿತದ ಅಂತಿಮ ದಿನಗಳದ್ದು ಇದೇ ಪರ್ವಕಾಲ. ಕೆಲವು ಕಡೆ ಎರಡೂ ಸಂಸ್ಕೃತಿಗಳು 
ಒಟ್ಟಿಗೆ ಕಾಣಸಿಗುತ್ತವೆ. ಯಾವುದಾದರೂ ಸುಂದರ ಚರ್ಚಿನ ಒಳಗೆ ಕೆಲವು ಕಂಭಗಳು 
ಗ್ರೀಕೊ ರೋಮನ್‌ ಸಂಸ್ಕೃತಿಯದ್ದಾಗಿದ್ದೀತು; ಅಥವಾ ಇಂದಿನ ಚರ್ಚಿನ ಕೆಳಗೆ ಅಂದಿನ 
ಜ್ಯೂಪಿತರ್‌ನದೊ, ವೀನುಸ್‌ಳದೋ ದೇವಾಲಯ ಹುದುಗಿದ್ದೀತು. ಇದು ಇಂದಿನ 
ಇಟಲಿಯಾದರೆ, ಕಿ ಶ್ಲಿಯನ್‌ ಧರ್ಮ ಅಸ್ತಿತ್ವಕ್ಕೆ ಬರುವ ಮುಂಚಿನ ಆ ದಿನಗಳಲ್ಲೂ 
ಗ್ರೀಕೋ ರೋಮನ್‌ ಸಂಸ್ಕೃತಿಗೂ ಯಹೂದ್ಯರ ಸಂಸ್ಕೃತಿಗೂ ಒಡೆದು 
ಕಾಣಬಹುದಾದಷ್ಟು ವ್ಯತ್ಯಾಸಗಳಿದ್ದವು. ಗ್ರೀಕೊ - ರೋಮನ್‌ ಎಂದು ಕರೆಯುವ 
ಸಂಸ್ಕೃತಿ ಇಟಲಿಯ ಪಾಲಿಗೆ ಗ್ರೀಕಿನಿಂದ ಆಮದಾಗಿದ್ದು. ಆದ್ದರಿಂದಲೇ ಆ ನಾಟಕದಲ್ಲಿ 
ಪಾತ್ರವೊಂದು ಹೇಳುವುದು:"" ಗ್ರೀಕಿನಲ್ಲಿಯೇ ಇದ್ದೇವೆಂದು ಭಾಸವಾಗುತ್ತಿದೆ'' 


"ಸಿಸ್ಟರ್‌ ಬೀಟ್ರಿಸ್‌' ನಲ್ಲಿಕೂಡ ಮೇತರ್‌ಲಿಂಕನ ಅನುಭವ ಸೂಕ್ಷ್ಮತೆಗೆ, ಚಾರಿತ್ರಿಕ 
ಅರಿವಿಗೆ ಉದಾಹರಣೆ ಸಿಕ್ಕುತ್ತದೆ. ಬೀಟ್ರಿಸ್‌ ಅಂದೂಡನೆ ಸಾಹಿತ್ಯ ಪ್ರೇಮಿಗಳಿಗೆ 
ಇಟಲಿಯ ಕವಿ ದಾಂತೆಯ ಪ್ರಿಯತಮೆಯ ನೆನಪಾಗುತ್ತದೆ. ಆಕೆ ಅಪ್ರತಿಮ ಸುಂದರಿ, 
ದಾಂತೆ ಅವಳನ್ನು ನೋಡಿದ್ದು ಒಂದೇ ಸಲ, ಅದೂ ಕೆಲವೇ ಕ್ಷಣಗಳು. ಆದರೂ ಅವನ 
ಕಾವ್ಯದ ಸ್ಫೂರ್ತಿ ಅವಳೇ ಆಗಿಬಿಟ್ಟಳು. ನಾಟಕದ ಬೀಟ್ರಿಸ್‌ ಕೂಡ ಅನುಪಮ ಸುಂದರಿ. 
ಸೌಂದರ್ಯವನ್ನೆಲ್ಲ ಕಟ್ಟಿಟ್ಟಿದ್ದ ಸನ್ಯಾಸಿನಿ ಆಗಿದ್ದವಳು. ಮತ್ತೆ ವರ್ಜಿನ್‌ ಮೇರಿಯ 
ಆರಾಧನೆ ಇಟಲಿಯಲ್ಲಿ ವ್ಯಾಪಕವಾಗಿರುವುದು, ಮೇರಿಯ ಪವಾಡಗಳು ಅಲ್ಲಿ 
ದಿನನಿತ್ಯದ ಅನುಭವವಾಗಿರುವುದು - ಇಷ್ಟು ಇಂದಿಗೂ ವಾಸ್ತವ ಹಾಗೂ ಸತ್ಯ. 


ಹದಿನೈದನೆ ಶತಮಾನದ ಚರಿತ್ರೆಯೊಳಕ್ಕೆ ಸೇರುವಂತೆ ರಚಿಸಲಾದ ನಾಟಕ 
"ಮೊನ್ನವನ್ನಾ' ದಲ್ಲಿ ಬರುವ ಕಟ್ಟಡಗಳ ವಿವರಗಳು ಆ ಕಾಲದ ಇಟಲಿಯ (ಇಂದಿಗೂ 
ಜೀವಂತವಿರುವ) ಕಟ್ಟಡಗಳಿಗೆ ಕನ್ನಡಿಯಿಟ್ಟಂತಿವೆ. ಇಲ್ಲಿನ ಒಂದು ಪಾತ್ರ ಮಾರ್ಕೋ 
(ವನ್ನಾಳ ಮಾವ)ನ ಸಂಭಾಷಣೆಯೊಂದನ್ನು ಕೆಳಗೆ ಕೊಡಲಾಗಿದೆ. ಪವಾಡ ಕುರಿತ 
ನಾಟಕ ಬರೆಯುವ ಮೇತರ್‌ಲಿಂಕನ ಲೌಕಿಕ ಸಿದ್ಧತೆಗಳ ಮೇಲೆಇದು ಬೆಳಕು ಚೆಲ್ಲುತ್ತದೆ. 


೯೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮಾಕಾ: ಫ್ಲಾ ರೆನ್ಸ್‌ ನಮ್ಮನ್ನು ಮುಗಿಸಿಬಿಡಲು ನಿಶ್ಚಯಿಸಿದೆ, ಸೈನ್ಯದ ಸಲಹಾ 
ಮಂಡವಿಯವರು. ಇದು ಅಗತ್ಯವೆಂದು ತೀರ್ಮಾನಿಸಿದ್ದಾರೆ. ಸಚಿವ 
ಮಂಡಲಿಯು ತೀರ್ಪನ್ನು ಅಂಗೀಕಾರ ಮಾಡಿದೆ. ಆ ನಿರ್ಧಾರವನ್ನು 
ಬದಲಿಸುವಂತೆಯೇ ಇಲ್ಲ. ಆದರೆ ಫ್ಲಾರೆನ್ಸಿಗೆ ಮುಂದಾಲೋಚನೆ 
ಹೆಚ್ಚು. ಕುತಂತ್ರ ಕುಟಿಲಗಳಲ್ಲಿ ಫ್ಲಾರೆನ್ಸ್‌, ಅಗ್ಗಳ. ಲೋಕಕ್ಕೆ 
ನಾಗರೀಕತೆಯನ್ನು ಕಲಿಸುತ್ತಿರುವ ಫ್ಲಾರೆನ್ಸ್‌, ತನ್ನ ಮೇಲೆ ಅನವಶ್ಯ 
ರಕ್ತಪಾತ ಮಾಡಿತು ಎಂಬ ಅಪವಾದ ತಂದುಕೊಳ್ಳಲು ಅವಕಾಶ 
ಕೊಡುವುದಿಲ್ಲ. ಬದಲಾಗಿ ದಯೆಯಿಟ್ಟು ಶರಣಾಗತರಾಗಿ ಎಂದು ಕೆಲವು 
ನಿಬಂಧನೆಗಳನ್ನು ಕೊಟ್ಟರೂ ನಾವೇ ಅವನ್ನು ನಿರಾಕರಿಸಿದೆವೆಂದು 
ಹೇಳಿಕೊಳ್ಳುತ್ತದೆ... ಸ್ಟೇಯ್ಡ್‌ ಮತ್ತು ಜರ್ಮನಿಯಿಂದ ಕೂಲಿಗಾಗಿ 
ಬಂದಿರುವ ಸೈನಿಕರನ್ನು ನುಗ್ಗಿಸಿ, ಪೀಸಾನಗರದ ಮೇಲೆ ದಾಳಿ ಮಾಡಿ 
ಆಕ್ರಮಿಸಿಕೊಳ್ಳುತ್ತದೆ... 


ಮೇತರ್‌ಲಿಂಕನ ಬಹುತೇಕ ನಾಟಕಗಳು ಗದ್ಯ ದಲ್ಲಿವೆ ಎಂದು ಹೇಳ 
ಬಹುದಾದರೂ, ಭಾಷೆ ಕಾವ್ಯಾತ್ಮಕವಾಗಿದೆ. ಅಷ್ಟೇ ಅಲ್ಲದೆ. ನಾಟಕದ ಒಟ್ಟು 
ಪ್ರಭಾವವೂ ಕಾವ್ಯಾತ್ಮಕವಾಗಿದೆ. ಹಾಗೆ ನೋಡಿದರೆ ರೇಖಕನೇ ಹೇಳುವಂತೆ "ಸಿಸ್ಟರ್‌ 
ಬೀಟ್ರಿಸ್‌' ಮತ್ತು" ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ' ಇವೆರಡು ಪ್ರಾಸರಹಿತ ಹನ್ನೆರಡು 
ಮಾತ್ರೆಗಳ ಸಾಲಿನಲ್ಲಿ (ಅನ್‌ರೈಮ್ಮ್‌ ಅಲೆಗ್ಲಾಂಡ್ರೀನ್‌)ಗಳಲ್ಲಿ ರಚಿತವಾದವು. 
ಉಳಿದಂತೆ, ನಾಟಕಗಳಲ್ಲಿ ಭಾವಸ್ಪರ್ಶಿ ಹಾಡುಗಳ ಪ್ರಯೋಗಗಳಿವೆ. 
"ಅಗ್ಲವಯಿನೆ...... ' ಯಲ್ಲಿ ಬರುವ ಒಂದು ಹಾಡು: 


ಅವಳ ಪ್ರಿಯನು ಹೊರಟಾಗ 
(ಕದಾ ಮುಚ್ಚೆ ಕೊಂಡಾಗ 
ಅವಳ ಪ್ರಿಯನು ಹೂರಟಾಗ 
ಮುಗುಳು ನಕ್ಕಳು 

ತಿರುಗಿ ಅವನು ಬಂದಾಗ 
(ದೀಪ ಉರಿಯುತ್ತಿ ದ್ದಾ ಗು 
ತಿರುಗಿ ಅವನು ಬಂದಾಗ 
ಮತ್ತೊ ಬ್ಬಳಿದ್ದಳು 


ನಾಟಕ/೯೩ 


ಮೃತ್ಯು ನನಗೆ ಕಂಡಿತಾಗ 
(ಅವಳ ಜೀವ ಕೊರಗುವಾಗು 
ಮೃತ್ಯು ನನಗೆ ಕಂಡಿತಾಗ 
ಅವಳುಸಿರ ಕಾಯುತ 


xk sk sek 


ಮೇತರ್‌ಲಿಂಕನ ಅಲೋಚನೆಗಳು- ಅವನ ಇತರೆ ಗದ್ಯ ಕೃತಿಗಳಲ್ಲಿಕಂಡು ಬರುವ 
ಹಾಗೆ - ಸಮಕಾಲೀನ ವೈಜ್ಞಾನಿಕ ಸಂಶೋಧನೆ ಮತ್ತು ತತ್ವಜ್ಞಾನಗಳ ಕುರಿತಾದರೆ, 
ಸೃಜನಾತ್ಮಕ ಮನಸ್ಸು ಸುಳಿದಾಡುವುದು ಮಧ್ಯಯುಗಗಳಲ್ಲೇ ಎನ್ನಬಹುದು. ಕಾರಣ, 
ಅವನ ನಾಟಕಗಳಲ್ಲಿರುವ ವಾತಾವರಣ ಮಧ್ಯಯುಗದ ಯೂರೋಪ್‌: ಸ್ಪಷ್ಟ 
ಐತಿಹಾಸಿಕ ನಾಟಕವಾಗಲಿ, ಇತಿಹಾಸ ಇದೆ ಎಂದು ಗುರುತಿಸಬಹುದಾದ 
ನಾಟಕವಾಗಲಿ, ಜನಪದ ಕತೆ ಆಧಾರಿತ ನಾಟಕವಾಗಲಿ, ಅವುಗಳಲ್ಲಿ ಬರುವ ಪಾತ್ರ, 
ದೃಶ್ಯಗಳು ಮಧ್ಯಯುಗಕ್ಕೆ ಹತ್ತಿರವಾದಂತೆ ಕಾಣುತ್ತವೆ. 


ಇದಕ್ಕೆ ಕಾರಣಗಳು ಇಲ್ಲದಿಲ್ಲ. ಮೇತರ್‌ಲಿಂಕನಿಗೆ ನಾಟಕಗಳು ರಂಗ 
ಪ್ರಯೋಗಕ್ಕಿಂತ ಹೆಚ್ಚಾಗಿ ಅಭಿವ್ಯಕ್ತಿ ಮಾಧ್ಯಮಗಳಾಗಿದ್ದವು. ಅವನು ಅಭಿವ್ಯಕ್ತಿ 
ಪಡಿಸಬೇಕಿದ್ದ "ವಸ್ತು'ವೇ ಹಾಗೆ ಅಗ್ರಾಹ್ಯ, ಅಗೋಚರ, ವಿಸ್ಮಯಕಾರೀ, ಮಾಂತ್ರಿಕ 
ಜಗತ್ತಿನದಾಗಿದೆ. ಇವನ ನಾಟಕಜಗತ್ತಿನಲ್ಲಿ ಪಾತ್ರಗಳಾಗಲಿ, ಘಟನೆಗಳಾಗಲಿ ಮುಖ್ಯ 
ಭೂಮಿಕೆಯಲ್ಲಿರುವುದಿಲ್ಲ; ಬದಲಾಗಿ ಇವನ ಯಾವುದೇ ನಾಟಕವನ್ನು ನೆನಪಿಸಿ 
ಕೊಂಡರೆ ತಕ್ಷಣ ನೆನಪಾಗುವುದು ಅದರಲ್ಲಿನ ಭಾವನೆಗಳು, ಅವಿಸ್ಮರಣೀಯ ಕ್ಷಣಗಳು. 
ಷೇಕ್ಸ್‌ಪಿಯರನ ನಾಟಕಗಳಲ್ಲಿ ಅಥವಾ ಇಬ್ಬೆನ್ನಿನ ನಾಟಕಗಳಲ್ಲಿ ಹೀಗಾಗದು ; 
ಅವುಗಳಲ್ಲಿ ನೆನಪಿನಲ್ಲಿ ಉಳಿಯುವುದು ವಿಶಿಷ್ಟಪಾತ್ರಗಳು ಮತ್ತುಘಟನೆಗಳು, ಜೊತೆಗೆ 
ಕಥಾವಸ್ತು ಮತ್ತು ಕಥೆ; ಮುಂದೆಂದೊ, ಯಾವುದೋ ಸಂದರ್ಭದಲ್ಲಿ "ಆತ 
ಹ್ಯಾಮ್ಲೆಟ್ಟಿ' ನಂತೆ, ಈ ಘಟನೆ "ಡಾಲ್ಸ್‌ಹಾೌಸ್‌'ನಲ್ಲಿನಂತೆ... ಎಂದು ನೆನಪಿಸಿ 
ಕೊಳ್ಳುತ್ತೇವೆ. ಆದರೆ ಎಂದಾದರೊಂದು ದಿನ ಹಸಿರಾದ ಗುಡ್ಡದ ಮೇಲಿನ ಕೋಟಿ 
ಬುರುಜಿನ ಮೇಲೆ ನಿಂತು ತಂಗಾಳಿ ಸವಿಯುವಾಗ.....' ಮೇತರ್‌ಲಿಂಕನ 
"ಅಗ್ಲವಯಿನೆ.......... ' ನಾಟಕ ನೆನಪಾಗಬಹುದು! 


ಮೇತರ್‌ಲಿಂಕ್‌ ಪ್ರಖ್ಯಾತಿಗೆ ಬಂದಾಗ ಕೆಲವರು ಅವನನ್ನು "ಫ್ಲಾಂದರ್ಸ್‌ನ 


೯೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಷೇಕ್ಸ್‌ಪಿಯರ್‌' ಅಂದದ್ದುಂಟು. ಆದರೆ, ಇವರಿಬ್ಬರಿಗೂ ಅಜಗಜಾಂತರ. 
ಷೇಕ್ಸ್‌ಪಿಯರ್‌ ಮೂಲತಃ, ನಾಟಕಕಾರ; ಅವನೇ ಬಯಸಿ, ಆರಿಸಿಕೊಂಡ ಹಾದಿ 
ಆದಾಗಿತ್ತು ಮೇತರ್‌ಲಿಂಕ್‌ನದು ಹಾಗಲ್ಲ; ಅಲೌಕಿಕದ ಕುರಿತ ಆಸಕ್ತಿ ಕುತೂಹಲಗಳ 
ಅಭಿವ್ಯಕ್ತಿ ಗೆನಾಟಕ ಪ್ರಕಾರ ಮಾಧ್ಯಮವಾಯಿತು. ಷೇಕ್ಸ್‌ಪಿಯರ್‌ ತನ್ನ ನಾಟಕಗಳಾಚೆಗೆ 
ಏನಾಗಿದ್ದ ಎಂದು ಹಯ ಕಷ್ಟವಾಗಬಹುದು. ಹೇಳಬಹುದಾದರೂ. ಅವನ ವೈಯಕ್ತಿಕ 
ಜೀವನದ ಕೆಲವು ಸಿಹಿ, ಕಹಿ "ಘಟನೆಗಳನ್ನು ಮಾತ್ರ. ಆದರೆ ಮೇತರ್‌ಲಿಂಕನದು 
ನಾಟಕಗಳಾಚೆಗಿನ ಪ್ರತಿಭೆ ಹಾಗೂ ವ್ಯಕ್ತಿತ್ವ ವ್ಯಕ್ತಿತ್ವ ಎನ್ನುವ ಪದ ಕೂಡ ಅಸಮಂಜಸ 
ವಾಗಬಹುದು; ಯಾಕಂದರೆ ಅವನದು ಎಂದೂ ವ್ಯಕ್ತಿಕೇಂದ್ರಿತ ಆಲೋಚನೆ 
ಆಗಿರಲಿಲ್ಲ. 


ಇವರಿಬ್ಬರ ಪರಿಕರಗಳು ಕೆಲವೊಮ್ಮೆ ನೋಡಲು ಒಂದೇ ತೆರನಾಗಿರುತ್ತವೆ. ಅಲ್ಲೇ 
ನಮಗೆ ಇವರಿಬ್ಬರ ನಡುವೆ ಇರುವ ವ್ಯತ್ಯಾಸಗಳನ್ನು ಗುರುತಿಸಲು ಬರುವುದು. 
ಷೇಕ್ಸ್‌ಪಿಯರನ "ವಿಂಟರ್‌ ಟೇಲ್‌' ನಾಟಕದ ಕಡೆಯಲ್ಲಿ ರಾಣಿಯ ವಿಗ್ರಹ ಜೀವ 
ಪಡೆಯುವ ಪವಾಡಡಂತಹ ದೃಶ್ಯವಿದೆ. ಅದನ್ನು ಮೇತರ್‌ಲಿಂಕನ ' ಸಿಸ್ಟರ್‌ 
ಬೀಟ್ರಿಸ್‌'ನೊಂದಿಗೆ ನೇರವಾಗಿ ಹೋಲಿಸಲು ಬರುತ್ತದೆ. "ಸಿಸ್ಟರ್‌ ಬೀಟ್ರಿಸ್‌ 'ನಲ್ಲಿರುವ 
ವಿಗ್ರಹ ಜೀವತಳೆದು, ಕಡೆಯಲ್ಲಿ ಮತ್ತೆ ವಿಗ್ರ ಹವಾಗಿ ಬಿಡುತ್ತದೆ - ಈಕ್ರಿ 'ಯೆಗೆ 
ಯಾವುದೇ ನಾಟಕೀಯ ಅಥವಾ. ಸಾಂಕೇತಿಕ "ಉದ್ದೆ ಶಗಳಿಲ್ಲ; "ಬದಲಾಗಿ ಆಸಿಕರ 
ನಂಬಿಕೆಯ ನೇರ ಪ್ರತಿಪಾದನೆಯ ಪವಾಡ ಕತೆಗಳಲ್ಲಿ ಬರುವ ಹಾಗೇ ಬರುತ್ತದೆ. ಆದರೆ 
ಷೇಕ್‌, ಪಿಯರನದರಲ್ಲಿ ಹಾಗಲ್ಲ: ಷೇಕ್ಸ್‌ಪಿಯರ್‌ "ಪ್ಲಾಟ್‌' ಗಳನ್ನು ಸೃಷ್ಟಿಸುವಲ್ಲಿ ಎತ್ತಿದ 
ಕೆ ಹಾಗಾಗಿ" ವಿಂಟರ್‌ ಟೇಲ್‌ 'ನಲ್ಲಿಪ್ಲಾಟ್‌ ಇದ್ದೇ ಇದೆ- ರಾಜ ಮುಗ್ಧ ಹೆಂಡತಿಯನ್ನು 
ಶಂಕಿಸಿ ಗಡೀಪಾರು ಮಾಡುವುದು; ರಾಣಿಯ ಪ್ರೀತಿಯ ಪರಿಚಾರಿಕೆ ಮುಂದೊಂದು 
ದಿನ ರಾಜನ ಸಂಶಯ ನಿವಾರಣೆ ಮಾಡಿ, ಅವನ ಪಶ್ಚಾತ್ತಾಪ ಉಚ್ಛಾ_ಯಸ್ಥಿತಿ 
ತಲುಪಿದಾಗ ತಾನು ರಕ್ಷಿಸಿದ ರಾಣಿಯನ್ನು ಕರೆ ತಂದು ಅವರಿಬ್ಬರ ಪುನರ್‌ಮಿಲನ 
ಮಾಡಿಸುವುದು- ಇದು ಷೇಕ್ಸ್‌ಪಿಯರನ "ಪ್ಲಾಟ್‌'. ಆದರೆ, ರಾಣಿಯನ್ನು ವಿಗ್ರಹದಂತೆ 
ಮಾಡಿ, ರಾಜನ ಮುಂದೆ ಕರೆತಂದು, ಒಳ್ಳೆಯ ಸಮಯ ನೋಡಿಕೊಂಡು, ಆಕೆ 
ಎಗ್ರಹವಲ್ಲ, ಸಾಕ್ಷಾತ್‌ ರಾಣಿಯೇ ಎಂದು ತೋರುವುದು, ಪರಿಚಾರಿಕೆಯ ಮಾಸ್ಟರ್‌ 
ಪ್ಲಾಟ್‌! ಜೀವಂತ ರಾಣಿಯನ್ನು ಪ್ರತಿಮೆಯಂತೆನಿಲ್ಲಿಸಿ ರಾಜ ಪ್ರಲಾಪಿಸ ತೊಡಗಿದಾಗ, 
ಅದರ ಪರಿಣಾಮವೇನೋ ಅನ್ನುವಂತೆ ರಾಣಿ ಜೀವ ತಳೆಯುತ್ತಾಳೆ ಎಂಬ ಕಣ್ಕಟ್ಟಾಟ 
ಇದೆ. 


ನಾಟಕ/೯೫ 


(ನನ್ನದೊಂದು ಪ್ರಶ್ನೆ : ಆಕೆ ಸತ್ತಿದ್ದಾಳೆಂದುಕೊಂಡು ವಿಗ್ರಹದ ಮುಂದೆ 
ಗೋಳಾಡುತ್ತಿದ್ದ ರಾಜನಿಗೆ, ಅದು ವಿಗ್ರಹವಲ್ಲ, ರಾಣಿಯೇ ಎಂದು ತಿಳಿದಾಗ, ತನಗೆ 
ಮೋಸವಾಯಿತೆಂದು ಸಿಟ್ಟು ಬರಲಿಲ್ಲವೇಕೆ? ನಾಟಕ ಅಲ್ಲಿಗೇ ಮುಗಿಯಬೇಕೆಂದು 
ನಾಟಕಕಾರ ಮೊದಲೇ ಚೌಕಟ್ಟು ಹಾಕಿಕೊಂಡಿದ್ದ ! ಹಾಗೇ ಆಗಬೇಕೆಂದು ಪ್ಲಾಟ್‌ 
ನಿರ್ಧಾರವಾಗಿತ್ತು! ಅಂದ ಮೇಲೆ ಈ ವಿಲಕ್ಷಣ ಆಸ್ಮಿಕನ ಪವಾಡವೇ ಹೆಚ್ಚು 
ಸಮಂಜಸವಾಗಿ ಕಾಣುತ್ತಿದೆಯಲ್ಲ!) 


ಮೇತರ್‌ಲಿಂಕನ ನಾಟಕಗಳ ಪಾತ್ರಗಳು, ಹಾಗೆ ನೋಡಿದರೆ ಮಧ್ಯಯುಗದ 
ಇಂಗ್ಲೆಂಡಿನ "ಮಿರಕಲ್‌ ಪ್ಲೇಸ್‌'ಗಳಿಗೆ ಹತ್ತಿರವಾಗುತ್ತವೆ. ಅಲ್ಲಿನ ಪಾತ್ರಗಳಂತೆ 
ಇವನವೂ ರಕ್ತ ಮಾಂಸ ಹೊರತಾದ ಅಲೆಗಾರಿಕಲ್‌ ಪಾತ್ರಗಳು; ಯಾವುದೋ 
ಭಾವನೆಗಳ ಮೂರ್ತರೂಪಗಳಂತಹ ಪಾತ್ರಗಳು. 


ಅದು ಬಿಟ್ಟರೆ ಮೇತರ್‌ಲಿಂಕನ ನಾಟಕಗಳನ್ನು ಸ್ವೀಡನ್ನಿನ ಆಗಸ್ಟ್‌ ಸ್ಪಿಂಡ್‌ ಬರ್ಗ್‌ನ 
ನಾಟಕಗಳಿಗೆ ಹೋಲಿಸಬಹುದು. ಇಬ್ಬರೂ ಸ್ವೀಡನ್ನಿನ ೧೮ ನೇ ಶತಮಾನದ ತತ್ವಜ್ಞಾನಿ 
ಸ್ವೀಡೆನ್‌ ಬರ್ಗ್‌ನಿಂದ ಪ್ರಭಾವಿತರಾದ, ನಾಟಕವನ್ನು ಮಾಧ್ಯಮವನ್ನಾಗಿ ಮಾಡಿಕೊಂಡ 
ಮೂಲತಃ ಅನ್ವೇಷಕರೇ ಆಗಿದ್ದಾರೆ. ಸ್ಟಿಂಡ್‌ಬರ್ಗನೂ ಸಹ ವೈವಿಧ್ಯಮಯ 
ನಾಟಕಗಳನ್ನು ಕೊಟ್ಟಿದ್ದಾನೆ; ಅವುಗಳಲ್ಲಿ ಹೆಚ್ಚು ಸ್ಮರಣೀಯವಾದವನ್ನು ಮತ್ತು 
ಮೇತರ್‌ಲಿಂಕನ ನಾಟಕಗಳನ್ನು ಬಹುಶಃ ಒಂದೇ ವಿಭಾಗದಲ್ಲಿಡಬಹುದೇನೊ. 
ಇಬ್ಬರೂ "ಪ್ಲಾಟ್‌'ನಲ್ಲಿ ನಂಬಿಕೆ ಇಟ್ಟುಕೊಂಡ ನಾಟಕ ಕರ್ತೃಗಳಲ್ಲ ಇಬ್ಬರ ಉತ್ಕೃಷ್ಟ 
ಕೃತಿಗಳೂ ಅಭಿವ್ಯಕ್ತಿವಾದ ನಾಟಕಗಳೇ ಆಗಿವೆ. ವ್ಯತ್ಯಾಸಗಳಿರುವುದು ಅನ್ವೇಷಣೆಯ 
ಮಾರ್ಗಗಳಲ್ಲಿ: ಸ್ಟಿಂಡ್‌ಬರ್ಗನ ಆಳ ವೈಶಾಲ್ಯ ಹಿರಿದು; ಅವನ ನಾಟಕಗಳಲ್ಲಿ ಪರಸ್ಪರ 
ವಿರುದ್ಧ ಭಾವನೆಗಳ ನಡುವಿನ ಘರ್ಷಣೆ ಹೆಚ್ಚು ಉತ್ಕಟ ಹಾಗೂ ವೈಯಕ್ತಿಕವಾಗಿರುತ್ತವೆ. 
ಅವೂ ಅಂತಿಂಥಾ ಭಾವನೆಗಳಲ್ಲ. ಆದಿಮವಾದ ಉತ್ಕಟ ಭಾವನೆಗಳೆ! ಮೇತರ್‌ಲಿಂಕ್‌ 
ನದು ಹೆಚ್ಚು ವಿವರಣಾತ್ಮಕ ಶೈಲಿಯ ನಾಟಕಗಳಾದರೂ ಭಾವನೆಗಳು 
ಸ್ಟಿಂಡ್‌ ಬರ್ಗ್‌ನದಕ್ಕಿಂತ ಹೆಚ್ಚು ತಿಳಿಯಾಗಿರುತ್ತವೆ. ಮೇತರ್‌ಲಿಂಕನದು ತತ್ವಜ್ಞಾನಿಯ 
ಅನ್ವೇಷಣೆಯಾದರೆ, ಸ್ಟಿಂಡ್‌ ಬರ್ಗ್‌ನದು ಮನಸ್ಸಿನ ತೊಳಲಾಟಗಳ ಮೂಲಕ 
ನಡೆಯುವ ಅನ್ವೇಷಣೆ. 


ಮೇತರ್‌ಲಿಂಕನ ನಾಟಕಗಳನ್ನು ಸಂಕೇತವಾದಿ ನಾಟಕಗಳೆಂದೇ ಕರೆಯಲಾಗುತ್ತವೆ. 


೯೬ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅವನ ನಾಟಕಗಳಲ್ಲಿ "ನುಟಕೀಯ ಕ್ರಿಯೆ' ಗಳು ನಡೆಯದು; ನಡೆಯುವುದೇನಿದ್ದರೂ 
ಅಂತರಂಗದ ನಾಟಕದ ರೂಪಕಗಳು. ಹಾಗಾಗಿ ಅವನ್ನು "ಸ್ಥಾಯೀ ನಾಟಕಗಳು' (Static 
Drama) ಎಂದು ಕರೆಯುವವರಿದ್ದಾರೆ. ಇದರಲ್ಲಿ ನಾಟಕೀಯ ಕ್ರಿಯೆಯ ಬದಲಾಗಿ, 
ಪೂರ್ವಯೋಜಿತ ಕತೆಯ ಪ್ರತಿಪಾದನೆಯ ಬದಲಾಗಿ ನಮಗೆ ಕಂಡುಬರುವುದು 
ಭಾವಕ್ಷಣಗಳ ನಡುವಿನ ನಾಟಕ; ಅವುಗಳದೇ ಆದ ವಸ್ತು ಚೌಕಟ್ಟು; ಭಾವುಕತೆಗೆ 
ತಕ್ಕನಾದ ಕಾವ್ಯಾತ್ಮಕತೆ, ಮೂರು ನಾಲ್ಕು ಸಾಲುಗಳಿಗೆ ಇಳಿಸಬಹುದಾದ ಕತೆ. 


* ಚೇ % % ಜು 


ನಾಟಕದಿಂದ, ನಾಟಕಾನುಭವದಿಂದ ತಾನೇನು ಬಯಸುತ್ತಾನೆಂದು ಮೇತರ್‌ 
ಲಿಂಕ್‌ ಒಂದು ಕಡೆ ಹೇಳಿಕೊಂಡಿದ್ದಾನೆ: 


ನು ಥಿಯೆಟರ್‌ಗೆ ಹೋದಾಗಲೆಲ್ಲ ಜೀವನವನ್ನು ಆದಿಮವೆಂದೂ, 
ಶುಷ್ಕವಂದೂ ಕ್ರೂರವೆಂದೂ ಭಾವಿಸಿದ ನನ್ನ ಪೂರ್ವಿಕರ ಮಧ್ಯೆ ಹೋಗಿ ಹಲವು 
ಗಂಟೆಗಳ ಕಾಲಕಳೆಯುತ್ತಿದ್ದೇನೆ ಎನಿಸುತ್ತದೆ. ಆದರೆ ಅವರ ಈ ಅಭಿಪ್ರಾಯಗಳು ನನನ 
ನೆನಪಿನ ಲೋಕದಲ್ಲೂ “ಉಳಿದಿಲ್ಲವಾನೆ ನಾನು ಅವನ್ನು ಒಪ್ಪಲಾರೆ... . ದಿನನಿತ್ಯದ 
ಜಂಜಡಗಳಿಂದಾಗಿ ಅವನು ಅಭ್ಯಾಸಮಾಡಲು ಶಕ್ತಿ ಯಾಗಲಿ ಸಂದರ್ಭವಾಗಲಿ ಇಲ್ಲದ 
ಕಾರಣ, ತನ್ನ ಮೂಲಕ್ಕೆ ಅಥವಾ ನಿಗೂಡವಾದ ಆಳಕ್ಕೆ ಸೆಳದೊಯ್ಯ ಬಲ್ಲ ಮತ್ತು 
ನನ್ನೊ ಂದಿಗಿನ ಅದರ ಸರಿಬಂಧವನ್ನು ವೃದ್ಧಿಸುವ ಜೀವನದ ಒಂದು ಭಾಗವನ್ನು ಅದು 
ತೆರೆದು ತೋರಲಿ ಎಂದು ಬಯಸಿದ್ದೆ ನನ್ನ ದೀನವಾದ ದೈನಂದಿನ ಅಸ್ತಿತ್ವದ ಹಿಂದಿನ 
ಸೌಂದರ್ಯ, ಭವ್ಯತೆ ಮತ್ತು ಅರ್ಥವಂತಿಕೆ ಒಂದು "ಕ್ಷಣದಲ್ಲಿ ನನಗೆ ಒಡೆದು 
ತೋರುತ್ತದೆ ಎಂದು ಭಾವಿಸಿದ್ದೆ ಜ್‌ ಆದರೆ ನಾನು ನೋಡಿದೆಲ್ಲ (ನಾಟಕಗಳು 
ಮತ್ತು ಪ ಪಾತ ತ್ರಗಳು) ನೀಳವಾದ. ಏಕತಾನವಾದ ಮಾತಿನಲ್ಲಿ ನನಗೆ ತಿಳಿಸಿದ್ದು ತಾನು 
ಯಾಕೆ ಹೊಟ್ಟಿಕಿಚ್ಚು ಪಟ್ಟೆನೆಂದೋ ಅಥವಾ ಯಾಕೆಇ ಇನ್ನೊಬ್ಬ ವಿಷಹಾಕಿದ್ದು ಎಂದೋ 
ಅಥವಾ ಯಾಕೆ ಸಾಯಿಸಿದ್ದು ಎಂದೋ...... i 


ತನ್ನ ನಾಟಕಗಳ ಮೂಲಕ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ತೊಡಗಿರುವ 
ಮೇತರ್‌ಅಂಕ್‌ನಿ ಗೆ" ಎಕ್‌ ಪ್ರಶನಿಸಂ' ಆಗಲಿ, "ಸಿಂಬಲಿಸಂ' ಆಗಲಿ, ಮತ್ತು ತನ್ನದೇ 
ಆಳವಾದ ಅಭ್ಯಾಸ ಮತ್ತು ಅಗಾಧ ಪ್ರತಿಭೆ ನೀಡುವ ಯಾವುದೇ ಪರಿಕರವಾಗಲಿ- 
ಅವು ಮಾಧ್ಯಮ. ಮಾತ್ರಗಳು. ಅವನ ಯಾತ್ರೆ ಸೀಮಾತೀತತೆಯ ಕಡೆಗೆ ಹಾಗಿದ್ದಾಗ 
ರೂಪಗಳು ವಿರೂಪಗಳಾಗದೆ ಇರುತವೆಯೆ? 


ನಾಟಕ/೯೭ 


ಮರಿಯೆ ಮಗ್ಗಲೀನೆ 


(ಮೂರು ಅಂಕಗಳ ನಾಟಕ) 


ಪಾತ್ರವರ್ಗ 


ಲೂಸಿಯಸ್‌ ವೀರುಸ್‌, ಯೋಧ 
ಅನ್ನೊ €ಮಿಸ್‌ ಸಿಲಾನುಸ್‌ 
ಅಪ್ಪಿಯುಸ್‌ 

ಕೋಲಿಯುಸ್‌ 

ಲಾಜರುಸ್‌ 

ಅರಿಮಾಥಿಯಾದ ಯೂಸೂಫ್‌ 
ನಿಕೊದೀಮಸ್‌ 
ಬಾರ್ತಿಮೇಯುಸ್‌ 


ಆಳುಗಳು, ಕುರುಡರು, ಕುಂಟರು, ಅಲೆಮಾರಿಗಳು, ಪವಾಡಗಳಿಂದ 
ಗುಣವಾದವರು ಮುಂತಾದವರು 


೧೦.. ಮರಿಯೆ ಮಗ್ಗಲೀನೆ 

೧೧... ಮಾರ್ಥಾ 

೧೨. ಮರಿಯೆ ಕ್ಲಿಯೊಫಾಸ್‌ 

೧೩. ಮರಿಯೆ ಸಲೋಮ್‌ 

೧೪. ಬೇರೆ ಸಂತರು, ಭಿಕ್ಷುಕಿಯರು, ಸೂಳೆಯರು ಇತರರು 


MSP ೬ ಕಿ. ಚಿ ಟಿ 


ಮೊದಲ ಮತ್ತು ಎರಡನೆ ಅಂಕಗಳು ನಡೆಯುವುದು ಬೆಥನಿಯಲ್ಲಿ 
ಮೂರನೆ ಅಂಕ ಜೆರೂಸಲೆಮ್‌ನಲ್ಲಿ 


೯೮ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅಂಕ ಒಂದು 


-ಭೆಥನಿಯಲ್ಲಿ ಅನ್ನೋಯಿಸ್‌ ಸಿಲಾನುಸ್‌ನ ತೋಟ. ರೋಮನ್‌ ಮನೆ ಮಾಳಿಗೆ. 
ಅಮೃತಶಿಲೆಯ ಬೆಂಚುಗಳು, ಮೊಗಸಾಲೆಗಳು, ಪ್ರತಿಮೆಗಳು. ಮಧ್ಯದಲ್ಲಿ 
ಕಾರಂಜಿಯಿರುವ ನೀರಿನ ಕೊಳ, ಲತಾಮಂಟಪಗಳು, ಕಲ್ಲುಹೂದಾನಿಗಳು ಕಿತ್ತಲೆ 
ಹಾಗೂ ಲಾರೆಲ್‌ ಮರಗಳು. ಕಣಿವೆಯ ಎಡಬಲಗಳಲ್ಲಿ ಕಟಕಟೆಗಳು; ಹಿಂದೆ ಕೂಡ. 
ಓಡಾಟಕ್ಕೆ ಅನುಕೂಲವಾಗುವಂತೆ ಮಧ್ಯದಲ್ಲಿ ಜಾಗ ಬಿಟ್ಟಿದೆ. ಹಿಂದಕ್ಕೆ ಲಾರೆಲ್‌ 
ಮತ್ತಿತರ ಮರಗಳ ದಟ್ಟವಾದ ತೋಪು 


ಸಿಲಾನುಸ್‌ 


ದೃಶ್ಯ- ೧ 


(ಅನ್ನೋಯಿಸ್‌ ಸಿಲಾನುಸ್‌ ಮತ್ತು ಲೂಸಿಯಸ್‌ ವೀರುಸ್‌) 

ಇಗೋ, ಇದೇ ನನ್ನ ಪುಟ್ಟ ಸಾಮ್ರಾಜ್ಯದ ಹಿರಿಮೆ. ಈ ಮಾಳಿಗೆ 
ಉದ್ಯಾನವನ, ನನ್ನ ಆಸೆ ಆಕಾಂಕ್ಷೆಗಳಿಗೆ ಕಿರೀಟ ಪ್ರಾಯವಾಗಿದ್ದ 
ಪ್ರೇನೆಸ್ತೇಯ ಉದ್ಯಾನವನ್ನು ಇದು ನೆನಪಿಸುತ್ತಿದೆ. ಇಲ್ಲಿವೆ ನನ್ನ 
ಪ್ರೀತಿಯ ಕಿತ್ತಲೆ ಮರಗಳು, ಇಲ್ಲಿ ಸೈಪ್ರಸ್‌ಗಳು, ಇಲ್ಲಿ ನನ್ನ ಕೆಂಪು 
ಕಣಗಿಲೆಗಳು... ಇಲ್ಲಿ ಮೀನಿನ ಕೊಳ; ದೇವತೆಗಳ ಮೂರ್ತಿಗಳಿರುವ 
ಈ ಮೊಗಸಾಲೆ, ಇವುಗಳಲ್ಲಿ ಒಂದು ಅಂತಿಯೋಖ್‌ನಲ್ಲಿ ಸಿಕ್ಕ 
ಮಿನರ್ವಾ ದೇವತೆಯ ಮೂರ್ತಿ. (ಎಡಕ್ಕೆ ಕೈಮಾಡಿ ) ಮತ್ತೆ ಇಲ್ಲಿ 
ನೋಡಿ, ಇಲ್ಲಿ ನಿಮಗೆ ಈಗಾಗಲೇ ವಸಂತ ನಲಿದಾಡುತ್ತಿರುವ 
ಕಣಿವೆಗಳ ಅಸದಳ ನೋಟ ಸಿಕ್ಕುತ್ತದೆ. ನಾವು ಮಧ್ಯದಲ್ಲಿದ್ದೇವೆ. 
ಬೆಥನೀಯ ಇಳಿಜಾರುಗಳ ಮೇಲೆಇಳಿಯುತ್ತಿರುವ ಸೌತೆ ಬಳ್ಳಿಗಳನ್ನು 
ಮನಸಾರೆ ನೋಡಿ. ಆಲಿವ್‌ ಮರಗಳ ಕೆಳಗಂತೂ ನೆಲಕ್ಕೆ ಬೆಂಕಿ 
ಹೊತ್ತಿಕೊಂಡಂತೇ ಕಾಣುತ್ತಿದೆ. ನಾನೀಗ ನನ್ನ ಇಳಿವಯಸ್ಸಿನ 
ಸುಖವನ್ನು ಶಾಂತವಾಗಿ ಇಲ್ಲೇ ಅನುಭೋಗಿಸ ತ್ತೇನೆ. ಈ ಮುಪ್ಪಿಗೆ 
ಮಾತ್ರ ಗೊತ್ತು ಗತಕಾಲದಿಂದ ಸುಖವನ್ನ ಹೇಗೆ ಹೀರಬೇಕೆಂದು. 
ಯಾಕಂದರೆ ಹದಿಹರೆಯ ಬರೀ ವರ್ತಮಾನದಲ್ಲಿರುವುದರಿಂದ 
ಸುಖದ ಸವಿಯನ್ನು ಕಿರಿದಾಗಿಸುತ್ತದೆ 


ಮರಿಯೆ ಮಗ್ಗಲೀನೆ/ ೯೯ 


ವೀರುಸ್‌ 


ಸಿಲಾನುಸ್‌ : 


ವೀರುಸ್‌ 


ಸಿಲಾನುಸ್‌: 
ವೀರುಸ್‌ 
ಸಿಲಾನುಸ್‌: 


೧೦೦/ಮಾರಿಸ್‌ 


ಕಡಗೂ ಸಿಕ್ಕಿತು! ಮರ, ನೀರು, ಹುಲ್ಲು... 1 ಈಯೂದಿಯಾ ಎನ್ನುವ 
ಹೆಸರಿನ ಕಲ್ಲು -ಮರಳುಗಾಡಿಗೆ ಬಂದಾಗಿನಿಂದ ಇವುಗಳನ್ನೆಲ್ಲ 
ಮರೆತೇಬಿಟ್ಟದ್ದೆ... ಆದರೆ, ಹಿರಿಯರೆ, ಇದು ಹೀಗೇಕಾಯಿತು? 
ಯಾತಕ್ಕೂ ಬೇಡದಷ್ಟು ಮಣ್ಣು ಹದಗೆಟ್ಟಿರುವ ಈ ಸಪ್ಪಮೋರೆಯ 
ಬಂಜರು ನಗರದ ಹತ್ತಿರ ನೀವೇಕೆ ಮನೆ ಮಾಡಬೇಕಾಯಿತು? 
ಕುಹಕಿಗಳ, ಕುಟಲಜನರ, ವಕ್ರವಾಗಿರುವ ಮಾನಗೇಡಿಗಳ ಕೊಳಕು 
ಅನಾಗರೀಕರ ಮಧ್ಯೆ ಯಾಕೆ ಮನೆ ಮಾಡಬೇಕಾಯಿತು? 


ನಿನಗೇ ಗೊತ್ತು ನಾನು ಸಿಜೇರಿಯಾ ದೇಶಾಧಿಪತಿ ವೆಲೇರಿಯುಸ್‌ 
ಗ್ರಾತುಸ್‌ನ ಜೊತೆ ಇಲ್ಲಿಗೆ ಬಂದೆ, ಆಮೇಲೆ ರೋಮಾಗೆ 
ಹಿಂತಿರುಗಿದೆ. ಆಗಲೇ ನೀನು ಕೆಲಕಾಲ ನನ್ನ ಪ್ರಿತಿಯ ಮತ್ತು 
ನಿಷ್ಕಾವಂತ ಶಿಷ್ಯನಾಗಿದ್ದು. ಆದರೆ ನಾನು ಹೆಚ್ಚು ಹೆಚ್ಚು 
ಖಚಿತತೆಯಿಂದ ಬೋಧಿಸಿದಂತೆಲ್ಲಾ ಆ ಬೋದನೆಗಳ ಸತ್ಯಾಸತ್ಯತೆ 
ಹೆಚ್ಚು ಹೆಚ್ಚು ಶಂಕಾಸ್ಪದವಾಗಹತ್ತಿತು; ಆದ್ದರಿಂದ ಆ ಜ್ಞಾನದ ಬಗ್ಗೆ 
ನನಗೇ ನಾಚಿಕೆಯಾಗಹತ್ತಿತು. ಈ ಅನಾಗರೀಕ ನಗರ ಯೂದಿಯಾಕ್ಕೆ 
ನನ್ನ ಕರತಂದಿದ್ದು ಒಂದು ವಿಚಿತ್ರ ಕುತೂಹಲ. ಮೊದಲ ಸಲ ಇಲ್ಲಿ 
ಇಳಕೊಂಡಿದ್ದಾಗ ಯಹೂದಿಗಳ ಪೂಣ್ಯ ಗ್ರಂಥಗಳನ್ನು ಓದಲು 
ಶುರುಮಾಡಿದೆ. ಅವು ಅನಾಗರೀಕ ಮತ್ತು ರಕ್ತದಾಹಿಗಳಾಗಿದ್ದರೂ 
ಅವುಗಳಲ್ಲಿ ಸುಂದರ ಪುರಾಣಗಳಿದ್ದವು. ಅಷ್ಟೇ ಅಲ್ಲ, ಅನಾಗರಿಕ 
ವಾದರೂ ಪ್ರಬುದ್ಧತೆಯ ಪ್ರಯತ್ನಶೀಲತೆಯೂ ಇತ್ತು, ಹಾಗಾಗಿ 
ಅದು ನನಗೆ ಬೇಸರವೆನಿಸಲಿಲ್ಲ 


ಹೌದು, ಅಂತಿಯೋಖ್‌ನಲ್ಲಿ ಸಿಕ್ಕನಲ್ಲಾ ನಮ್ಮ ಮಿತ್ರ ಅಪ್ಪಿಯುಸ್‌, 
ಅವನೇ ಹಳೇ ಯಹೂದಿ ಪುಸ್ತಕಗಳ ಬಗೆಗಿನ ನಿಮ್ಮ ಧಿಡೀರ್‌ ಆಸಕ್ತಿ 
ಅಭ್ಯಾಸಗಳ ಬಗ್ಗೆ ನನಗೆ ಹೇಳಿದು....... 


ಎ 
ಅವನು ಇಲ್ಲಿಗೆ ಇನ್ನೇನು ಬರಲಿದ್ದಾನೆ. 
ಯಾರು? ಅಪ್ಪಿಯುಸ್ಸನಾ? ಅವನೀಗ ಜೆರೂಸಲೆಮ್‌ನಲ್ಲಿದ್ದಾನಾ? 


ನಿನಗೆ ಗೊತ್ತಿರಲಿಲ್ಲವಾ?.... ನೀನಾದರೂ ಈ ದೇಶದಲ್ಲಿ ಎಷ್ಟು 


ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಸಿಲಾನುಸ್‌: 


ವೀರುಸ್‌ : 
ಸಿಲಾನುಸ್‌: 


ವೀರುಸ್‌ : 


ಸಿಲಾನುಸ್‌: 


ಕಾಲದಿಂದ ಇದ್ದೀಯಾ? ಸ ಎರಡು ದಿನದ ಹಿಂದೆ ಸಿಕ್ಕ ನಿನ್ನ 
ಕಾಗದದಲ್ಲಿ ಅದರ ಪ್ರಸ್ತಾ; ಪವೇ ಇರಲಿಲ್ಲ y 


ಸುಮಾರು ಒಂದು ವಾರವಾಯಿತು; ಸ್ವಲ್ಪ ಸಮಯಾವಕಾಶವಾದರೂ 
ನಿಮ್ಮನ್ನೇ ನೋಡಬೇಕೆಂದಿದ್ದೆ. ನಾನು ದೇಶಾಧಿಪತಿ ಪಾಂತಿಯುಸ್‌ 
ಪಿಲಾತರ ಜೊತೆ ಜೆರೂಸಲೆಮ್‌ಗೆ ಹೋಗಲೆಂದು ಆಂತಿಯೋಖ್‌ 
ನಿಂದ ಹೊರಟೆ. ಅವರಿಗೆ ಪರಿಸ್ಥಿತಿ ಹದಗೆಡುತ್ತದೆಂಬ ಭಯ ಇದೆ. 
ನಮ್ಮ ಹಳೇ ದಂಡಿನ ಸಹಾಯ ಅವರಿಗೆ ಬಹುಶಃ ಬೇಕಾಗಬಹುದು. 


ವಿಶಾಲ ಮನಸ್ಸಿನ ಅಪ್ಪಿಯುಸ್‌, ತನ್ನ ರೂಢಿಗಳಷ್ಟೇ ದಿಕ್ಕೆಟ್ಟ 
ಮಾತುಗಳಾಡುವ, ದೂರದ ಮಿತ್ರರನ್ನು ಹತ್ತಿರ ತರಬಲ್ಲ 
ಮಾತುಗಳನ್ನಾಡುವ ಅಪ್ಪಿಯುಸ್‌, ನಿನ್ನ ಹತ್ತಿರ ನನ್ನ ಬಗ್ಗೆ 
ಮಾತಾಡಿದ ಹಾಗೇ ನನ್ನ ಹತ್ತಿರ ನಿನ್ನ ವಿಷಯ ಮಾತಾಡಿದ. 
ಆಂತಿಯೋಖ್‌ನಲ್ಲಿ ನಿನ್ನನ್ನ ಭೇಟಿ ಮಾಡುವ ಸುಯೋಗ ಅವನಿಗೆ 
ಬಂದ್ದಿದ್ದಾಗ ನೀನೊಂದು ದಾರುಣ ಪ್ರೇಮಕ್ಕೆ ಸಿಲುಕಿದ್ದೆ ಎಂದೂ 
ಹೇಳಿದ. 


ಯಾವುದು ಅದು? 


ಏನು? ಭವ್ಯ ಉಡುಗೆ ತೊಟ್ಟ ಈ ಸುಂದರಾಂಗ ಸೈನಿಕನಿಗೆ ಹಲವಾರು 
ಪ್ರೇಮ ಪ್ರಕರಣಗಳಿವೆಯೆ?..... ಅವನು ಹೇಳಿದ್ದು ಒಬ್ಬ ಗೆಲೀಲೀ 
ಯುವತಿ ಜೊತೆಗಿನ ಪ್ರಕರಣದ ಬಗ್ಗೆ. ಈ ಸೀಮೆಯವಳದ್ದೇ ವಿಷಯ. 


ಮಗ್ದಾಲಾದ ಮೇರಿಯೆ? ಅವಳ ವಿಷಯ ನಿಮಗೆ ಹೇಳಿದನೆ? ಅವಳು 
ಈಗ ಎಲ್ಲಿದ್ದಾಳೆ?..... ನಾನು ಅವಳನ್ನು ಮತ್ತೆ ನೋಡಲೇ ಇಲ್ಲ 
ಆಕೆ ಆಂತಿಯೋಖ್‌ನ್ನು ಇದ್ದಕ್ಕಿದ್ದ ತೆ ಬಿಟ್ಟು ಹೋದಳು. ಆಮೇಲೆ 
ಅವಳ ಸುಳಿವೇ ಇಲ್ಲದಾಯಿತು. 


ಆದರೆ ಅವಳು ನಿನ್ನ ಮಾತನ್ನು ಯಾಕೆ ಕೇಳಲಿಲ್ಲ? ಅಪ್ಪಿಯುಸ್‌ 
ಪ್ರಮಾಣ ಮಾಡಿ ಹೇಳಿದ, ಅವಳು ಈ ದೇಶದ ಗಂಡಸರಿಗೆ ತಲೆ 
ತಿರುಗಿಸುವುದು ನಿಜವಾದರೂ, ರೋಮಿನ ವೀರರಿಗೆ ತಾನು 
ಧೃಡಚಿತ್ತ ದವಳಂತೆ ತೋರಿಸಿಕೊಳ್ಳುತ್ತಾ! ಛಂತೆ. 


ಮರಿಯೆ ಮಗ್ಗಲೀನೆ/೧೦೧ 


ವೀರುಸ್‌ : ಹೆಣ್ಣಜಾತಿಯ ಬಗೆಗಿನ ಒಗಟುಗಳಲ್ಲಿ ಅದೂ ಒಂದು; ಆದರೆ ನಾವು 
ಸೈನಿಕ ವೃತ್ತಿಯಲ್ಲಿರುವುದರಿಂದ ಅವನ್ನು ಬಿಡಿಸುತ್ತಾ ಕೂರಲು ನಮಗೆ 
ಸಮಯವೇ ಇರುವುದಿಲ್ಲ ಅವಳಿಗೆ ಸನ್ನ ಕಂಡರೆ ಬೇಸರವೇನೂ 
ಇದ್ದಂತಿಲ್ಲ, ಕಡೇಪ ಕ್ಷ ಇಷ್ಟು ಹೇಳಬಹುದು. ಅವಳು ತೋರಿದ 
ಬೇಸರಿಕೆ ಜೊತೆಗೆ ಕಂಡು "ಬಂದಿದ್ದು ಒಂದು ರೀತಿಯ ರೂಕ್ಷ 
ಸೌಮ್ಯತೆ ಚ ಆದರ ಅದರೊಳಗೆ ಒಂದು ಥರ ಅಗ್ರಾಹ್ಯವಾದ ಭಯ 
ಸೇರಿದಂತಿತ್ತು. ಆದರಿಂದಾಗಿಯೇ ಅವಳು ನನ್ನಿಂದ ಉಪಾಯವಾಗಿ 
ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು... ಅಷ್ಟೇ ಅಲ್ಲ, ಇತ್ತೀಚೆಗೆ 
ಅವಳು ಯಾವುದೋ ಒಂದು ದೊಡ್ಡ ಸಂಕಟದಿಂದ ಬಳಲುತ್ತಿರು 
ವಂತಿದೆ. ಅದಕ್ಕಾಗಿ ಈಗಾಗಲೆ ಅನೇಕ ಸಲ ತನಗೆ ತಾನೇ ಸಮಾಧಾನ 
ಹೇಳಿಕೊಂಡಿದ್ದಾಳಂತೆ. 


ಸಿಲಾನುಸ್‌: ಇದು ಗೊತ್ತೇ ಇರಲಿಲ್ಲ. ಇವೆಲ್ಲಾ ನನ್ನ ಪ್ರಕಾರ ಉತ್ಸಾಹ 
ಗುಂದಿಸುವಂಥವಲ್ಲ. ದೇವತೆಗಳು ಭೋಗಕ್ಕಾಗಿಯೇ ನಮ್ಮನ್ನು 
ಸೃಷ್ಟಿಸಿರುವುದರಿಂದ ನಮಗೆ ನಾವೇ ದುಃಖ ಯಾಕೆ ತಂದು 
ಕೊಳ್ಳಬೇಕು?... ಅಪ್ಪಿಯುಸ್‌ ಅದಕ್ಕೇ ಹೇಳಿದ್ದು ನಿನ್ನನ್ನು ಅನಾವಶ್ಶ್ಯ 
ದುಃಖಕ್ಕೀಡುಮಾಡಿರುವ ಆ ರೋಗವನ್ನು ನನ್ನ ಹಿತವಚನದಿಂದ 
ವಾಸಿ ಮಾಡಬೇಕೆಂದು. ಆದರೆ, ಅದಕ್ಕಿಂತ ಮುಂಚೆ ಹೇಳು, 
ಅಪ್ಪಿಯುಸ್‌ ಅಂದುಕೊಂಡಷ್ಟು ಗಾಢವಾಗಿ ನೀನು ಅವಳನ್ನು 
ಪ್ರಿ ತಿಸುತ್ತಿದ್ದೆಯಾ? ಅವನ ಮಾತು ಅನೇಕ ಸಲ ಅತಿರೇಕ ಮತ್ತು 
ಅನಾವಶ್ಯ “ವಿವರಗಳಿಂದ ಕೂಡಿರುತ್ತದೆ. 


ವೀರುಸ್‌ : ಯಾವುದೇ ಹೆಣ್ಣನ್ನು ಬಯಸಿದ್ದಕ್ಕಿಂತಾ ಹೆಚ್ಚಾಗಿ ಅವಳನ್ನು 
ಬಯಸಿದ್ದೆ. ಈಗಲೂ ಬಯಸುತ್ತೆ ನೆ. 


ಸಿಲಾನುಸ್‌ : ಬಯಕೆ ಮತ್ತು ಪ್ರೇಮಗಳನ್ನು ಬೇರ್ಪಡಿಸದೆ ಬಹಳ ಬುದ್ದಿವಂತಿಕೆ 
ಯಿಂದ ಮಾತಾಡುತ್ತಿ. €ಯೆ. ಅಲ್ಲದೆ, ನನಗೂ ಅರ್ಥವಾಗುತ್ತಿ; ದೆ, ನನ್ನ 
ಜೀವನದಲ್ಲಿ ನಾನು ಮೆಚ್ಚಿದ ಸುಂದರಿಯರಲ್ಲೆಲ್ಲ ಇವಳೇ 
ಮಿಗಿಲಾದವಳು. 


೧೦೨ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ : 


ಸಿಲಾನುಸ್‌: 


ವೀರುಸ್‌ : 


ಸಿಲಾನುಸ್‌: 


ವೀರುಸ್‌ : 


ಸಿಲಾನುಸ್‌: 
ವೀರುಸ್‌ : 


ಸಿಲಾನುಸ್‌: 


ಏನಂದಿರಿ!... ನೀವು ಅವಳನ್ನು ನೋಡಿದ್ದೀರಾ?... ಹಾಗಾದರೆ 
ಅವಳೂ ಈಗ ಜೆರೂಸಲೆಮ್‌ನಲ್ಲಿದ್ದಾಳಾ? 


ಬೆಥನೀಯಿಂದ ಜೆರೂಸಲೆಮ್‌ ಹದಿನೈದು ಮಜಲು ದೂರ 
ಇರಬಹುದು. ಅಂದರೆ ಅವಳು ಜೆರೂಸಲೆಮ್‌ಗೆ ನಮಗಿಂತಲೂ 
ಹೆಚ್ಚು ಸಮೀಪದಲ್ಲಿದ್ದಾಳೆ. ಈ ಮೊಗಸಾಲೆಗೆ ಬಾ; ಬಂದು ಅಗೋ 
ಅಲ್ಲಿ ಕಣಿವೆಯ ಆಳಕ್ಕೆ ನೋಡು..... ಏನು ಕಾಣಿಸುತ್ತದೆ? 


ಆಲಿವ್‌ ಮರಗಳು, ರಸ್ತೆಗಳು, ಸಮಾಧಿಗಳು... ಅರಮನೆಯವೋ, 
ದೇವಸ್ಥಾನಗಳವೋ ಸೋಪಾನಗಳು, ಸಾಲುಕಂಬಗಳು, 
ಸೈಪ್ರೆಸ್‌ಗಳು ಜಃ ನೋಡಿದರೆ ರೋಮಿನ ಅಂಚಿನಲ್ಲೇ 
ನಾವಿರಬಹುದು ಅನ್ನಿಸುತ್ತೆ. ಆದರೆ ನನಗಿದು ಅರ್ಥವಾಗುತ್ತಿಲ್ಲ... 


ಇದು ಮಹಾರಾಜ ಹೆರಾದ್‌ನ ಕೈಚಳಕ. ಒಂದು ರೀತಿಯ ಹುಚ್ಚ ! 
ನಗರ ಕಟ್ಟುವ ಹುಚ್ಚು ಅವನಿಗೆ. ರೋಮಿನಲ್ಲಿರುವುದಕ್ಕಿಂತಾ ಹೆಚ್ಚು 
ರೋಮೀಯವಾಗಿ ಕಾಣುವ ಸುಂದರ ಅರಮನೆಗಳಿಂದ ಅವನೇ ಈ 
ಕಣಿವೆಯನ್ನು ತುಂಬಿಸಿದ್ದು... ಆದರೆ ಆ ಗುಡ್ಡದ ಮಧ್ಯದಲ್ಲಿ ಆ 
ಎತ್ತರದ ಮೂರು ಸೈಪ್ರಸ್‌ಗಳ ಎಡಕ್ಕೆ... ಇಲ್ಲಿಂದ ಮೂರು, ನಾಲ್ಕು 
ಮಜಲು ದೂರದಲ್ಲಿ... ಅಮೃತ ಶಿಲೆಯ ಅತಿಸುಂದರ 
ಬಂಗಲೆಗಳಲ್ಲೇ ಒಂದಾದ ಆ ಬಂಗಲೆ ಕಾಣುತ್ತಿ; ದೆಯೆ? 


ಅದಾ? ಆ ವಿಶಾಲ ಬಿಳೀ ಸೋಪಾನಗಳು... ಮೂರ್ತಿಗಳಿಂದ 
ಸಜ್ಜಾಗಿರುವ ಅರ್ಧಚಂದ್ರಾಕಾರದ ಕಂಬಗಳ ಸಾಲಿಗೆ ತಲುಪಿಸುವ 
ಸೋಪಾನಗಳಿರುವ ಆ ಭವನವೆ? 


ಅಲ್ಲೇ ಅವಳು ಈಗ ವಿಶ್ರಮಿಸುತ್ತಿರುವುದು... 

ಮರಿಯೆ ಮಗ್ಗಲೀನಳಾ? ನಗರದಿಂದ ಅಷ್ಟೊಂದು ದೂರವಿರುವ 
ಆ ನಿರ್ಜನ ಪ್ರದೇಶದಲ್ಲಾ? 

ಪಸ್ಕಾ ಹಬ್ಬ ಹತ್ತಿರವಾದಂತೆಲ್ಲ ಜೆರೂಸಲೆಮ್‌ನಲ್ಲಿ ಎರಡು ಪಟ್ಟು 
ಹೆಚ್ಚಾಗುವ ಯಹೂದ್ಯರ ಧರ್ಮಶ್ರದ್ಧ ಹುಂಬತನ, ಉನ್ನತ್ತತೆ ಮತ್ತು 


ಮರಿಯೆ ಮಗ್ಗಲೀನೆ/೧೦೩ 


ವಾಕರಿಕೆ ತರುವ ದುರ್ಗಂಧಗಳ ಕಾರಣ ಅವಳು ದೂರ ಹೋಗುತಿರು 
ವುದಾಗಿ ನನಗೆ ಹೇಳಿದಳು. 


ವೀರುಸ್‌ : ಅಂದಮೇಲೆನೀವು ಅವಳನ್ನು ನೋಡುತ್ತಿರುತ್ತೀರ? ಮಾತಾಡಿದ್ದಿ ರ 
ಅವಳ ಜೊತೆ? 


ಸಿಲಾನುಸ್‌ : ಸುಂದರ ಯುವತಿಯರನ್ನು ಕಂಡರೆ ನನ್ನ ಕಣ್ಣಿಗಾನಂದವೆಂದೂ 
ಮತ್ತು ಅವರಿಗೇನೂ ಅದರಿಂದ ತೊಂದರೆಯಾಗದೆಂದೂ ಸಜ್ಜನ 
ಅಪ್ಪಿಯುಸ್‌ಗೆ ಗೊತ್ತು ಹಾಗಾಗಿ ನಿಶಸ್ತ್ರಗೊಂಡ, ನಿರಪಾಯಕಾರಿ 
ಯಾದ ಈ ಮುದಿಯನ ಮನೆಗೆ ಆಕೆ ಬರುವುದನ್ನು ಆತ 
ತಡೆಯಲಿಲ್ಲ... 


ವೀರುಸ್‌ : ಅವಳು ನಿಮಗೆ ಏನು ಹೇಳಿದಳು)... ನಿಮ್ಮ ಮೇಲೆ ಯಾವ ರೀತಿ 
ಪರಿಣಾಮ ಬೀರಿ ಹೋದಳು ಅವಳು? 


ಸಿಲಾನುಸ್‌ : ಮುತ್ತು ಮತ್ತು ಇಬ್ಬನಿ ಹನಿಗಳನ್ನು ಪೋಣಿಸಿದ್ದಾರೆ ಎಂಬಂತೆ 
ಕಾಣುತ್ತಿದ್ದ ಉಡುಗೆ ಧರಿಸಿದ್ದಳು; ಮೇಲೆ ಕೆಂಪು ಕಲ್ಲಿನ ಆಭರಣಗಳ 
ಜೊತೆಗೆ ಟಿರಿಯನ್‌ ಪರ್ಪಲ್‌ ಬಣ್ಣದ ಉದ್ದನಿಲುವಂಗಿ. ಪೂರ್ವದ 
ಈ ಪ್ರಭೆಯನ್ನು ಹೆಚ್ಚಿಸುವ ರೀತಿಯಲ್ಲಿ ಒಡವೆಗಳಿಂದ ಅಲಂಕಾರ 
ಮಾಡಿಕೊಂಡಿದ್ದಳು. ಅವಳ ಕೂದಲಂತೂ, ಸಡಿಲ ಬಿಟ್ಟರೆ ಚಿನ್ನದ 
ದಟ್ಟ ಹೊದಿಕೆ ಹೊದ್ದಿರುವ ಆ ಅಮೃತಶಿಲೆಯ ಹೂಜವನ್ನು ಪೂರ್ತಿ 


ಅವಳ ಬುದ್ದಿ ಬಗ್ಗೆ ಹೇಳುತ್ತೇನೆ. ಅವಳ ಚಾರಿತ್ರದ ಬಗ್ಗೆ... ಅಪಾರ್ಥ 
॥, ಮಾಡಿಕೊಳ್ಳಬೇಡಿ; ಅವಳು ಕೀಳು ಅಭಿಸಾರಿಕೆಯಂತೂ ಅಲ್ಲ. 
ಹ ಬದಲಾಗಿ ಅವಳಲ್ಲಿ ಬೇರೆ ಆಕರ್ಷಣೆಗಳಿವೆ. ಸುಭದ್ರವಾದ ಪ್ರೇಮ.... 


ನಾನು ಗಮನಿಸಿದ್ದು ವಾಸ್ತವವಾದ, ನಯನ ಮನೋಹರವಾದ ಅವಳ 
ಸೌಂದರ್ಯವನ್ನು ಮಾತ್ರ...... ಇನ್ನೇನು ಅವಳೇ ಬರುವವಳಿದ್ದಾಳ. 
ಅವಳು ಎಂಥವಳು ಎಂದು ಸದ್ಯದಲ್ಲೇ ಸರಿಯಾಗಿ ನಿರ್ಧರಿಸಬಹುದು. 





ಅವಳು ಇಲ್ಲಿಗೆ ಬರುತ್ತಿದ್ದಾಳಾ?.... ನಿಮ್ಮ ಜೊತೆ ನಾನಿರುತ್ತೇನೆ 
ಎಂದು ಅವಳಿಗೆ ಗೊತ್ತಿದೆಯಾ? 


೧೦೪ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಸಿಲಾನುಸ್‌ : 


ವೀರುಸ್‌ 


ಸಿಲಾನುಸ್‌ : 


ವೀರುಸ್‌ 


ಖಂಡಿತಾ. ಅಪ್ಪಿಯುಸ್‌ನ ಹೆದರಿಕೆ ಹುಟ್ಟಿಸುವ ಉಪಣೇಶ್ಯಿ ೦ತ 
ಉತ್ತಮರೀತಿಯಲ್ಲಿ ಈ ಭೇಟಿಯೇ "ನಿನ್ನ ಸಂಕಟ್ಟ್ಛನ್ನ 


ನಿವಾರಿಸಬಹುದಂದು ನನಗನ್ನಿಸುತ್ತದೆ. ಹ 


ಆದರೆ ಅವಳಿಗೆ?.... ಹಾಗೆಂದು ಗೊತ್ತಾದ ಮೇಲೆ ಸುತತ 
ಹೇಳಿದಳು? 


ಅವಳು ಸಣ್ಣಗೆ ನಡುಗುತ್ತಾ ಆಲೋಚನೆಯಲ್ಲಿ ಮುಳುಗಿದರೂ 
ಮುಗುಳ್ನಕ್ಕಳು. ಮಿಕ್ಕ ಅತಿಥಿಗಳು ಯಾರು ಗೊತ್ತೇನು? ನಮಗೆ 
ಅನಿವಾರ್ಯವಾದ ಅಪ್ಪಿಯುಸ್‌ ಮತ್ತು ಪ್ರೇನೆಸ್ನೇನ ನಿನ್ನ ಸಹಪಾಠಿ 
ಕೋಲಿಯುಸ್‌.... ಮೂರು ವಾರಗಳ ಹಿಂದೆ ತನ್ನ ಎರಡು ವರ್ಷದ 
ಮಗಳನ್ನು ಕಳೆದುಕೊಂಡ ನಮ್ಮ ಪಾಪದ ಮಿತ್ರ ಲಾಂಗಿನುಸ್‌ ನನ್ನೂ 
ಕರೆದುಕೊಂಡು ಬರುತ್ತಾರೆ ಅಂದು ಕೊಂಡಿದ್ದೇನೆ... ತನ್ನ 
ನಷ್ಟಕ್ಕಿಂತಲೂ ಹೆಚ್ಚು ದುಃಖದಲ್ಲಿರುವ ಅವನನ್ನು ಒಳ್ಳೆ 
ಮಾತುಗಳಿಂದ ವಿಚಾರಗಳಿಂದ ಸಮಾಧಾನ ಪಡಿಸಲು 
ಪ್ರಯತ್ನಿಸುತ್ತೇನೆ... ಮಿಕ್ಕ ಆಹಾರ ಪದಾರ್ಥಗಳ ಜೊತೆಗೆ - ಎಲ್ಲ 
ಉತ್ಕೃಷ್ಟವಾದವೆಂದು ಕೊಂಡಿದ್ದೇನೆ - ಜೋರ್ಡನ್‌ನ್ನಿನ ಎರಡು 
ಮೀನುಗಳು, ನಿನಗೆ ಹೊಸವು. ನನ್ನ ಮುದಿ ಅಡುಗೆಯವನೇ 
ಸಿದ್ಧಪ ಡಿಸಿದ ಮೀನುಗಳು. ಆದರೆ ಕೊಳಲಿನ ಶಬ್ದ ಕೇಳಿಸುತ್ತಿದೆ. 
ಬೆಥನೀ ಮತ್ತು ಜೆರೂಸಲೆಮ್‌ನ ರಾಣಿಯ ಪರಿವಾರ ನನ್ನ ಮನೆ 
ಹೊಸ್ತಿಲ ಬಳಿ ಇರಬೇಕು..... ಅವರ್ಯಾರೂ ನೋಡಿಲ್ಲದ ಮಂದ 
ಬೆಳಕನ್ನು ಮತ್ತು ಅವರಿಗೆ ಸಂತಸ ತರುವ ನನ್ನ ಮುಗುಳ್ನಗೆಯನ್ನು 
ನಿನ್ನ ಕಣ್ಣುಗಳು ಸದ್ಯದಲ್ಲೇ ನೋಡಲಿವೆ...... ಹೊರಾಂಗಣದ ಆ 
ಬೆಳ್ಳಿ ಕನ್ನಡಿಗಳು ಅವಳನ್ನು ಬೇಕಿದ್ದಕ್ಕಿಂತಾ ಹೆಚ್ಚು ಕಾಲ 
ತಡೆಹಿಡಿಯದಿದ್ದಲ್ಲಿ ತ 


ಬಲದಿಂದ ಮರಿಯೆ ಮಗ್ಗಲೀನೆ ಪ್ರವೇಶ. ಅವಳ ಹಿಂದೆ ಕೆಲವು ಗುಲಾಮರು. ಒರಟು 
ರಾಜಗಾಂಭಿರ್ಯದಿಂದ ಕೈಸಂಜ್ಞೆ ಮಾಡಿ ಅವರನ್ನೆಲ್ಲ ಕಳಿಸಿ ಬಿಡುತ್ತಾಳೆ. 


ಮರಿಯೆ ಮಗ್ಧಲ್ಲೀನಿ ೧೦೫ 


ಆ. 


ಸಿಲಾನುಸ್‌ : 


ಮರಿಯೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 


ದೃಶ್ಯ - ೨ 
ಅದೇ. ಮರಿಯೆ ಮಗ್ಗಲೀನೆ 


(ಮರಿಯೆ ಮಗ್ಗಲೀನೆಯನ್ನು ಬರಮಾಡಿಕೊಳ್ಳಲು ಮುಂದೆ ಸಾಗುತಾ) 
ಯಾರದು ಬರುತ್ತಿರುವುದು ದಟ್ಟಕಾಡಿನೊಳಗಿಂದ ಹೊಗೆಯ 
ಸಾಲುಗಂಬಗಳಂತೆ ಸಾಂಬ್ರಾಣಿ ಧೂಪಗಳ ಗಂಧ ಸೂಸುತ್ತಾ? ಚೆ 
ಯಾರಾಕೆ ಮುಂಬೆಳಗಿನಂತೆ ನೋಡುತ್ತಿರುವುದು; ಚಂದ್ರನಂತೆ 
ಕಾಂತಿಯುಳ್ಳವಳು, ಸೂರ್ಯನಷ್ಟು ಸ್ಪಷ್ಟವಾಗಿರುವಳು? ಪತಾಕೆ 
ಹೊತ್ತ ಸೇನೆಯಷ್ಟು ಭಯಂಕರವಾಗಿರುವವಳು? ನಿಮ್ಮ ಪುಣ್ಯ 
ಗ್ರಂಥಗಳು ಶೂಲಮೈಟ್‌ನ ಬರವನ್ನು ಹೀಗೇ ಹಾಡುವವಲ್ಲವೆ? 


ನನ್ನ ಪುಣ್ಯಗ್ರಂಥಗಳ ವಿಷಯ ಮಾತಾಡಬೇಡಿ. ಅವನ್ನು ಕಂಡರೆ 
ನನಗೆ ಆಗದು... ಆ ಮೋಸಗಾರ, ನೀಚ, ಆಸೆ ಬುರುಕ, ಹೊಲಸು 
ದೇಶದಿಂದ ಬಂದದ್ದೆಲ್ಲಾ ನನಗೆ ಅಸಹ್ಯ... 


(ತನ್ನಸರದಿಯಲ್ಲಿ ಮುಂದೆ ಬಂದು ಅವಳಿಗೆ ಶುಭಾಶಯ ಕೋರುತ್ತಾ) ಹಾಗಾದರೆ 
ನಾನು ರೋಮನ್ನರ ರೀತಿಯಲ್ಲಿ ಬಂದು ಹೇಳುತ್ತೇನೆ. 
ದೇವತಾಮ ಣಿಗಳಲ್ಲೆ ಕಿರಿಯವಳಾದ, ಹೆಚ್ಚು ಸುಖಿಯಾದ, 
ಅಗ್ಲಾಯಿಯಾಳ ಹಿರಿಯ ಕುವರಿಗೆ ಜಯವಾಗಲಿ! 


ನನ್ನನ್ನು ಹೊಗಳುವ ಬದಲು ನನಗೆ ಕರುಣೆ ತೋರಿ ಕಳದ ರಾತ್ರಿ 
ಕಾರ್ಥಗ್ನಾದ ಕೆಂಪು ರತ್ನಗಳು, ಜೊತೆಗೆ ಹನ್ನೆರಡು ಅತಿ ಉತ್ಕೃಷ್ಟ 
ಮುತ್ತುಗಳು ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಬಿಲೋನಿಯಾದ 
ನವಿಲುಗಳು ಜೊತೆಗೆ ಕೊಳದಲ್ಲಿದ್ದ ಎಲ್ಲ ಸುಂದರ ಮೀನುಗಳೂ 
ಕಳುವಾಗಿದ್ದಾವೆ... 


ಅಷ್ಟು ಸ್ಪಷ್ಟವಾಗಿ ದೇವಭಂಡಾರ ದ್ರೋಹದ ಸಾಹಸ ಯಾರು 
ಮಾಡಿದರು? 


ನನಗೆ ತಿಳಿಯದು.... ಪಕ್ಷಿಪಂಜರ ಮತ್ತು ಮೀನುಕೊಳ ಕಾಯ 
ಬೇಕಾಗಿದ್ದ ಗುಲಾಮರನ್ನು ದೊಣ್ಣೆಗಳಿಂದ ಹೊಡೆದು ಹಿಂಸೆಗೆ 


೧೦೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಸಿಲಾನುಸ್‌ : 


ಮರಿಯೆ 


ವೀರುಸ್‌ 


ಮರಿಯೆ 


ಗುರಿಮಾಡಿದ್ದೆ ನೆ. ಅವರು ಇದುವರೆಗೂ ಏನೂ ಒಪ್ಪಿಕೊಂಡಿಲ್ಲ. 
ಅವರಿಗೆ ಏನೂ ಗೊತ್ತಿಲ್ಲವೆಂದೇ ನಾನು ನಂಬಬೇಕಾಗಿದೆ. 


ನಿಮಗೆ ಯಾವ ಸೂಚನೆಯೂ ಸಿಕ್ಕಿಲ್ಲವೆ?.... ಯಾರ ಬಗ್ಗೆ ಶಂಕೆಯೂ 
ಇಲವೆ? 


ಈ ದೇಶ ಸುರಕ್ಷಿತವಾದ್ದು, ಆದ್ದರಿಂದ ಈ ಕಳ್ಳತನ ನನಗೆ ತುಂಬಾ 
ಆಶ್ಚರ್ಯ ತರುತ್ತಿದೆ. ಹತ್ತಿರ ಹತ್ತಿರ ಆರು ವರ್ಷದಿಂದ ನಾನು ಇಲ್ಲೇ 
ವಾಸ ಮಾಡುತ್ತಿದ್ದೇನೆ. ಆದರೆ ಯಾವತ್ತೂ ಯಾವೊಬ್ಬನೂ ಒಂದು 
ಅಣುವಿನಷ್ಟು ನನ್ನ ಬುದ್ದಿ ಯನ್ನು ಅಪಹರಿಸಲು ಯತ್ನಿಸಿಲ್ಲ- ಅದನ್ನು 
ನಾನು ಯಾವ ಬೀಗ-ಕೈಗಳಿಂದಲೂ ಬಂಧಿಸಿಲ್ಲ; ನನ್ನಲ್ಲಿರುವ 
ಒಂದೇ ಒಂದು ಅಮೂಲ್ಯ ವಸ್ತುವೆಂದರೆ ಅದೊಂದೇ .... 
ಯಹೂದಿಗಳು ಬಹಳ ಚಾಣಕ್ಷರು, ಕುಹಕಿಗಳು ಮತ್ತು ಕೇಡಿಗಳು; ; 
ಅವರು ಮೋಸದಿಂದ ವ್ಯಾಪಾರ ಮಾಡುವುದಿಲ್ಲ, ಬೇಡುಗೈಯವರ 
ಗುಣಾವಗುಣಗಳನ್ನು ಅಭ್ಯಾಸ ಮಾಡುತ್ತಾರೆ. ಶುದ್ಧವಾದ 
ಕಳ್ಳತನವನ್ನು ದೂರವಿಡುತ್ತಾರೆ ಅಂತ ಹೇಳಬಹುದೇನೋ... 


ನನ್ನ ಬಂಗಲೆಯ ಒಂದು ಕೋಣೆಯ ಹಲಗೆಗಳನ್ನು ಬದಲಾಯಿಸು 
ತ್ತಿದ್ದೇನೆ. ಮೇಜಿನ ಮೇಲೆ ಊಟಕ್ಕೆ ಪ್ರತೀಸಲ ಬಡಿಸುವ 
ಆಹಾರಗಳಿಗೆ ತಕ್ಕವಾದಂತೆ ಅವೂ ಬದಲಾಗಬೇಕು. ಅದನ್ನು 
ಮಾಡುತ್ತಿರುವ ಆ ತಿಳಿಯಾದ ಕೆಲಸಗಾರರ ಮೇಲೆ ಮೊದಲು 
ಸಂಶಯ ಪಟ್ಟೆ... 

ಆಂತಿಯೋಖ್‌ನಲ್ಲಿರುವ ನಮ್ಮ ರಾಜ್ಯಪಾಲ ಪಾಂಪೋನಿಯುಸ್‌ 
ಫ್ಲಾರಸ್‌ರ ಮನೆಯಲ್ಲಿ ಅಂಥದನ್ನ ನೋಡಿದ್ದೇನೆ. ಆದರೆ 


ರೋಮಾದಲ್ಲೇ ಇನ್ನೂ ಹೊಸದಾಗಿರುವ ಈ ಫ್ಯಾಷನ್‌ ದೂರದ 
ನಾಡಿಗೆ ಇಷ್ಟು ಬೇಗ ಬಂದಿರುವುದು ನನಗೆ ಗೊತ್ತಿರಲಿಲ್ಲ. 


ನಮ್ಮ ಮನೆಯಲ್ಲಿ ಬಿಟ್ಟರೆ ಅದು ಇಲ್ಲಿ ಇನ್ನೆಲ್ಲೂ ನಿಮಗೆ 
ಕಾಣಸಿಗುವುದಿಲ್ಲ. ತೆತ್ರಾರ್ಕ್‌ ಆಂತಿಪೊಸ್‌ರವರ ಅರಮನೆಯಲ್ಲಿ 
ಅದಿನ್ನು ಬಂದೇ ಇಲ್ಲ... ಅದಿಕ್ಕೆ, ಆ ಕೆಲಸಗಾರರ ಬಗ್ಗೆ ಸಂಶಯ 


ಮರಿಯೆ ಮಗ್ಗಲೀನೆ/೧೦೭ 


ಸಿಲಾನುಸ್‌ : 


ಮರಿಯೆ 


ವೀರುಸ್‌ 


ಮರಿಯೆ 


ಪಟ್ಟಿದ್ದು, ಆದರೆ ಅವರು ನಿರಪರಾಧಿಗಳು ಅನ್ನುವುದಕ್ಕೆ ನನ್ನಲ್ಲೇ 
ಆಧಾರ ಇದೆ. ಹಾಗಾಗಿ ದೇಶವನ್ನು ಕೆಲಕಾಲದಿಂದ ಕುಲಗೆಡಿಸುತ್ತಿರುವ 
ಅಲೆಮಾರಿಗಳು ಬೇಟೆಗಾರರುಗಳ ನಡುವೆಯೇ ಕಳ್ಳರನ್ನು ಹುಡುಕ 
ಬೇಕೆಂದು ನನ್ನ ನಂಬಿಕೆ. 


ಬಹುಶಃ ನಜರೀನ್‌ನ ಕುಖ್ಯಾತ ಗುಂಪು.... 


ಹೌದು, ಅದೇ. ಅವರ ಮುಖಂಡ ಸ್ನಾನವನ್ನೂ ಮಾಡದ ಒಂದು ; 
ಥರಾ ದರೋಡಕೋರನಂತೆ ಅನಾಗರೀಕ ಮಂತ್ರವಿದ್ಯೆಯಿಂದ 
ಜನಸಮುದಾಯವನ್ನೆ ಮೋಡಿ ಮಾಡಬಲ್ಲವನಂತೆ; ಅಷ್ಟೆ ಅಲ್ಲ 
ಯಾವುದೋ ಹೊಸ ನೀತಿಯನ್ನೊ ತತ್ವವನ್ನೂ ೀ ಬೋದಿಸುವವನ 
ಹಾಗೆ ನಟಿಸಿ ಜನರನ್ನು ಲೂಟಿ ಮಾಡುತಾ ನಂತ; ಏನು ಮಾಡಲೂ 
ಹೇಸದ ಜನರೇ ಅವನ ಸುತ್ತ ಸುತ್ತಿ ರುತಾ ರಂತೆ... ಅವರ ಬಗ್ಗೆ 
ಅಸಮಾಧಾನ ತಾಳಲು ನನಗೆ ಇನ್ನೂ ಬೇಕಷ್ಟು ಕಾರಣಗಳಿವೆ..... 
ಎರಡು ದಿನದ ಹಿಂದೆ ನನ್ನ ಉದ್ಯಾ ನದಲ್ಲಿ ನಾನು ಓಡಾಡುತ್ತಿರು 
ವಾಗ, ರಸ್ತೆಗೂ ಅದಕ್ಕೂ ನಡವಿನ ಸೊಗಸುಲೆ ಕೆಳಗೆ, ಆ ಗುಂಪಿನ 
ಹನ್ನೆ ರಡು ಜನ ಗತಿಗೇಡಿಗಳು ತಮ್ಮ ದುರ್ನಡತೆಯಿಂದ ನನ್ನನ್ನು 
ಅವಮಾನ ಮಾಡಿದರು. ಕಲ್ಲು ತೂರಿ ಹೆದರಿಸಿದರೂ ಕೂಡ. ನಂ 
ಸಹಿಸಲಸಾಧ್ಯವಾಗಿ ಬಿಟ್ಟಿದೆ. ಇನ್ನಾದರೂ ಈ ನಾಡನ್ನು ಅವರಿಂದ 
ಮುಕ್ತಿಗೊಳಿಸಬೇಕು. 


ಆ ಜನಗಳ ಬಗ್ಗೆ ನಾನೂ ಕೇಳಿದ್ದೇನೆ.... ಮೇಲಿನವರಿಗೆ ಅವರ 
ಮೇಲೆ ಕಣ್ಣಿದೆ ಎಂದೂ ನನಗೆ ಗೊತ್ತು ಹಟ ಇನ್ನೂ ಹತ್ತಿರದಿಂದ 
ಅವರ ಮೇಲೆ ನಿಗಾ ಇಡಿಸುತ್ತೇನೆ. ಹಾಗೆ ನೋಡಿದರೆ ನೀನು ಹೂಂ 
ಅಂದರೆ ಅವರ ಮುಖಂಡನನ್ನು ಹಿಡಿಸಿ ಹಾಕುವುದು ನನಗೆ 
ಸುಲಭವೇ... 


ಹಾಗೆ ಮಾಡು ಮುತ್ತೆ. ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ.. 
ಸಾಧ್ಯವಾದಷ್ಟು ಬೇಗ... ನಿನಗೆ ನನ್ನ ವಿಶೇಷ ಧನ್ಯವಾದಗಳು. 


೧೦೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಸಿಲಾನುಸ್‌ : 


ಇಲ್ಲಿ ಏನೋ ಮೋಸವಾದಂತಿದೆ. ನನ್ನ ಪ್ರಕಾರ ಕಳ್ಳರನ್ನ 


ಹುಡುಕಬೇಕಾದ್ದು ಅಲ್ಲಿ ಅಲ್ಲ. ಆ ಗುಂಪು ಐದಾರು ದಿನಗಳಿಂದ 


ಮನೆ ಹತ್ತಿರ ಸೇರಿರುವುದರಿಂದ ಅದರ ಬಗ್ಗೆ ಸುಮಾರು ವಿಚಾರಗಳು 
ಗೊತ್ತಾ ಗಿವೆ. ನನ್ನ ಈ ವಯಸಿನಲ್ಲಿ ಎಲವೂ ಸುಖಪ್ರದವಾಗಿ 
ಇರುವುದರಿಂದ ಹೇಳುತ್ತೆ ಅನೆ ಅವರ ಸಚೆಯೊ ಂದರಲ್ಲಿ ಪಾಲ್ಗೊ! ಳ್ಳುವ 
ಸದಾವಕಾಶ ನನಗೂ ಬಂದಿತ್ತು ಜೆರಿಖೋಗೆ ಹೋಗುವ "ಹಳೇ 
ರಸ್ತೆಯ ಹತ್ತಿರ ಅವರ ಮುಖಂಡ ಧೂಳು ಮತ್ತು 
ಜೀರ್ಣವಸ್ವಾನ್ವಿತರಾದ ಜನರ ಗುಂಪಿನ ನಡುವೆ ನಿಂತು 
ಮಾತಾಡುತ್ತಿದ್ದ, ಆ ಜನರಲ್ಲಿ ಅನೇಕರು ಅಸಹ್ಯವಾಗಿ ಕಾಣುತ್ತಿದ್ದ 
ಕುಂಟರು, ರೋಗಿಗಳು.... ಅವರೆಲ್ಲ ಅಜ್ಜಾ _ನಿಗಳಂತೆ, 

ಉನ್ನತ್ತರಾದಂತೆ ಕಾಣುತ್ತಾರೆ. ಎವಿ ಬಡವರು, ಕೊಠಕರು ನಿಜ; 

ಅದರೆ: ತೊಂದರೆ ಕೊಡುವವರಲ್ಲ. ಒಂದು ಲೋಟ ನೀರು ಅಥವಾ 
ಒಂದು ತೆನೆ ಜೋಳಕ್ಕಿಂತ ಹೆಚ್ಚಿನದನ್ನು ಕದಿಯಬಲ್ಲವರಲ್ಲ ಎಂದೇ 
ನನ್ನ ಭಾವನೆ.... ಅತಿ ಉತ್ಸುಕತೆಯಿಂದ ಒಂದುಥರಾ ವಿಚಿತ್ರವಾದ 
ದೃಷ್ಟಾಂತ ಕತೆಯನ್ನು ಕೇಳುತ್ತಿದ್ದರು - ಮಗ ತಂದೆಯ ದುಡ್ಡನ್ನು 
ಸ್ವೇಚ್ಛೆಯಾಗಿ ಖರ್ಚು ಮಾಡಿ ಕಡೆಗೆ ಅಪ್ಪನ ಬಳಿ ಮರಳಿದ 
ಕತೆಯನ್ನ... ಅವರೆಲ್ಲ ನನ್ನನ್ನು ಸಂಶಯದಿಂದ ನೋಡಹತ್ತಿದ್ದರು. 
ಆದ್ದರಿಂದ ಕತೆ ಮುಗಿಯುವರೆಗೂ ಕೇಳಲಾಗಲಿಲ್ಲ.... ಆದರೆ ಆ 
ಗೆಲೀಲಿಯವನು ಅಥವಾ ನಜರೀನನು- ಅವನನ್ನು ಇಲ್ಲಿ ಹಾಗೇ 
ಕರೆಯೋದು- ಕುತೂಹಲಕಾರಿಯಾಗಿದ್ದಾನೆ. ಅವನ ದನಿ 
ಆಳವಾಗಿದೆ, ವಿಚಿತ್ರ ರೀತಿಯಲ್ಲಿ ಮಧುರವಾಗಿದೆ. ಅವನು ಬಡಗಿಯ 
ಮಗನಿದ್ದ ಹಾಗೆ ಕಾಣುತ್ತದೆ.... ಅವನ ಬಗ್ಗೆ ಇನ್ನೂ ಸ್ವಾರಸ್ಯಕರ 
ವಿಷಯಗಳು ನನಗೆ ಗೊತ್ತಿದೆ, ಬೇಕಾದರೆ ಹೇಳುತ್ತೆ ನೆ. ೬೮5 ಅದಕ್ಕೆ 
ಮುಂಚೆ ಅತಿಥಿಗಳು ಬರುತ್ತಿದ್ದಾರಾ ಎಂದು ಗಳು, 

ಅದಕ್ಕೋಸ ರ ಈ ಮನೆಯ ಹಿಂಬದಿಯಲ್ಲಿ ರಸ್ತೆ ಕಾಣಿಸುವ ಕಡೆ 
ಹೋಗಿ" ಜ್‌ ಮೊದಲು ಅನುಮತಿ ಕೊಡಿ... 


ಎಡಕ್ಕೆ ಹೋಗುತ್ತಾ ನೆ 


ಮರಿಯೆ ಮಗ್ಗಲೀನೆ/೧೦೯ 


ವೀರುಸ್‌ 


ಮರಿಯೆ 


ವೀರುಸ್‌ 
ಮರಿಯೆ 


ವೀರುಸ್‌ 
ಮರಿಯೆ 


ವೀರುಸ್‌ 
ಮರಿಯೆ 


ವೀರುಸ್‌ 


ದೃಶ್ಯ -೩ 
ಮರಿಯೆ ಮಗ್ಗಲೀನೆ , ವೀರುಸ್‌ 


ನಿನ್ನ ಆ ಕ್ರೂರ ನುಡಿಗಳನ್ನು ಕೇಳಿದ ನಂತರ ನೀನಾಗಿ ನೀನೇ ಈ 
ರೀತಿ ನನ್ನನ್ನು ನೋಡಲು ಬರುವ ಸಂತಸಕ್ಕೆ ನಾನಂತೂ 
ಸಿದ್ಧವಾಗಿರಲಿಲ್ಲ. ಬೇಸರಿಕೆಗಳೂ ಕಳೆಯುವವೆಂಬ ನಂಬಿಕೆಯನ್ನು 
ಅಳಿಸಿಹಾಕಿದ್ದವು ಆ ನಿನ್ನ ಮಾತುಗಳು..... 


ನಾನಾಗ ಮೂರ್ಪ್ಯಳಾಗಿದ್ದೆ, ಆದರೆ ವಿಚಾರಶಕ್ತಿ ಈಗ ಮರಳಿದೆ. 
ಉತ್ಕೃಷ್ಟ ಎನಿಸಿಕೊಂಡ ಪ್ರೇಮ ಕೂಡ ಒಂದು ಹನಿ ಕಣ್ಣೀರಿಗೆ 
ಸಮವಲ್ಲ ಅನ್ನುವುದು ನನಗೀಗ ತಿಳಿದಿದೆ. 


ಕಣ್ಣೀರು ಹರಿಸುವುದಾದರೆ ಅದು ಉತ್ಕೃಷ್ಟ ಪ್ರೇಮ ಹೇಗಾದೀತು...? 


ನನಗಂತೂ ಉತ್ಕೃಷ್ಟ ಪ್ರೇಮ ಅಥವಾ ನಿಕೃಷ್ಟ ಪ್ರೇಮಗಳೆಂಬುದೇ 
ಇಲ್ಲ. ಇತ್ತೀಚಿನವರೆಗೆ ಬೇರೆಯವರು ಲಾಭಪಡೆದುಕೊಳ್ಳುತ್ತಿದ್ದ 
ಅಸತ್ಯಗಳ ನಡುವೆ ಜೀವಿಸಿದ್ದೆ; ಕಳೆದ ಆರು ತಿಂಗಳಿಂದಂತೂ ನನಗೆ 
ಮಾತ್ರ ಲಾಭ ದೊರೆಯುವ ಸತ್ಯಗಳ ನಡುವೆಯೇ ಬದುಕುತ್ತಿದ್ದೇನೆ. 


ಹಾಗಂದರೇನು? 

ಅಂದರೆ ಮುಂಚೆಗಿಂತ ಹೆಚ್ಚು ಜಾಣತನದಿಂದ ಹೆಚ್ಚಿನ ದರಕ್ಕೆ ನಾನು 
ನನ್ನ ನ್ನು ಮಾರಿಕೊಳ್ಳುತ್ತಿ ದ್ದ ನೆ. 

ಮಗ್ಗಲೀನೆ!.... ನಿನ್ನನ್ನ ನೀನೇ ಹೀಯಾಳಿಸಿಕೊಳ್ಳುತ್ತಿದ್ದೀಯ! 


ನಿನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊ, ಆಗ ತಿಳಿಯುತ್ತದೆ. ನಾನು ನನ್ನನ್ನು 
ಹೀಯಾಳಿಸಿಕೊಳ್ಳುತ್ತಿ ಲ್ಲ ನನ್ನ ಬೆಲೆ ಹೆಚ್ಚಿಸಿಕೊಂಡಿದ್ದೆ ನೆ ಎಂದೆ. 
ಆದರೆ ನಾನು ನಿನಗೆ ಕೊಡುವಷ್ಟು ಬೆಲೆಗಿಂತ ಕಡಿಮೆ ಬೆಲೆಯನ್ನೇ 


ನಿನಗೆ ನೀನು ಕೊಟ್ಟುಕೊಂಡಿರುತ್ತೀಯ. ನನ್ನ ಪ್ರಕಾರ ನಿನ್ನನ್ನ ನೀನೇ 
ಹೀಯಾಳಿಸಿಕೊಳ್ಳುವ ಪ್ರಯತ್ನದಲ್ಲಿ ನೀನಂತೂ ಗೆಲ್ಲುವುದಿಲ್ಲ ನಿನ್ನ 


೧೧೦ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮರಿಯೆ 


ವೀರುಸ್‌ 


ಮರಿಯೆ 


ಮಾತಿನಲ್ಲಿ ನನಗೆ ಕಾಣುವುದು, ಗಾಢಗಾಯಗಳಿಂದ ಭಗ್ನಗೊಂಡ 
ಆತ್ಮದ ನ್ಯಾಯಬದ್ಧ ದಂಗೆಯೇ ಹೊರತು ಮತ್ತೇನೂ ಅಲ್ಲ. 


ನಿನ್ನ ಮಾತು ತಪ್ಪು. ಭಗ್ನಗೊಂಡ ಆತ್ಮವಲ್ಲ, ತನ್ನನ್ನು ತಾನೇ 
ಹುಡುಕಿಕೊಳ್ಳುತ್ತಿರುವ ಆತ್ಮ. 


ನಿನ್ನ ಮಾತಿನಲ್ಲಿ ಒಂದು ಶಬ್ದವನ್ನೂ ನಾನು ನಂಬುವುದಿಲ್ಲ. 
ಆದರೂ, ಯಾವುದೇ ಶ್ರೇಷ್ಠ ಆದರ್ಶದಲ್ಲಿ ಕಳೆದು ಹೋಗುವುದರ 
ಬದಲಿಗೆ ಕ್ರೋಧದಿಂದಲೋ, ದ್ವೇಷದಿಂದಲೋ ಅಂತೂ ನಿನ್ನನ್ನು 
ನೀನು ನನಗೆ ಅರ್ಪಿಸಿ ಕೊಳ್ಳುವುದೇ ಲೇಸು. ಅಲ್ಲ ದೆ ನಿನಗೆ ಅತ್ಯಾಧಿಕ 
ಬೆಲೆ ಕಟ್ಟುವುದೇ ಇಲ್ಲಿನ ಪ್ರಶ್ನೆಯಾದ್ದರಿಂದ, ಮಗ್ಗಲೀನೆ, ಈ 
ಕ್ಷಣದಿಂದ ನೀನು ನನ್ನವಳು, ತಿಳಿದುಕೊ. 


ಇರಬಹುದು.... ಆದರೀಗ ನಮ್ಮ ಅತಿಥೇಯ ಮರಳುತ್ತಿದ್ದಾರೆ. 
ಸದ್ಯಕ್ಕೆ ಈ ಚರ್ಚೆ ಬೇಡ..... 


ಎಡದಿಂದ ಸಿಲಾನುಸ್‌, ಅಪ್ಪಿಯುಸ್‌ ಮತ್ತು ಕೋಲಿಯುಸ್‌ ಪ್ರವೇಶ 


ದೃಶ್ಯ -೪ 


ಅದೇ. ಸಿಲಾನುಸ್‌, ಅಪ್ಪಿಯುಸ್‌, ಕೋಲಿಯುಸ್‌ 


ಅಪ್ಪಿಯುಸ್‌ : 


ಕೋಲಿಯುಸ್‌: 


(ಮರಿಯೆ ಮಗ್ದಲೀನೆಯ ಹತ್ತಿರ ಹೋಗುತ್ತಾ) ವೀನಸ್‌ ಸೈಪ್ರಸ್‌ ಬಿಟ್ಟು 
ಜೆರೂಸಲೆಮ್‌ ಮೇಲೆ ಹಾರಾಡುತ್ತಾ ಇದ್ದಾಳೆ !  ಆಡವ, 
ತೆಲೆಮೊನ್‌ನ ಮಗನ ತುಟಿಗಳಿಗೆ ಮುಗುಳ್ನಗೆ ಮರಳಿಸುವ ಸುಂದರಿ 
ತೆಕ್‌ಮೆಸ್ಸಾ ಅನ್ನಬೇಕು ! ಓ ಕೋಲಿಯಸ್‌, ಪ್ರೇಮ ಮತ್ತು 
ಸೌಂದರ್ಯಗಳು ಈ ಮೊಗಸಾಲೆಯ ಕೆಳಗೆ ಮಾಡಿಟ್ಟಿರುವ ಈ 
ಸುಂದರ ರೂಪವನ್ನು ನೋಡಿ ಸಂತಸ ಪಡು. ! 


ನೀಲಿಯಾಕಾಶ ಆ ಎರಡು ಕಂಬಗಳ ನಡುವೆ ಅವರಿಗಾಗೇ ಚಾಚಿದೆ 
ಅನ್ನುವಂತಿದೆ. 


ಮರಿಯೆ ಮಗ್ಗಲೀನೆ/೧೧೧ 


ಸಿಲಾನುಸ್‌ : ಯೌವನ ಮತ್ತು ಪ್ರೇಮಗಳನ್ನು ಸುತ್ತುವರಿದಾಗ ಮಾತ್ರ ನೀಲಿ 
ಮತು ಪಕಾಶಗಳು ಸಂತೋಷಿಸುವ ಹಾಗೆ ತೋರುತ್ತದೆ... ಆದರೆ, 
ವಯಸ್ಸಿನಿಂದ ಭಾರವಾದ ನನ್ನ ತಲೆಗೆ ತಕ್ಕನಾದ ಮಂದ ಪ್ರಕಾಶದ 
ಪ ಗೆ ಮರಳುವುದಾದರೆ, ಒಂದು ಕ್ಷಣದ ಹಿಂದೆ ಆ 

ನಜರೀನನ ಗುಂಪಿನ ಬಗ್ಗೆ ಮಾತಾಡಿಕೊಳ್ಳುವ ಪ್ರಮೇಯ ಒಂದು 
ರೀತಿಯ ಮುನ್ನೂಚನೆ ಇದ್ದಿರಬೇಕು. ಯಾಕಂದರೆ ಆದೇ ಗುಂಪಿನ 
ಕಾರಣದಿಂದಲ್ಲವೆ ನಮ್ಮ ಅತಿಥಿಗಳು ವಿಳಂಬವಾಗಿ ಬಂದಿದ್ದು... ? 

ಅಪ್ಪಿಯುಸ್‌: ಹಾೌದು.... ಕೆಳಗೆ ಕಾಣುವ ಆ ಕೊನೆಯ ಅಡ್ಡರಸ್ತೆಗೆ ಬಂದಾಗ ಇಡೀ 
ಪ್ರದೇಶವೇ ಗಲಿಬಿಲಿಗೊಂಡಿತ್ತು ಕಣ್ಣು ಬಂದವೆಂದು ಹೇಳಲಾದ 
ಕುರುಡನ ಸುತ್ತ ನೆರೆದು ಕೂಗಾಡುತ್ತಾ ಕೃಯಿಬಾಯಿ ಆಡಿಸುತ್ತಿದ್ದ 
ಜನರು ದಾರಿಗೆ ಅಡ್ಡಗಟ್ಟಿದ್ದರು. 

ವೀರುಸ್‌ : ಹೌದು, ಯೂದಿಯಾ ಬಿಟ್ಟರೆ ಇನ್ನೆಲ್ಲೂ ಕಾಣಸಿಗದ ವಿಶೇಷತೆಗಳಲ್ಲಿ 
ಅದೊಂದು. 


ಕೋಲಿಯುಸ್‌: ಅಸಾಮಾನ್ಯವಾಗಿತ್ತು ಪಾಪದ ಮನುಷ್ಯ, ಗೋಡೆಗೆ ಡಿಕ್ಕಿ ಹೊಡೆದ, 
ತುಂಬಿದ ಕಣ್ಣುಗಳ ಗುಡ್ಡೆಗಳನ್ನಾಡಿಸಿದ, ಕೂಗಿದ : ""ಅವನೊಬ್ಬ 
ಪ್ರವಾದಿ! ಅವನೊಬ್ಬ ಪ್ರವಾದಿ! ಜನ ಮರಗಳಂತೆ ಕಾಣುತ್ತಿದ್ದಾರೆ, 
ನಡೆದಾಡುತ್ತಿದ್ದಾರೆ!''. Pa ಜನರೆಲ್ಲ ಸಂತೋಷದಿಂದ ಸುತ್ತ 
ಕುಣಿದಾಡಿದರು. ಅವನಂತೂ ಬೆಳಕಿನಿಂದ ಕುರುಡಾದಂತೆ ತೋರಿತು. 

ಅಪ್ಪಿಯುಸ್‌: ವೈನಿನಿಂದಾಗಿ ಹಾಗಾಡಿರಬಹುದು.... ಅವನು ಸುಮ್ಮನೆ ತೂರಾಡುತ್ತಿದ್ದ 

ವೀರುಸ್‌ : ಮತ್ತೆ ನಜರೀನ್‌ನನ್ನು ನೋಡಿದೆಯಾ? 

ಅಪ್ಪಿಯುಸ್‌: ಅತಿ ಹೆಚ್ಚು ವ್ಯಗ್ರವಾದ ಒಂದು ಗುಂಪಿನೊಂದಿಗೆ ಅವನು ಹೊರಟು 
ಹೋದ; ಹಾಗಾಗಿಲ್ಲದಿದ್ದರೆ ನಾವು ಹಾದು ಬರುವುದು ಸಾಧ್ಯವೇ, 
ಇರುತ್ತಿರಲಿಲ್ಲ. 

ಮರಿಯೆ : ಹೌದು, ಆ ಕಿಡಿಗೇಡಿಗಳು ಅವರ ಮುಖಂಡನ ಸುತ್ತ ಸೇರಿದಾಗ 
ಸೀಜರ್‌ ಬಂದರೂ ದಾರಿ ಬಿಡುವವರಲ್ಲ. 


೧೧೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಕೋಲಿಯುಸ್‌: 
ಸಿಲಾನುಸ್‌ 


ಮರಿಯೆ 


ಆತನೆಲ್ಲಿ ಹೋದ? ಆತನನ್ನು ನೋಡುವ ಕುತೂಹಲ ನನಗೆ..... 
ಬಹಳ ದೂರ ಹೋಗಿರಲಾರರು... ನನ್ನ ಉದ್ಯಾನದ ಕೆಳಗಿರುವ ಆ 
ಲಾರೆಲ್‌ ದಿಣ್ಣೆ ಕಾಣಿಸುತ್ತಿದೆಯಾ?... ಅದು ನನ್ನ ಪುಟ್ಟ ರಾಜ್ಯವನ್ನು 
ಮತ್ತು ಕುಷ್ಠರೋಗಿ ಸೈಮನ್‌ ಎಂಬ ನನ್ನ ನೆರೆಯವನ ತೋಟವನ್ನು 
ಬೇರೆ ಮಾಡುತ್ತ ಥ್ರ 


ನೀವು ನಮಗೆ ಮೊದಲೇ ಹೇಳಬೇಕಿತ್ತು ಹ 


ಸಿಲಾನುಸ್‌ : ಭಯಬೇಡ ಅಮ್ಮಣ್ಣಿ, ಅವನಿಗೀಗ ಕುಷ್ಠರೋಗ ಇಲ್ಲ.. 


ಅಪ್ಪಿಯುಸ್‌ : 


ಸಿಲಾನುಸ್‌ 
ಕೋಲಿಯುಸ್‌: 


ಸಿಲಾನುಸ್‌ : 


ಅಪ್ಪಿಯುಸ್‌ 


ಕುಷ್ಠರೋಗಿ ಅಂದರೆ ಜೀವಮಾನವಿಡೀ ಅವನು ಕುಷ್ಠರೋಗಿಯೇ 
ಆಗಿರುತ್ತಾನೆ ಎಂದು ನಾನು ಅಂದುಕೊಂಡಿದ್ದೆ. ಒಬ್ಬ ಸೆನೆಟರ್‌ 
ಜೀವಮಾನವಿಡೀ ಸೆನೆಟರ್‌ ಆಗಿರುವಂತೆ.... ಯೂದಿಯಾದ 
ಎಚಿತ್ರಗಳಲ್ಲಿ ಇದೂ ಒಂದು. 


: ನಜರೀನ್‌ ಅವನನ್ನು ವಾಸಿ ಮಾಡಿದನು. 


ನಿಜವಾಗಿಯೂ ವಾಸಿ ಮಾಡಿದನೆ?... ಅವನ ನೆರೆಯವನಾಗಿ ನಿಮಗೆ 
ನಿಜ ತಿಳಿದಿರಬೇಕಲ್ಲ 


ನಿಮ್ಮೆದುರಿಗಿರುವ ಈ ಮಗ್ದಾಲಾದ ಗುಲಾಬಿಯಂತೆ, ಬೆಥನೀಯ 
ಲಿಲಿ ಹೂಗಳಂತೆ ಅವನ ಮುಖದಲ್ಲಿ ಈಗಂತೂ ಆರೋಗ್ಯ 
ತುಂಬಿಕೊಂಡಿದೆ ಎಂದು ಮಾತ್ರ ಬಲ್ಲೆ ಆದರೆ ಅವನನ್ನು ಮೊದಲು 
ನೋಡಿರಲಿಲ್ಲವಾದ್ದರಿಂದ ಅವನು ರೋಗಿಷ್ಠನಾಗಿದ್ದನೆ ಎಂಬುದೇ 
ನನಗೆ ಗೊತ್ತಿಲ್ಲ... 

ನಾನೂ ಹಾಗೇ ಅಂಡುಕೋಂಡೆ.... ಅಲ್ಲದೆ, ಥ್ರಾಸ್‌ ಮತ್ತು 
ಈಜಿಪ್ಟಿನಲ್ಲಿ ಇನ್ನೂ ಹೆಚ್ಚು ಅಸಾಮಾನ್ಯ ಮಂತ್ರಗಾರರನ್ನು 
ನೋಡಿದ್ದೇನೆ.... ಆದರೆ ಕುಷ್ಠರೋಗ ಗುಣವಾಯಿತೆನ್ನಲಾದ 
ವಿಷಯಕ್ಕೆ ಮರಳುವುದಾದರೆ - ಆ ದಿಣ್ಣೆಯ ಹಿಂದೆ ನಿನ್ನ ನಿಗೂಢ 
ನೆರಮನೆಯಲ್ಲಿ ಎನು ಜರುಗುತ್ತಿದೆ? 


ಮರಿಯೆ ಮಗ್ಗಲೀನೆ/೧೧೩. 


ಸಿಲಾನುಸ್‌ 


: ಕಳೆದ ಮೂರು ದಿನಗಳಿಂದ ನಜರೀನ್‌ ಅವನ ಅತಿಥಿ. ಈ ಸೈಮನ್‌, 


ಅವನ ತಂಗಿ, ಹೆಂಡತಿ ಮತ್ತು ಬಹುಶಃ ಅವನ ಭಾವಮೈದುನ- 
ಇವರೆಲ್ಲ ಆಲಿವ್‌ ಮರಗಳ ಉತ್ಪನ್ನ ಆಧರಿಸಿ ಜೀವನ ನಡೆಸುತ್ತಿರುವ 
ಸಾಮಾನ್ಯ ಜನ. ಅವರೆಲ್ಲ ಭಯಸ್ತರು, ಶಾಂತಿಪ್ರಿಯರು ; ಆದರೆ 
ನಜರೀನ್‌ ಬಂದಾಗಿನಿಂದ ಎಲ್ಲವೂ ಗಿಜಿಬಿಜಿಯಾಗಿದೆ. ಒಂದೇ ಸಮ 
ಜನ ಬರುತ್ತಾರೆ, ಹೋಗುತ್ತಾರೆ; ಒಂದೇ ಸಮ ಗಿಜಿಬಿಜಿ. ಅವರ 
ತೋಟದ ತುಂಬ ರೋಗಿಗಳು, ಅಲೆಮಾರಿಗಳು, ಕುಂಟರು -ಹೀಗೆ 
ಯೂದಿಯಾದ ಕಲ್ಲು ಬಂಡೆಗಳ ಒಕ್ಕಲುಗಳೆಲ್ಲ ಅಲ್ಲೇ ತುಂಬಿದ್ದಾರೆ; 
ಜಗತ್‌ರಕ್ಷಕ, ದಾವೂದ್‌ನ ಮಗ, ಯಹೂದಿಗಳ ರಾಜ ಮುಂತಾಗಿ 
ಆತನನ್ನು ಕರೆಯುತ್ತಾ ಆತನ ಉಪದೇಶ ಪಡೆಯುತ್ತಾರೆ. 
ಒಂದೊಂದು ಸಲ ಜನ ಎಷ್ಟು ತುಂಬಿರುತಾರೆಂದರೆ, ನನ್ನ ತೋಟದ 
ಒಳಕ್ಕೂ ಹರಿದಿರುತ್ತಾರೆ. ಆ ದಿಣ್ಣೆ ನಿಮಗೇ ಕಾಣುತ್ತಲ್ಲ, ಅದನ್ನು ಜನ 
ತುಳಿದುತುಳಿದು ಚಪ್ಪಟ್ಟಿ ಮಾಡಿದ್ದಾರೆ, ಅಲ್ಲದೆ ಕೆಲವು ಕಡೆ ಕಿತ್ತೂ 
ಹಾಕಿದ್ದಾರೆ. ಅದೃಷ್ಟವಶಾತ್‌ ನಜರೀನ್‌ ಕಣ್ಣಿಗೆ ಬೀಳುವುದು ಕೆಲವೇ 
ಸಲ, ಅದೂ ಕೆಲ ಕ್ಷಣಗಳು ಮಾತ್ರ. ಇಷ್ಟೆಲ್ಲಾ ಅನಾನುಕೂಲತೆ 
ಇದ್ದರೂ ಈ ವಿಹಂಗಮ ನೋಟ ನನಗೆ ಸೋಜಿಗದಂತೆ 
ಸಂತಸವನ್ನೂ ತರುತ್ತಿದೆ. 


ಎಡದಿಂದ ಐದು ಅಥವಾ ಆರು ಬಡ ಜನರ ಪ್ರವೇಶ 


ಕೋಲಿಯುಸ್‌: ಯಾರು ಆ ಜನ? 


ಸಿಲಾನುಸ್‌ 


ಅಪ್ಪಿ ಯುಸ್‌ : 
ಮರಿಯೆ 


: ಏನು ಹೇಳಿದೆ ನಾನು?..... ರೊಟ್ಟಿ ಬೇಡಲು ಆ ಐದಾರು ಜನ 


ಬರುತ್ತಿದ್ದಾರೆ.. 

ಅವರು ಈ ಪ್ರಖ್ಯಾತ ಗುಂಪಿಗೆ ಸೇರಿದವರಾ? 

ಅವರನ್ನು ನೋಡಿದರೆ ಸಾಕು ಸಿಟ್ಟು ಅಸಹ್ಯ ಉಂಟಾಗುತ್ತದೆ!... 
ಒಬ್ಬನ ಇಡೀ ಮುಖವನ್ನು ಹುಣ್ಣು ತಿಂದು ಹಾಕಿದೆ; ಇನ್ನೊಬ್ಬ 


೧೧೪ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅಪ್ಪಿ ಯುಸ್‌: 


ಕೋಲಿಯುಸ್‌: 


ಅಪ್ಪಿ ಯುಸ್‌: 


: ಕುರೂಪ, ವಕ್ರಗಳನ್ನು ಮೆರೆದಾಡುವುದಕ್ಕೆ ಅವರಿಗೆ ನಿಜವಾಗಲೂ 


ನಾಚಿಕೆಯೇ ಇಲ್ಲ! 


ಅಷ್ಟರ ಮಟ್ಟಿಗೆ ಸಮಾಧಾನ ಕಳೆದುಕೊಳ್ಳಬೇಡ, ಇವು ನಮ್ಮ ಕಣ್ಣು 
ತಣಿಸುವ ಮೊಗಸಾಲೆಗಳ ಸೌಂದರ್ಯವನ್ನು ಬಹಳ ಕಾಲ 
ಕೆಡಿಸುವುದಿಲ್ಲ. ನಮ್ಮ ಮಾಲಿಗೆ ಇದು ಗೊತ್ತಾಗಿ ದೊಡ್ಡ ಸಲಿಕೆ 
ಇಟ್ಟುಕೊಂಡು ಹಿಂದೆಮುಂದೆ ನೋಡದೆ ಅವರನ್ನು ಹೊಡೆದು 
ಅಟ್ಟುತ್ತಾ ಇದ್ದಾನೆ... ನೋಡು, ಅವರೇನೂ ಹಟಮಾಡುವುದಿಲ್ಲ, 
ಸುಮ್ಮನೆ ತಲೆ ಕೆಳಗೆ ಹಾಕಿಕೊಂಡು ಹೊರಟು ಹೋಗಿ ಬಿಡುತ್ತಾರೆ... 
ನಾವು ಸಾಕಷ್ಟು ಕಾಲ ಈ ದುರದೃಷ್ಟ ಜನರಿಂದ ಅವರ ಮಹಾ 
ಮುಖಂಡನಿಂದ ಮತ್ತವರ ತೊಂದರೆ ತಾಪತ್ರಯಗಳಿಂದ 
ಕಾಡಿಸಿಕೊಂಡಿದ್ದೇವೆ, ಇನ್ನಾದರೂ ನಮ್ಮ ನಮ್ಮ ಬಗ್ಗೆ ಯೋಚನೆ 
ಮಾಡೋಣ; ವಸಂತ ಯತು ನಮ್ಮ ಮುಂದೆ ತಂದಿಟ್ಟಿರುವ ಪಃ 
ಸುಖಮಯ ಮಧ್ಯಾಹ್ನವನ್ನು ಸವಿಯೋಣ.... ನಮ್ಮ ಹಳೆಯ ಮಿತ್ರ 
ಲಾಂಗಿನುಸ್‌, ಈ ಅಪ್ಪಿಯುಸ್‌ನ ವಿನಂತಿಗಳಿಗೆ ಮನಸೋತು 
ನಿಮ್ಮಗಳ ಜೊತೆ ಬರಲು ಒಪ್ಪಿದ್ದಿದ್ದರೆ, ನಿಮ್ಮನ್ನು ಇಲ್ಲಿ ಒಟ್ಟಿಗೆ 
ಕಾಣುತ್ತಿರುವ ನನ್ನ ಸಂತೋಷಕ್ಕೆ ಯಾವುದೇ ಕುಂದು ಇರುತ್ತಿರಲಿಲ್ಲ, 


ಅವನೇ ಹೇಳಿಕೊಟ್ಟಿದ್ದ ಅತಿ ಮಾತುಗಾರಿಕೆಯ ಅರ್ಥಹೀನತೆಯನ್ನು 
ಹಿಂದೆಂದೂ ಇಷ್ಟು ಚೆನ್ನಾಗಿ ನಾನು ಕಂಡುಕೊಂಡಿರಲಿಲ್ಲ. 
ಸಮಾಧಾನ ನೀಡುವ ನನ್ನೆಲ್ಲಾ ಮಾತುಗಳಿಗೂ ಮಂಕುಕವಿದ 
ಮೌನದಿಂದ ಉತ್ತರಿಸುತ್ತಿದ್ದ ಅಥವಾ ತಲೆ ಆಡಿಸುತ್ತಿದ್ದ ನಿಮ್ಮ 
ಸಂತೋಷ ಕೂಟದಲ್ಲಿ ತನ್ನ ಶೋಕದಿಂದ ಮಂಕು ಕವಿಸಲು 
ತನಗಿಷ್ಟವಿಲ್ಲ ಎಂದು ಹಲವಾರು ಸಲ ಹೇಳಿದ. 


ಆದರೆ ಮಗು ಸತ್ತು ಮೂರು ವಾರಗಳಾದವಲ್ಲ... ಅವನು 
ಇಷ್ಟೊಂದು ದುಃಖಿಸುತ್ತಾನೆ ಎಂದು ಕೊಂಡಿರಲಿಲ್ಲ. 


ಮಗು ಎಳೆಯದಾಗಿತ್ತು... ಅಲ್ಲದೆ ತಂದೆಗೆ ಇನ್ನೂ ಆ ಮಗುವಿನ 
ಪರಿಚಯ ಆಗಿರಲೇ ಇಲ್ಲ... ಸಾವಿಗೆ ಮಾತ್ರ ಆಗಿತ್ತು 


ಮರಿಯೆ ಮಗ್ಗಲೀನೆ/೧೧೫ 


ಸಿಲುನುಸ್‌ : ಅದಕ್ಕಿಂತಲೂ ಆಶ್ಚರ್ಯದ ವಿಷಯವೊಂದಿದೆ; ಜ್ಞಾನದ ಅರ್ಥ 
ತಿಳಿಯುವುದಕ್ಕಿಂತ ಹೆಚ್ಚಾಗಿ ತಿಳಿದಿದ್ದಕ್ಕೆ ಬದ್ದನಾಗಿರಬೇಕೆಂಬುದು. 
ಹದಿನೈದು ವರ್ಷಗಳ ಹಿಂದೆ ನಾನು ಅವನು ಕಳಕೊಂಡಿರುವಷ್ಟೇ 
ಚಿಕ್ಕ ವಯಸ್ಸಿನ ಮಗನನ್ನು ಕಳಕೊಂಡಾಗ ಲಾಂಗಿನುಸ್‌ ನನ್ನನ್ನು 
ಸಮಾಧಾನ ಪಡಿಸಲು ಯತ್ನಿಸಿದ. ಮೆತ್ರೊದೊರಸ್‌, 
ಪನೋತಿಯುಸ್‌ ಮತ್ತು ಹರ್ಮೊರುಸ್‌ರನ್ನು ಉದ್ಧರಿಸಿ, ಅದರ 
ಆಧಾರದ ಮೇಲೆ ನನಗೊಂದು ದೊಡ್ಡ ಪತ್ರ ಬರೆದು ಅದರಲ್ಲಿ 
ದುಃಖ ಕೇವಲ ನೀರುಪಯೋಗಿಯಷ್ಟೆ ಅಲ್ಲ, ಕೃತಫ್ನ ಕೂಡ ಎಂದು 
ಸಾಬೀತು ಮಾಡಿದ. ಆ ಪತ್ರ ಇವತ್ತು ಬೆಳಿಗ್ಗೆ ಸಿಕ್ಕಿತು, ತೆಗೆದು ಓದಿದೆ. 
ಅದರಕೆಲ ಮುಖ್ಯ ಭಾಗಗಳು ಎಷ್ಟು ಪ್ರಭಾವಶಾಲಿಯಾಗಿವೆ ಎಂದರೆ 
ಅವು ನನಗೆ ಬಾಯಿಗೇ ಬರುತ್ತವೆ... ಸಾವು ನೋವುಗಳ ವಿರುದ್ಧ 
ಮನುಷ್ಯನ ಜ್ಞಾನ ನುಡಿಯಬಲ್ಲ ಅತ್ಯಂತ ಗಂಬೀರ ಮಾತುಗಳವು. 
ಆ ಮಾತುಗಳೇ ನನ್ನನ್ನು ಒಮ್ಮೆ ಕಾಪಾಡಿದ್ದವು... 


ಮರಿಯೆ : ಯಾವು ಆ ಮಾತುಗಳು? ದುಃಖ ನಿವಾರಕವಾದುದನ್ನು 
ತಿಳಿದುಕೊಳ್ಳುವುದು ಅದೆಷ್ಟು ಚೆನ್ನ... 


ಸಿಲಾನುಸ್‌ : ನೀನು ಸಮಾಭಾನ ಬಯಸುತ್ತಿದ್ದೀಯ. ನಿನಗೆ ಸಿಗುವುದು ಬರೀ 
ಆಪಾದನೆ, ನಿಂದನೆ. ಮಗುವಿನ ಸಾವನ್ನೇ ನೀನು ಇಷ್ಟು ತಾಳ್ಗೆಗೆಟ್ಟು 
ಅನುಭವಿಸುತ್ತಿದ್ದೀಯ; ಇನ್ನು ಗೆಳೆಯನನ್ನು ಕಳಕೊಂಡಿದ್ದಿದ್ದರೆ ಏನು 
ಮಾಡುತ್ತಿದ್ದೆ? ನನಗೊಬ್ಬ ಮಗನಿದ್ದ, ಅದರಿಂದ ನಾನು 
ಸಂತೋಷವಾಗಿದ್ದೆ ಎನ್ನುವುದನ್ನು ಮಾತ್ರ ಮನಸ್ಸಿನೂಳಗಿಟ್ಟು 
ಕೂಂಡಿರಬೇಕು. ಇನ್ನು ಅವನು ಇಲ್ಲವಲ್ಲ ಎಂಬ ವಿಷಯವನ್ನಲ್ಲ 
ಅನೇಕ ಜನ ಮಾಡುವುದೇ ಹೀಗೆ. ಗತದಲ್ಲಿದ್ದ ಸುಖ, ಅನುಕೂಲ 
ಗಳು ಲೆಕ್ಕಕ್ಕೇ ಇಲ್ಲ ಎನ್ನುವ ಹಾಗೆ ವರ್ತಿಸುತ್ತಾರೆ. ಗೆಳೆಯನೊಂದಿಗೆ 
ಗೆಳತನವನ್ನೂ ಹೂತು ಬಿಡುತ್ತಾ ಫಸ 


ಅಪ್ಪಿಯುಸ್‌: ನಮ್ಮ ಗೌರವಾನ್ವಿತ ಹಿರಿಯರ ಜ್ಞಾನ ಸಂಪದವನ್ನು ಗುರುತಿಸಿ 
ಗೌರವಿಸುತ್ತೇನೆ. 


೧೧೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಸಿಲಾನುಸ್‌ 


: ದುರಾದೃಷ್ಟ ಅವನಿಗೇ ಬಡಿದಿರುವಾಗ ಅದನ್ನೇಕೆ ನೆನಪಿಸಿ ಕೊಳ್ಳುತ್ತಿ! ಲ? 


ನಾನಾದರೂ ಯಾಕೆ ಸಮಯಕ್ಕೇ ಸರಿಯಾಗಿ ಅದನ್ನ ಮರೆತೆ? ಅವನು 
ಬರೆದಿದ್ದ, ನನ್ನ ಮಾತನ್ನ ನಂಬು. ನಾವು ಹೆಚ್ಚು ಪ್ರೀತಿಸಿದವರ 
ವಿಷಯದಲ್ಲಿ ಹೆಚ್ಚು ಜವಾಬ್ದಾರಿ ಇರುವುದು ಗೊತ್ತಾಗುವುದು ಸಾವು 
ಅವರನ್ನು ಇಲ್ಲಿಂದ ಸೆಳೆದು ಕೊಂಡಾಗಲೇ. ಕಳೆದು ಹೋದ ಸಮಯ 
ಮಾತ್ರ ನಮ್ಮದು ; ನನಗಂತೂ ಆಗಿ ಹೋಗಿದ್ದಕ್ಕಿಂತ ಇನ್ನು 
ಯಾವುದೂ ನಿಶ್ಚಿತವೆಂದು ತೋರುತ್ತಲೇ ಇಲ್ಲ. ನಾವು ಈಗಾಗಲೇ 
ಪಡೆದದ್ದರ ಭವಿಷ್ಯದ ಬಗೆಗಿನ ವಿಶ್ವಾಸ ನಿಮ್ಮನ್ನು ವಿಶ್ವಾಸ 
ಘಾತುಕರನ್ನಾ ಗಿಸುತ್ತ: ದೆ. ನಾವು ಬಯಸುವ ಸಹಾಯ ಗತಕಾಲದ 
ನಡುವೆ ಬಹುಬೇಗ ಒಂದಾಗಿ ಹೋಗುವುದಿಲ್ಲವೇನೋ ಎಂಬಂತೆ. 
ಅವನು ಮುಂದಿನ ಭರವಸೆಯನ್ನು ನಿನಗೆ ಉಂಟು ಮಾಡುವ 
ಮೊದಲೇ ಆ ಎಳೇಮಗುವನ್ನು ಮೃತ್ಯ ನಿನ್ನಿಂದ ಕಸಿದು ಕೊಂಡಿದೆ. 
ಸ್ವಲ್ಪಕಾಲ ವ್ಯಯವಾಯಿತು. ಅಷ್ಟೇ ಎಳೇಕೂಸುಗಳನ್ನು 
ಕಳೆದುಕೊಂಡು ಒಂದೂ ಹನಿ ಕಣ್ಣೀರು ಹರಿಸದೆ, ಅವುಗಳನ್ನು 
ಸಮಾಧಿ ಮಾಡಿ ಸೀದಾ ಸೆನೆಟ್‌ಗೆ ಬರುವ ತಂದೆಯರ ಅಸಂಖ್ಯಾತ 
ಉದಾಹರಣೆಗಳಿವೆ. ಇದು ಅವಿವೇಕವೇನಲ್ಲ, ಯಾಕಂದರೆ 
ಮೊದಲನೆಯದಾಗಿ ದುಃಖ ಬೇರೆ ಯಾವುದಕ್ಕೂ ಎಡೆ ಮಾಡಿಕೊಡ 
ದಂತಿರುವಾಗ ನಾವು ದುಃಖಕ್ಕೆ ನಮ್ಮನ್ನು ಕೊಟ್ಟುಕೊಳ್ಳುವುದು 
ನಿರರ್ಥಕ. ಈಗ ಸದ್ಯಕ್ಕೆ ಈ ದುರಾದೃಷ್ಟ ಒಬ್ಬನಿಗೆ ಮಾತ್ರ 
ಬಂದೊದಗಿದೆ. ಆದರೆ ಅದು ಯಾರಿಗೆ ಬೇಕಾದರೂ ಬರಬಹುದು. 
ಅದರ ವಿರುದ್ಧ ದೂರುವುದೆಂದರೆ ಅನ್ಯಾಯ. ಅಷ್ಟೇ ಅಲ್ಲದೆ, ಸತ್ತವ 
ಮತ್ತು ಶೋಕಿಸುವವನ ನಡುವಿನ ಅಂತರ ಇಷ್ಟು ಕಡಿಮೆ ಇದ್ದಾಗ 
ಪ್ರಲಾಪಿಸುವುದು ಮೂರ್ಬತನವೇ. ಮನುಕುಲದವರೆಲ್ಲ 
ಬೇರಬೇರೆ ಅಂತರಗಳಲ್ಲಿ, ಬಹು ಘೋರವೆಂದು ಕಾಣುವ 
ಅಂತರಗಳಲ್ಲಿ ಒಂದೇ ಗುರಿಯ ಕಡೆ ಹೋಗುತ್ತಿದ್ದಾರೆ ಎಂದು 
ತಿಳಿದುಕೋ. ನೀನು ಸತ್ತನೆಂದುಕೊಂಡವ ಮೊದಲು ಹೋಗಿದ್ದಾನೆ 
ಅಷ್ಟೆ ನಾವೆಲ್ಲ ಅದೇ ರಸ್ತೆಯಲ್ಲಿ ಹೋಗಬೇಕಾದವರು. ಬುದ್ಧಿವಂತ 
ನಾದವ ತನಗಿಂತ ಮೊದಲು ಹೋದವನ ಕುರಿತು ಅಳುವುದು ಅರ್ಥ 


ಮರಿಯೆ ಮಗ್ನಲೀನೆ/೧೧೭ 


ಮರಿಯೆ 


ಸಿಲಾನುಸ್‌ 


ಹೀನವಲ್ಲವ? ಮಗ ಸತ್ಯ- ಅಥವಾ ಗೆಳೆಯ ಸತ್ತ ಎಂದು 
ಪ್ರಲಾಷಿಸುವುದರ ಅರ್ಥ, ಮಗ ಅಥವಾ ಗೆಳೆಯ ಹುಟ್ಟಿದ್ದೇ ತಪ್ಪು 
ಅಂದಂತೆ. ನಾವೆಲ್ಲ ಅದೇ ಎಧಿಯಲ್ಲಿ ಸಿಲುಕಿಕೊಂಡಿದ್ದೇವೆ. 
ಪ್ರಪಂಚಕ್ಕೆ ಬಂದವರೆಲ್ಲ ಅದನ್ನು ತ್ಯಜಿಸಲೇಬೇಕು. ಒಬ್ಬಹೆಚ್ಚುಕಾಲ 
ತಂಗಬಹುದು, ಆದರೆ ಅಂತ್ಯ ಮಾತ್ರ ಅದೇ. ಮೂದಲ ದಿನದಿಂದ 
ಕಡೆ ದಿನದವರೆಗೆ ಕಳೆಯುವ ಕಾಲ ಅನಿರ್ದಿಷ್ಟವಾದುದು, ಬದಲಾವಣೆ 
ಗಳಿಂದ ಕೂಡಿದುದು. ಜೀವನದ ನಿರರ್ಥಕತೆಯನ್ನು ಮಾತ್ರ ನೀನು 
ಗಮನಿಸುವುದಾದರೆ, ಅದು. ಬಹಳ ದೀರ್ಪ.` ಮಗುವಿನ ಪಾಲಿಗೂ 


"ಸಹ. ಕಾಲದವ್ಯಾಪ್ಪಿಯನ್ನು ಗಮನಿಸುವುದಾದರೆ, ಮು ಪಾಲಿಗೂ 


ಅದು ಕಡಿಮೆ ಆಗಿರುತ್ತದೆ. 


: ಅದರಿಂದ ನನಗಂತೂ ಸಮಾಧಾನವಾಗುತ್ತಿ: ರಲಿಲ್ಲ ಸ 
: ಸಮಾಧಾನ ಮಾಡುವುದು ಅಂದರೆ, ಅಮ್ಮಣ್ಣಿ, ೩? 


ಹೋಗಲಾಡಿಸುವುದಲ್ಲ, ಬದಲಾಗಿ ಅದನ್ನು ಮೀರಲು ಕಲಿಸುವು 


ಅಷ್ಟರಲ್ಲಿ ಹಾದಿ ಬೀದಿಗಳಿಂದ ಮತ್ತು ಮಾಳಿಗೆಯ ಸುತ್ತಲ ಪ್ರ ದೇಶದಿಂದ ಮೊದಲು 
ಮಂದವಾಗಿಯೂ ಗೊಂದಲಮಯವಾಗಿಯೂ ಕೇಳಿ-ಬಂದ ಸದ್ದು ಕ್ರ ಸುಂ ಸ್ಪಷ್ಟವಾಗುತ್ತದೆ. 
ಜನ ಗುಂಪುಗಟ್ಟುವ, ತಡಬಡಿಸುವ, ಕಲ್ಲುಗಳು ಉರುಳುವ, ಮಕ್ಕಳು ಅಳುತ್ತಿರುವ, “ನಾಯಿಗಳು 
ಬೊಗಳುತ್ತಿ; ರುವ ಸದ್ದು; ಗಳು; -ಕೆಳಕಂಡ ಕೂಗುಗಳು ಹೆಜ್ಚಾ ಗುತ್ತವೆ: “`ಈ ಕಡೆಗೆ! ಈ ಕಡೆಗೆ!.. 
ಬೇಗ ಬನ್ನಿ!.... ಕೆಳಗೆ... -- ಬಲಕ್ಕೆ! ಬಲಕ್ಕೆ!. ಹಿ ಅಗೋ" ಅತ ಅಲ್ಲಿ!,..... ನಾವು ಆತನನ್ನು 
ನೋಡಿದೆವು! ಆತ ಮನೆಯಿಂದ ಹೊರಡುತ್ತಿದ್ದಾನೆ! .. ಎ ಸಿಮೋನನ ತೋಟಕ್ಕೆ! ಕ 
ಹೊಡೆದವನನ್ನು ಅಲ್ಲಿಗೇ ಒಯ್ಯಿ ರಿ! ಕುರುಡರನ್ನು "ಕರಕೊಂಡು ಹೋಗಿ! ಬೇಗ, ಬೇಗ... 
ಕಡೆಗೆ!... ಆತ: "ಇವತ್ತು ಉಪದೇಶ ಮಾಡುತ್ತಾನಂತೆ!' ಇತ್ಯಾದಿ... 


ಅಪ್ಟಿಯುಸ್‌ 
ವೀರುಸ್‌ 
ಕೋಲಿಯುಸ್‌ 
ಅಪ್ಪಿಯುಸ್‌ 


ನ ಏನಿದು? ಏನಾಗುತ್ತಿದೆ? 

; ಜನ ಎಲ್ಲ ದಿಕ್ಕಿನಿಂದಲೂ ಧಾನಸುತ್ತಿದ್ದಾರೆ 

: ಎಲ್ಲ ರಸ್ತೆಗಳೂ ಹುಚ್ಚರಿಂದ ತುಂಬಿರುವಂತಿದೆ! 
: ಕಲ್ಲುಗಳಿಂದ ಅವರು ಚಿಮ್ಮಿ ಬರುವಂತೆದ್ದಾರೆ! `` 


೧೧೮ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಕೋಲಿಯುಸ್‌ : 
ವೀರುಸ್‌ 


ಕೋಲಿಯುಸ್‌: 
ಅಪ್ಪಿ ಯುಸ್‌ : 
ವೀರುಸ್‌ 


ಸಿಲಾನುಸ್‌ 
ಅಪ್ಪಿಯುಸ್‌ : 
ಸಿಲಾನುಸ್‌ 
ಮರಿಯೆ: 
ಸಿಲಾನುಸ್‌ 


ಅಪ್ಪಿಯುಸ್‌ : 
/ಸಿಲಾನುಸ್‌... ಫಿ 


ಆದರೆ ಇದೇನಾಯಿತು? ಅವರೆಲ್ಲ ಆ ಆಲಿವ್‌ ಮರಗಳ ಹಿಂದೆ 
ಮರೆಯಾಗುತ್ತಿದ್ದಾರೆ.... 


ಇತ್ತ ಕಡೆ ಹಾಸಿಗೆ ಸಮೇತ ಇಬ್ಬರು ರೋಗಿಗಳನ್ನು ಹೊತ್ತು 
ತರುತ್ತಿದ್ದಾರೆ.. 


ಕುರುಡನೊಬ್ಬ ಬೀಳುತ್ತಿದ್ದಾನೆ. 
ಅವರಿಗೇನಾಗುತ್ತಿದೆ?.... ತಲೆ ಕೆಟ್ಟಿದೆಯೊ?... 


ಬಂಡೆಗಳ ನಡುವೆ ಕುಪ್ಪಳಿಸುತ್ತಿರುವ ಆ ಎಚಿತ್ರ ಜೀವಿಗಳು 


ಯಾರು? 

ಅವರು ದೆವ್ವ ಹಿಡಿದ ಜನ, ಗೋರಿಗಳಿಂದ ಹೊರ ಬಂದವರು. 
ಅದೆಲ್ಲ ಸರಿ. ಆಗುತ್ತಿರುವುದಾದರೂ ಏನು? 

ಅವರೆಲ್ಲ ನಜರೀನ್‌ನನ್ನು ಕಂಡಿದ್ದಾ ಥ್ರ: 

ನಜರೀನ್‌? ಎಲ್ಲಿದ್ದಾನೆ ಆತ? 


ಸಿಮೋನನ ಮನೆಯಿಂದ ಇದೇ ತಾನೇ ಆಚೆ ಬಂದಿರಬೇಕು. ಆತನ 
ಪ್ರತಿಯೊಂದು ಚಲನವಲನವನ್ನೂ ಅವರು ಗಮನಿಸುತ್ತಿದ್ದಾರೆ. 
ಆತ ಕಂಡೊಡನೆಯೇ ರೋಗಿಗಳನ್ನ ಹೊತ್ತು ಮುಂದೆ ತರುತ್ತಾರೆ; 
ಧರ್ಮಾಂಧರೂ ನುಗ್ಗಿ ಬರುತ್ತಾರೆ... ಆತ ಪಕ್ಕದ ತೋಟದಲ್ಲಿ 
ಓಡಾಡುತ್ತಿರಬೇಕು... (ಕೇಳಿಸಿಕೊಳ್ಳುವಂತೆ ಅಭಿನಯಿಸಿ) ಹಾದು... 
ಜನರ ಗುಂಪು ದುಂಬಿಗಳ ಹಾಗೆ ಗುಂಯ್‌ ಗುಡುತ್ತಿರುವುದು 
ಕೇಳಿಸುತ್ತಿದೆಯಾ?... ನನ್ನ ಲಾರೆಲ್‌ ದಿಣ್ಣೆಗೆ ಬಹಳ ಸಮೀಪದಲ್ಲೇ 
ಇರಬೇಕು.... 


ಅಲ್ಲಿ ನಾವೂ ಹೋಗಿ ನೋಡಬಹುದಲ್ಲ 


ಬೇಡ ಎಂದೇ ನನ್ನ ಸಲಹೆ. ಮೊದಲನೆಯದಾಗಿ ಆ ಜನ ಬಡವರು, 
ಕೊಳಕರು ಮತ್ತು ಸ್ಪರ್ಶಿಸಲೂ ಅನರ್ಹರು.... ಮೇಲಾಗಿ 
ಯಹೂದಿಯರ ಧರ್ಮಾಂಧತೆ ನಿನಗೆ ಗೊತ್ತೇ ಇದೆಯಲ್ಲ... 


ಮರಿಯೆ ಮಗ್ಗಲೀನೆ/೧೧೯ 


ಇಂಥಾ ಉನ್ಮಾದದ ಕ್ಷಣಗಳಲ್ಲಿ ಅತಿ ಸೌಮ್ಯ ಅನಿಸಿಕೊಂಡವನೂ 
ಅಪಾಯಕಾರಿಯಾಗಿ ಬಿಡುತ್ತಾನೆ; ರೋಮಾದವರ ಟೋಗಾ, 
ಮತ್ತು ಶಸ್ತ್ರ ಗಳನ್ನು ಕಂಡರೇ ಸಾಕು, ಅವರೆಲ್ಲ ವಿಚಿತ್ರ ರೀತಿಯಲ್ಲಿ 
ಭುಗಿಲೇಳುತ್ತಾರೆ.... ಅಲ್ಲದೆ, ನಾವು ನಿಂತಿರೊ ಕಡೆಯಿಂದಲೆ ಅಲ್ಲಿ 
ನಡೆಯುವುದನ್ನು ಸಾಕಷ್ಟು ಚೆನ್ನಾಗಿ ನೋಡಬಹುದು, 
ಕೇಳಿಸಿಕೊಳ್ಳಬಹುದು.... ಕೇಳಿಸಿಕೊ! ಜನರ ಕೂಗಾಟ ಇನ್ನೂ 
ಹತ್ತಿರ ಹತ್ತಿರ ಬರುತ್ತಿದೆ, ಹೆಚ್ಚಾಗುತ್ತಿದೆ ಭು 


ದಿಣ್ಣೆಯ ಹಿಂದೆ ತೋಟದ ಅಂಚಿನಲ್ಲಿ ಹತ್ತಿರ ಎನ್ನಿಸುವ ಶಬ್ದ ಕೇಳಿ ಬರುತ್ತದೆ. 
"“ಹೊಸನ್ನ! ಹೊಸನ್ನಾ! ಶುಭವಾಗಲಿ! ಜಯಜಯವಾಗಲಿ!... ದೇವ ಪುತ್ರ!... ಸ್ವಾಮಿ, ಸ್ವಾಮಿ, 
ಕೃಪೆ ತೋರಿ! ಓ ಸ್ವಾಮಿ, ಓ ದಾವೂದ್‌ನ ಪುತ್ರ, ಈ ರೋಗಿಯನ್ನು ಗುಣಪಡಿಸಿ!... 
ಗುರುವೆ!ಗುರುವೆ! ಸ್ವಾಮಿಯೆ !... ನಜರೆತ್‌ನ ಯೇಸು ನನ್ನ ಮೇಲೆ ಕೃಪೆ ತೋರು!... ದಾರಿ 
ತೋರು!.... ಶಾಂತಿ! ಶಾಂತಿ!.... ಈತ ಮಾತಾಡುತ್ತಾರೆ!'' ಹೀಗಂದ ತಕ್ಷಣ ಗದ್ದಲ 
ಅಡಗುತ್ತದೆ. ಆಕಾಶದ ಹಕ್ಕಿಗಳು, ಮರದ ಎಲೆಗಳು ಮತ್ತು ಉಸಿರಾಡುವ ಗಾಳಿ - ಎಲ್ಲವೂ 
ಭಾಗಿಗಳಾದಂತಹ ಮೌನ ; ಅಲೌಕಿಕ ವಾತಾವರಣ ಊರನ್ನೇ ಆವರಿಸುತ್ತದೆ. ಮಾಳಿಗೆ 
ಮೇಲಿರುವವರನ್ನೂ ಆವರಿಸುವ ಆ ಮೌನದಲ್ಲಿ ಒಂದು ಅದ್ಭುತ ಧ್ವನಿ ಕೇಳ ತೊಡಗುತ್ತದೆ. 
ಕಾಲ ದೇಶಗಳ ಏಕಮಾತ್ರ ಪ್ರಭುಎನಂತೆ ಶಕ್ತಿ ಮಾಧುರ್ಯಗಳಿಂದ ಕೂಡಿ ಪ್ರೇಮ ಜ್ಞಾನ 
ಮತ್ತು ಉತ್ಸಾಹಗಳಿಂದ ಉನ್ಮತ್ತವಾಗಿ, ಪ್ರತಿ ಹೃದಯದಿಂದ ದೂರವಾದರೂ ಹತ್ತಿರವೇ ಇರುವ 
ಹಾಗೆ, ಪ್ರತಿ ಆತ್ಮದಲ್ಲೂ ಉಪಸ್ಥಿತವಿರುವ ರೀತಿಯಲ್ಲಿ- 


ವಾಣಿ : ಆತ್ಮಲೋಕದಲ್ಲಿ ಬಡವರೇ ಪುಣ್ಯವಂತರು; ಯಾಕಂದರೆ ಸ್ವರ್ಗದ 
ಸಾಮ್ರಾಜ್ಯ ಅವರಿಗೇ ಸೇರಿದ್ದು! ಶೋಕಿಸುತ್ತಿ ರುವವರು ಪುಣ್ಯವಂತರು; 
ಯಾಕಂದರೆ ಅವರಿಗೇ ಸಮಾಧಾನ ದೊರಕುವುದು!... ನಮ್ರರು 


ಅಪ್ಪಿಯುಸ್‌: ಏನು ಹೇಳುತ್ತಿದ್ದಾನೆ ಆತ)... 
ಸಿಲಾನುಸ್‌ : ಕೇಳಿಸಿಕೊ !... ಬಹಳ ಸ್ವಾರಸ್ಯವಾಗಿದೆ.... 


ವಾಣಿ : ಒಳಿತಿಗಾಗಿ ಹಸಿವು ತೃಷೆಗಳನ್ನು ಸಹಿಸುವರು ಪುಣ್ಯಶಾಲಿಗಳು; 
ಯಾಕಂದರೆ ಅವರ ಬಾಧೆ ಹಿಂಗುತ್ತದೆ!.... ದಯಾರ್ದ್ರರು 


೧೨೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮರಿಯೆ 


:ಲುನುಸ್‌ : 


ನಾಣಿ 


ಮರಿಯೆ 
ನೀರುಸ್‌ 
ಮರಿಯೆ 


ವಾಣಿ 


ವೀರುಸ್‌ 
ಅಪ್ಪಿ ಯುಸ್‌: 


ವಾಣಿ 


ವೀರುಸ್‌ 


ಸಿಲಾನುಸ್‌ : 


: ನಾನು ಅಲ್ಲಿ ನಡೆದಿರುವುದನ್ನು ನೋಡಬೇಕು. ( ಏಳುತ್ತಾಳೆ. ದಿವ್ಯ 


ವಾಣಿಯಿಂದ ಇನ್ನಿಲ್ಲದಂತೆ ಸೆಳೆದವಳಾಗಿ, ಮಾಳಿಗೆಯ ಸೋಪಾನಗಳನ್ನಿಳಿದು 
ತೋಟದ ಕೆಳಭಾಗಕ್ಕೆ ಹೋಗುತ್ತಾ. ಛೆ) 


(ಅವಳನ್ನು ತಡೆಯುವಂತೆ, ಮೆಲ್ಲನೆ) ಅಲ್ಲಿಹೋಗಬೇಡ! 


: ತಿಳಿಮನಸ್ಸಿನವರು ಪುಣ್ಯಶಾಲಿಗಳು; ಯಾಕಂದರೆ ಅವರು 


: ನಾನು ಹೋಗೇ ಹೋಗುತ್ತೆ ನೆ. 
: ನಾನೂ ನಿನ್ನ ಜೊತೆ ಬರುತ್ತೇನೆ. 


: (ತೀಕ್ಷ್ಣವಾಗಿ, ಖಡಾಖಂಡಿತವಾಗಿ) ಬೇಡ, ಯಾರೂ ಬರುವುದು 


ಬೇಡ!..... ನನ್ನ ಪಾಡಿಗೆ ನನ್ನನ್ನು ಬಿಡಿ! (ಪರವಶಳಾದಂತೆ ದಿಣ್ಣೆಯ ಕಡೆ 
ಹೋಗುತ್ತಾಳೆ) 


: ಶಾಂತಿದಾತರು ಪುಣ್ಯಶಾಲಿಗಳು; ಯಾಕಂದರೆ ಅವರು ಪರಮಾತ್ಮನ 


ಮಕ್ಕಳೆಂದು ಹೆಸರು ಪಡೆಯುತ್ತಾರೆ!... ಒಳಿತಿಗಾಗಿ ಶಿಕ್ಷೆಗೊಳಗಾಗು 


ಬುದ್ಧಿವಂತ ಗಂಡಸರಿಗೂ ತಿಳಿಯದಂಥಾ ವಿಚಾರಗಳು ಒಮ್ಮೊಮ್ಮೆ 
ಈ ಹೆಂಗಸರಿಗೆ ಬರುತ್ತವೆ... 


ಮರಿಯೆ ಮಗ್ಗಲೀನೆ/೧೨೧ 


ವೀರುಸ್‌ 


ಸಿಲಾನುಸ್‌ : 


ವಾಣಿ 


ನಾನೂ ಅವಳ ಜೊತೆ ಹೋಗುತ್ತೇನೆ; ಅವರುಗಳಿಂದ ಅವಳನ್ನು 
ಕಾಪಾಡಬೇಕಾಗಿ ಬಂದರೆ.... 


ಅಂಥದ್ದೇನೂ ಮಾಡಬೇಡ...... ಅವರೆಲ್ಲ ಆ ವಾಣಿಯಲ್ಲಿ 
ಮಗ್ನರಾಗಿದ್ದಾ ರೆ, ಅವಳು ಇದ್ದಾಳೆಂಬುದು ಅವರಿಗೆ ಗೊತ್ತಾಗುವುದಿಲ್ಲ 
ಆದರೆ ನಿನ್ನ ಶಸ್ತ್ರಗಳು ಕಣ್ಣಿಗೆ ಬಿದ್ದರೆ, ಕೇಳಿಸಿದರೆ....... ಆತ 
ಹೇಳುತ್ತಿರುವುದನ್ನು ಕೇಳಿಸಿಕೊ ; ಅತ್ಯಂತ ಎಶಿಷ್ಟವಾದ್ದು... 


ನಿಮಗೆ ನಾನು ಹೇಳುವುದಿಷ್ಟು: ಶತ್ರುಗಳನ್ನು ಪ್ರೀತಿಸಿ, 
ಶಪಿಸುವವರನ್ನು ಹರಸಿ, ಹಗೆ ಸಾಧಿಸುವವರ ನೆರವಿಗೆ ಹೋಗಿ. 


ಆಗ ಕಣ್ಣಿಗೆ ಕಾಣದ ಜನರ ಕೂಗಾಟ ದಿಣ್ಣೆಯ ಹಿಂದೆ. ಕೆಲವೇ ಮಾತುಗಳು ಸ್ವಲ್ಪ ಸ್ಪಷ್ಟ; 
“ರೋಮಿಯ ಹೆಂಗಸು! ಅವಳೇ ಆ ರೋಮಿಯ ಹೆಂಗಸು!.... ಹಾದರಗಿತ್ತಿ! ಲಜ್ಜೆ ಗೆಟ್ಟವಳು! 
ಲಜ್ಜೆಗೆಟ್ಟವಳು!.... ಲಜ್ಜೆಗೆಟ್ಟವಳು!....ಕಲ್ಲು ತೂರಿ ಅವಳಿಗೆ! ತೂರಿ ಕಲ್ಲು ಅವಳ ಮೇಲೆ! 
ಸಾಯಿಸಿರಿ! ಸಾಯಿಸಿರಿ! ಹೊಡೆಯಿರಿ!' ಮುಂತಾದ್ದು ಕೇಳಿಸುತ್ತದೆ. ಜೊತೆಗೇ ಸರಬರ ಹೆಜ್ಜೆ ಸಪ್ಪಳ, 


ಕಡ್ಡಿ, ಕಲ್ಲುಗಳ ತೂರಾಟದ ಶಬ್ದ 


ಸಿಲಾನುಸ್‌ 


ವೀರುಸ್‌ 


ಸಿಲಾನುಸ್‌ 


ವೀರುಸ್‌ 


ಅವಳನು ನೋಡಿಬಿಟಿದಾರೆ!... 
8 ಊಟ ಎ 


ಏನಾಗುತ್ತಾ ಇದೆ?... ಅವರು ಹಲ್ಲೆ ಮಾಡುತ್ತಿರುವುದು. ಅವಳ 
ಮೇಲೇ ಏನು? 


ಹಾಗಾಗುವುದೆಂದು ನಾನು ಹೆದರಿದ್ದೆ.... ಈಗ ನಾವು 
ಹುಷಾರಾಗಿರಬೇಕು. 


: (ತೋಟದ ಕೆಳಕ್ಕೆ ಧಾವಿಸುತ್ತಾ) ಈಕಡೆ!... ಬನ್ನಿ ನನ್ನ ಹಿಂದೆ! ಅಪ್ಪಿಯುಸ್‌, 


ಕೋಲಿಯುಸ್‌ ನಿಮ್ಮ ಖಡ್ಗಗಳನ್ನು ಕೊಡಿ!... 


ಅವನು ನುಗ್ಗುವುದಕ್ಕೆ ಸರಿಯಾಗಿ ಮರಿಯೆ ಮಗ್ಗಲೀನಳನ್ನು ಬೆನ್ನಟ್ಟುತ್ತಿರುವ ಜನ 
ಕಿರುಚಾಡುತ್ತಾ, ಲಾರೆಲ್‌ ದಿಬ್ಬವನ್ನು ನಾಶ ಮಾಡುತ್ತಾರೆ. ಅವಳು ಮಾಳಿಗೆ ತಲುಪಲು 


೧೨೨ /! ಮಾರಿಸ್‌ 


ಮೇತರ್‌ಲಿಂಕ್‌: ವಾಚಿಕ 


ಹವಣಿಸುತ್ತಾಳೆ. ವೀರುಸ್‌ ಮತ್ತು ಆವನ, ಇಬ್ಬತ್ತು ಗೆಳೆಯರು ಅವಳ ಕಡೆ ಓಡಿ, ಜನರ 
ಆಕ್ರ ಮಣದಿಂದ ಅವಳನ್ನು ರಕ್ಷಿಸಿಲು ಪ್ರಯತ್ನಿಸುತ್ತಾರೆ. ಕಲ್ಲು ತೂರಾಡುತ್ತಾರೆ. ವೀರುಸ್‌ 
ಅವರೆಲ್ಲರ ಮುಂದೆ ತನ್ನ ಕ್ತಿ ರಭಳಪಿಸುತ್ತಾಸೆ. "ಇನ್ನೇನು 'ಕದನ-ಶುಕುವಾಗಚೀಕು, `ಕೊಂಬೆ 
ಕಿತ್ತಿದ್ದಾಯ್ತು, ಒ6ದು. -ಮರಾರ್ತಿಯಕ್ನು. ಉರುಳಿಸಿದ್ದಾಹ್ತು, ' ಇದ್ದಕ್ಕಿದ್ದಂತೆ. ಗಟ್ಟಿಯಾದ 
ಅಶರೀರವಾಣಿಯೊಂದು ಆಲಿವ್‌ ಮರಗಳ ಹತ್ತಿರದಿಂದ. ಕೇಳಿ *ಏರೆತ್ರಶೆ.* "ಎಲ್ಲರು 
ಆಶ್ಚರ್ಯದಿಂದ ಸ್ವಬ್ಧರಾಗುತ್ತಾರೆ. ಬಾಯಿಂದ ಬಾಯಿಗೆ. ಆಜ್ಞೆ ಹೊರಡುತ್ತದೆ: "ಸದ್ದು! ಸದ್ದು!... 

ಕೇಳಿಸಿಕೊಳ್ಳಿ! ಕೇಳಿಸಿಕೊಳ್ಳಿ! ಆತ ನುಡಿಯುತ್ತಿಕ್ಶಾತಿ ! 'ಅತ ನುಡಿಯ ಹೊರಟಿದ್ದಾ ರೆ!.. 


ಗುರುಗಳು ಸನ್ನೆ ಮಾಡುತ್ತಿದ್ದಾರೆ. ಚ ಕೇಳಿಸಿಕೊಳ್ಳಿ. ಸ ಸಅನಂತಥ ಅನಿರೀಕ್ಷಿತವಾಗಿ 


ವಾಣಿ : ನಿಮ್ಮಲ್ಲಿ ಪಾಪವನ್ನೇ ಎಸಗದವರು ಯಾರಿದ್ದಿ ದಿ, ಅಂಥವರು "ಅವಳ 
ಕಡೆ ಮೊದಲ ಕಲ್ಲುತೂರಿ!... ಆ 


ಕಲ್ಲುಗಳನ್ನು ನೆಲಕ್ಕೆ ಹಾಕುವ ಸದ್ದು: -ಜನಜಂಗುಳಿ ನಾಚಿ ಹಿಂದಕ್ಕೂ ಮುಂದಕ್ಕೂ 
ತೊರಾಡುತ್ತದೆ ; ಬರಬರುತ್ತಾ ದಿಣ್ಣೆಯಾಸಿ ಮರೆಯಾಗುತ್ತದೆ. ಮೇರಿ ಮಗ್ಗಲೀನೆಗೆ ಸಹಾಯ 
ಮಾಡಲು 'ವೀರುಸ್‌ ಮುಂಡೆ. ಬರುತ್ತಾ ನೆ; 'ನಡೆದಾಡುತ್ತಿ? ದ್ದವಳು ಸ್ತಬ್ಧಳಾಗಿ ನೆಟ್ಟಗೆ ನಿಂತು 
ಬಿಟ್ಟಿದ್ದಾಳೆ. ಸಹಾಯ. ನಿರಾಕರಿಸಿ, ಮಾಳಿಗೆಯ. 'ಸೋಪಾನಗಳನ್ನು ನಿಧಾನವಾಗಿ 
ಹತ ತೊಡಗುತ್ತಾಳೆ. ಮಿಕ್ಕವರು. ಅರ್ಥವಾಗದಂತೆ. ಅವಳನ್ನೇ. ದಿಟ್ಟಿಸುತ್ತಾರೆ. 


` ಮರಿಯೆ ಮಗ್ಗಲೀನೆ/೧೨೩ 


ಅಂಕ -ಎರಡು 


ಬೆಥನಿಯಲ್ಲಿ ಮರಿಯೆ ಮಗ್ಗಲೀನಳ ಮನೆಯ ಒಂದು ದೊಡ್ಡ ಕೋಣೆ. ಹಿಂದೆ, 
ಒಂದರಿಂದಿನ್ನೊಂದಕ್ಕೆ ಹೋಗಬಹುದಾದ ಏಟ್ರಿಯಂ ಮತ್ತು ಅಮೃತಶಿಲೆಯ ಕಂಬಗಳುಳ್ಳ 
ಉದ್ದನೆ ಪಡಸಾಲೆ. 


ದೃಶ್ಯ - ೧ 
ಮರಿಯೆ ಮಗ್ಗಲೀನೆ, ಲೂಸಿಯುಸ್‌ ವೀರುಸ್‌ 


ಲೂಸಿಯುಸ್‌ ವೀರುಸ್‌ ಬರುತ್ತಾ; ನೆ. ಮರಿಯೆ ಮಗ್ಗಲೀನೆ ಅವನತ್ತ ಓಡಿ ಅವನ ತೆಕ್ಕೆ ಸೇರುತ್ತಾ ಳ್ಳ 


ಮರಿಯೆ : 


ವೀರುಸ್‌ : 


ಮರಿಯೆ : 


ಅಂತೂ ಬಂದೆಯಲ್ಲಾ ನನ್ನ ವೀರುಸ್‌ !... ಮೂರು ದಿನದಿಂದ 
ನಿನ್ನನ್ನೇ ಕಾಯುತ್ತಿದ್ದೆ, ಮೂರು ದಿನದಿಂದ ನಿನ್ನನ್ನೇ ಕರೆಯುತ್ತಿದ್ದೆ. 
ಗಂಡಸರು ನನ್ನ ಸೌಂದರ್ಯವನ್ನು ಮಾತ್ರ ಹೊಗಳುತ್ತಾ ರೆ. ಆದರೆ 
ಅದರ ಜಯ ನನಗೆ ಪಶ್ಚಾತ್ತಾಪ ಹುಟ್ಟಿಸುತ್ತದೆ, ಬೇಸರಿಕೆ 
ಹುಟ್ಟಿಸುತ್ತದೆ. ಪ್ರತಿ ಹೆಣ್ಣೂ ತನ್ನ ಜೀವನದಲ್ಲಿ ಬಯಸುವ 
ಸಂತೋಷದ ಪ್ರಶ್ನೆ ಬಂದಾಗ ಸೌಂದರ್ಯ ಎನ್ನುವುದು ಇಷ್ಟೊಂದು 
ದುರ್ಬಲವಾಗುವುದೇ ಎಂದು ನನಗೆ ನಾನೇ ಕೇಳಿಕೊಳ್ಳುತ್ತೇನೆ... 


ಮಗ್ಗಲೀನೆ, ನಿನಗೆ ಸಲ್ಲಬೇಕಾದ ಸಂತೋಷವನ್ನು ಕೊಡಲು ನಾನು 
ಶಕ್ತನೋ ಅಲ್ಲವೊ ನನಗೆ ತಿಳಿಯದು; ಆದರೆ ಇಷ್ಟು ಮಾತ್ರ ನಂಬು, 
ನಿನ್ನ ಸೌಂದರ್ಯ ನಾನು ಕೊಡುವುದಕ್ಕಿಂತ ಹೆಚ್ಚಿನ ಪರಿಪೂರ್ಣ 
ಜಯವನ್ನು ಸಾಧಿಸಿಲ್ಲ ಎಂದು.... 


ಅದರ ಜಯವಾದರೆಷ್ಟು ಬಿಟ್ಟರೆಷ್ಟು ನನಗೆ!.... ನಾನೇ ನಿಜವಾಗಿ 
ಸೋತದ್ದು ನನಗೆ ನಾನೇ ಹೇಳಿಕೊಳ್ಳಲು ಧೈರ್ಯ ಸಾಲದೆ, ನನ್ನ ದೇ 
ಅನ್ಯಮನಸ್ಕತೆಯಿಂದ ಬಚ್ಚಿಡಲಾಗದೆ, ಅಥವಾ ಜಂಬದಿಂದ 
ಮುಚ್ಚಿಡಲಾಗದೆ ಸಂಪೂರ್ಣವಾಗಿ ಸೋತುಬಿಟ್ಟೆ. ಅದು ನನ್ನ 
ನಾಚಿಕೆಗೇಡಿತನದ ನಾಚಿಕೆಗೆಟ್ಟ ಕಿರೀಟ!... ಆದರೆ ಏತಕ್ಕಾಗಿ ನನ್ನನ್ನು 
ಕಾಯುತ್ತಿರುವುದು? ನಮ್ಮ ಗೆಳೆಯ ಸಿಲಾನುಸ್‌ನ ಮನೆಯಲ್ಲಿ 


೧೨೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ : 


ಮರಿಯೆ : 


ವೀರುಸ್‌ : 


ಮರಿಯೆ : 


ನಾನೌಡಿದ ಭಯಂಕರ ಮಾತಿನಿಂದಾಗಿ ಎಲ್ಲರೂ ನನ್ನನ್ನು ದೂರ 
ಮಾಡುತ್ತಿದ್ದಾರೆ, ನಾನು ಎಲ್ಲವನ್ನೂ ಕಳಕೊಂಡು ಬಿಟ್ಟೆ 
ಅಂದುಕೊಂಡಿದ್ದೆ. ಆದರೆ ಆ ಮಾತು ನಿಜವಾಗಿರಲಿಲ್ಲ ನನ್ನ 
ತಲೆಕೆಟ್ಟಿತ್ತು ಯಾಕಂದರೆ ಪಡೆಯಲು ಸಾಧ್ಯವಾಗದ ಸಂತೋಷವನ್ನೇನೂ 
ನಾನು ಬಯಸಲಿಲ್ಲ, 


ನಿನಗೇ ಗೊತ್ತಿದೆ ಮಗ್ದಲೀನ್‌, ನೀನು ನೀನೆಂದು ತೋರಿದ ಹೆಣ್ಣೆಂದು 
ನಾನು ಯಾವತ್ತೂ ನಂಬಿರಲಿಲ್ಲ... ಈಗಂತೂ ಮುಂಬರುವ 
ಸಂತೋಷವನ್ನು ನಂಬಲು ನನಗೆ ಧೈರ್ಯವೇ ಬರುತ್ತಿಲ್ಲ... 
ನಾನಂತೂ ತಬ್ಬಿಬ್ಬಾಗಿದ್ದೇನೆ. ಕತ್ತಲಲ್ಲಿ ತಟ್ಟಾಡುತ್ತಿದ್ದೇನೆ... ಅಷ್ಟುಸಲ 
ಅಷ್ಟು ಒರಟಾಗಿ ನನ್ನ ದೂರ ಮಾಡಿದ ದನಿ ಇದೇ ಎಂದು 
ಗುರುತಿಸಲು ನನ್ನಿಂದ ಆಗುತ್ತ! ಲೇಇಲ್ಲ 


(ವೀರುಸ್‌ನ ತೋಳಲ್ಲಿ) ಆ ದನಿಯೂ ಇದಲ್ಲ ಆ ಆತ್ಮವೂ ಇದಲ್ಲ... 


ಆದರೂ ನನ್ನತೋಳಲ್ಲಿಹಿಡಿದಿರುವ ನೀನೇ ಇದು, ಬಹಳ ಕಾಲದಿಂದ 


ನನಗೆ ನಾನೇ ಕೇಳಿಕೊಳ್ಳುತ್ತೇನೆ, ಇದೆಲ್ಲಾ ನಿಜವಾಗಲೂ ನಿಜವೆ, 
ನಿಜವಾಗಲೂ ಸಾಧ್ಯವಾಗಿದೆಯೆ ಅಥವಾ ನೀನು ನಂಬಿಕೆ ಹುಟ್ಟಿಸುವ 
ರೀತಿಯ ಸಂತೋಷದೊಂದಿಗೆ ಚೆಲ್ಲಾಟವಾಡಿ ಕಡೆಗೆ ಅದನ್ನ - 
ಸೌಂದರ್ಯ ತನ್ನ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ 
ಪ್ರೇಮವನ್ನು ಕೊಚ್ಚಿಕೊಚ್ಚಿ ಹಾಕಿರುತ್ತದಲ್ಲಾ ಹಾಗೆ - ಅವುಗಳ ಮಧ್ಯಕ್ಕೆ 
ಎಸೆದು ಬಿಡುವುದಿಲ್ಲವೆ.... ಇಲ್ಲ! ನಾನು ಈ ರೀತಿ ಪ್ರಶ್ನೆ ಕೇಳಿ, ನನ್ನ 
ಕಣ್ಣುಗಳಾಳಕ್ಕೆ ಇಳಿಯುತ್ತಿರುವ ನಿನ್ನ ಕಣ್ಣುಗಳನ್ನು ನೋಡಿದಾಗ 
ತಿಳಿಯುತ್ತೆ, ಇದೆಲ್ಲನಿಜವೇ ಎಂದು. ಎಂದೆಂದಿಗೂ ನಿಜವೇ ಆಗಿತ್ತು 


ಹೌದು, ಹೌದು, ಇದು ನಿಜವೇ.... ನಿಜವೇ.... ಎಂದೆಂದಿಗೂ 
ನಿಜವೇ ಆಗಿತ್ತು ... ನನಗೇ ಗೊತ್ತಿ! ರಲಿಲ್ಲ. ನನ್ನ ಹೃದಯದೊಳಗೆಲ್ಲಾ 
ವೃಥಾ ಹುಡುಕಾಡಿದೆ... ದುಗುಡದ ಈ ದಿನಗಳವರೆಗೆ ನನ್ನ 


ಮರಿಯೆ ಮಗ್ಗಲೀನೆ/೧೨೫ 


ವೀರುಸ್‌ : 


ಮರಿಯೆ : 


ಭಾವನೆಗಳ ಬಗ್ಗೆ ನನಗೇ ಅಜ್ಞಾನಎತ್ತು... ನೀನು ನನ್ನತ್ತ 
ಬರುತ್ತಿರುವುದನ್ನು ಎಲ್ಲರೂ ನಿನಗಾಗಿಯೇ ಕಾಯುತ್ತಿರುವುದನ್ನು 
ನೋಡಲು ನಿರಾಕರಿಸಿದೆ... ಆದರೂ ನನಗೆ ಗೊತ್ತಿರಲೇಬೇಕು... 
ಆಂತಿಯೋಖ್‌ನಲ್ಲಿ ನೆನಪಿದೆಯಾ ವೀರುಸ್‌ ನಾನು ನಿನ್ನನ್ನು ಹೇಗೆ 
ದೂರ ಮಾಡುತ್ತಿದ್ದ? ಎಷ್ಟೋ ಜನರನ್ನ ಬರಮಾಡಿಕೊಳ್ಳುತ್ತಿದ್ದೆ; 
ನಿನ್ನೊಬ್ಬನನ್ನು ಎಲ್ಲರಿಗಿಂತ ಸೌಮ್ಯನಾದ ಪವಿತ್ರನಾದ ನಿನ್ನನ್ನು 
ನಿರ್ಲಕ್ಷ ಮಾಡಲು ಪ್ರಯತ್ನಿಸಿದ್ದೆ ನಾಶಮಾಡಲು ಪ್ರಯತ್ನಿಸಿದ್ದೆ... 
ನೀನು ಕಣ್ಣಿಗೆ ಬೀಳುವುದೇ ತಡ, ನಾಚಿ ನೀರಾಗಿ, ನನ್ನ ಗೂಡೊಳಕ್ಕೆ 
ಮುದುರಿಕೊಂಡು ಬಿಡುತ್ತಿದ್ದೆ. ಮೊನ್ನೆ ಮೊನ್ನೆ, ನಮ್ಮ ಗೆಳೆಯ 
ಸಿಲಾನುಸ್‌ರ ಮನೆಯಲ್ಲಿ ನನ್ನ ಹೃದಯ ತುಂಬಿದ ಎಲ್ಲ ಕೇಡಿತನ, 
ಕ್ರೂರತನ, ಬೇಸರಿಕೆ- ಎಲ್ಲವೂ ನನ್ನ ಬಾಯವರೆಗೆ ಏರಿ ಬಂದವು... 
ಆದರೆ ಈ ದಿನ, ನೋಡುತ್ತೇನೆ, ಮೊದಲಿನ ವ್ಯಕ್ತಿ ನಾನಲ್ಲವೇ ಅಲ್ಲ. 
ನಾನಾರೆಂದು ನನಗೇ ಗೊತ್ತಿಲ್ಲ ಯಾಕಂದರೆ ನಾನು ಮತ್ತೆ ನಾನೇ 
ಆಗಿದ್ದೇನೆ.... ? ಹಿಂಜರಿಕೆ ಉಂಟು ಮಾಡುತ್ತಿದ್ದ ನನ್ನ ಅಂತರಂಗ 
ನನ್ನೊಳಗಡೆ ಮುರಿದು ಬಿದ್ದಿದೆ. ಇನ್ನು ನನಗೆ ನಾನೇ 


ಅರ್ಥವಾಗುವುದಿಲ್ಲ. ಸಂತೋಷ ಅನ್ನುವುದು ಇಷ್ಟು ವಿಚಿತ್ರ 


ವಾಗಿರುತ್ತದೆ ಎಂದೇ ಗೊತ್ತಿರಲಿಲ್ಲ..... ಎಂಥಾ ಕೆಟ್ಟ ಕಾಲದಲ್ಲೂ 


ಣಾ 


ಅಳದ ನಾನು ಇವತ್ತು ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತ: ದ್ದೆ ನೆ.... ನನಗೀಗ 


'ತುಂಬ ಖುಷಿಯಾಗಿ ಹೃದಯ ಹಗುರವಾಗಿದೆ; ಜೊತೆಜೊತೆಗೆ 


ಆಕಾಶದಲ್ಲಾಡುತ್ತಿರುವ ಎಲ್ಲ ದುರಾದೃಷ್ಟಗಳೂ ನನ್ನ ಮೇಲೆರಗಿದರೆ 
ಆಗುವಷ್ಟು ಹತಾಶನಾಗಿದ್ದೇನೆ ನಾನು, 

( ಹೆಚ್ಚು ಉನ್ಮತ್ತಳಾಗಿ ಅವನನ್ನು ತಬ್ಬುತ್ತಾಳೆ) ಯಾವುದಕ್ಕೂ ಭಯಪಡ 
ಬೇಕಿಲ್ಲ. ದ ನೀನು, ಯಾವುದರಿಂದಲೂ ಬಿದರಿಕೆ ಹಾಕಿಸಿಕೊಳ್ಳದ ನೀನು, 
ವೀರುಸ್‌, ನೀನು ನನಗೆ ಸಹಾಯ ಮಾಡು, ಬೆಂಬಲ ಕೊಡು! 
ಆದರೆ ಏನಾಗಿದೆ ಈಗ? ನಾನಿಲ್ಲದಾಗ ಯಾರಾದರೂ 


ಒಕೆ ಎದಿ 


ಇಲ್ಲ, ಯಾರೂ ಬಂದಿಲ್ಲ ವಿಷಯ ಅದಲ್ಲವೂ ಅಲ್ಲ ನನ್ನ ಸುತ್ತಿರುವ 


೧೨೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ : 


ಮರಿಯೆ : 


ಅಪಾಯ ಯಾವುದೆಂದು ನನಗೇ ಗೊತ್ತಿಲ್ಲ..... ಆದರೂ ನಿನ್ನ 
ತೋಳಲ್ಲದೆ ನನಗೆ ಇನ್ಯಾವ ರಕ್ಷಣೆಯೂ ಇಲ್ಲ; ನಿನ್ನನ್ನು ಕಳಕೊಂಡರೆ 
ಇನ್ನು ನನ್ನನ್ನೇ ಕಳಕೊಂಡಂತೆ. ನನ್ನನ್ನು ಸ್ವೀಕರಿಸು, ನಿನ್ನ ಹೃದಯದು 
ಮಾತನ್ನೇ ಆಲಿಸುತ್ತಿದ್ದೇನೆ- ಆ ಹೃದಯದ ಮೇಲೆ ನನ್ನನ್ನು ನನ್ನಿಂದ 
ದೂರ 'ಕರೆದೊಯ್ಯಿ ಈ ಜಾಗದಿಂದ ಪ ದುಗುಡದಿಂದ ದೂರ! 
ನೀನೊಬ್ಬನೇ ನನ್ನನ್ನು ಕಾಪಾಡಬಲ್ಲೆ. ನೀನೇ ಕೊಟ್ಟರೆ ಮಾತ್ರ 
ಕೊಟ್ಟಷ್ಟು ಮಾತ್ರ “ನನಗೆ ಜೀವವಿರುತ್ತೆ.. . ಆದರೆ ನನ್ನನ್ನು ನನ್ನ 
ಕಣ್ಣಿ ನೀರೊಳಗೆ ಬಿಟ್ಟು ಇಷ್ಟುಕಾಲ ಯಾಕೆ : ದೂರವಿದ್ದು ಬಿಟ್ಟಿ? ಹೀಗೆ 
ನನ್ನನ್ನು ಯಾಕೆ ದೂರ ಮಾಡಿದೆ? ಒಂದಾದರೂ ಕರುಣೆ ಯ ಮಾತು, 
ಭರವಸೆಯ ಕುರುಹಿಲ್ಲದೆ ಮೂರು ದಿನ ಕಳೆಯುವವರೆಗೂ ಯಾಕೆ 
ಬರಲೇ ಇಲ್ಲ?.... 


ನೀನು ತಪ್ಪು ತಿಳಿದಿದ್ದೀಯ ಮಗ್ದಲೀನ್‌. ಅಥವಾ ನಿನ್ನ ಗುಲಾಮರು 


ನಿನಗೆ ನಿಜವನ್ನ ಹೇಳಿಲ್ಲವೆಂದು ತೋರುತ್ತೆ ಸಿಲಾನುಸ್‌ನ ಮನೆಯಲ್ಲಿ 


ನಾವು ಭೇಟಿಯಾದ ದಿನವೇ ನಾನು ಬೆಥನೀಗೆ ಬಂದದ್ದು; 
ದೇಶಾಧಿಕಾರಿಯ ಆಜ್ಞೆಗೆ ಅನುಸಾರವಾಗಿ ಜೆರಿಕೋ ಹತ್ತಿರದಲ್ಲಿ 
ಎದ್ದಿದ್ದ ಬಂಡನ್ನು ಹತ್ತಿಡಲು ಸೇನೆಯ ಒಂದು ತುಕಡಿ ಜೊಣಸೆ ಬಂದೆ. 
ನಿನ್ನ ಬಾಗಿಲು ಕಾಯುವ ಗುಲಾಮರು ನಾನು ನಿನ್ನ ಬಳಿ ಬರಲು 
ಬಿಡಲೇಇಲ್ಲ ನಾನು ಒತ್ತಾಯ ಮಾಡಲೂ ಆಗದ ರೀತಿಯಲ್ಲಿ ಉತ್ತರ 
ಕೊಟ್ಟುಬಿಟ್ಟರು... ಅವರು ನಿನ್ನ ಕಟ್ಟಾಜ್ಞೆಯನ್ನು ಪಾಲಿಸುತ್ತಿದ್ದಾರೆ, 


ನಾನದನ್ನ ಮುರಿಯಬಾರದೆಂದುಕೊಂಡು..... 
ಹೌದು, ನಿಜ... ನಾನು ಮರೆತಿದ್ದೆ... ನನಗೆ ಹುಚ್ಚುಹಿಡಿದಂತಾಗಿತ್ತು. 


ಬಹಳ ಆಯಾಸವಾಗಿತ್ತು. ಯಾರನ್ನೂ ನೋಡಲು, ಮಾತಾಡಿಸಲು 
ಅಸಮರ್ಥಳಾಗಿದ್ದೆ.... ನನಗಿನ್ನೂ ಎಚ್ಚ ರವಾಗಿರಲಿಲ್ಲ. ನಾನಿನ್ನೂ 
ಸಿಮೋನೆಯ ತೋಟದಲ್ಲಿ ಆ ಕ್ರೂರಿಗಳ ನಡುವೆ ಸಿಕ್ಕು 
ಒದ್ದಾಡುತ್ತಿದ್ದೇನೆ ಅನ್ನಿಸುತ್ತಿತ್ತು... ಅಲ್ಲೇ ನಾನು ಆತನನ್ನು, ನನ್ನ 
ಜೀವದಾತನನ್ನು ನಿರರ್ಥಕವಾಗಿ ಕೂಗಿ ಕರೆದಿದ್ದು ... ಆತನೂ ನನ್ನನ್ನು 
ದೂರಮಾಡುತ್ತಿದ್ದ. ಆತ ಕೂಡ.... ಆತನನ್ನು ಹುಡುಕಿಸಲು 
ಪ್ರಯತ್ನಪಟ್ಟೆ, ಪ್ರಯೋಜನವಾಗಲಿಲ್ಲ. ಆತ ಎಲ್ಲಿ ಅಡಗಿದ್ದಾನೆಂದು 


ಮರಿಯೆ ಮಗ್ನಲೀನೆ/೧೨೭ 


ವೀರುಸ್‌ 
ಮರಿಯೆ 
ವೀರುಸ್‌ 


ಮರಿಯೆ : 
ವೀರುಸ್‌ : 


ಯಾರಿಂದಲೂ ಹೇಳಲು ಸಾಧ್ಯವಾಗಿಲ್ಲ... ನೀನು ಆಮೇಲೆ ಆತನನ್ನು 
ನೋಡಲಿಲ್ಲವೆ? ಆತ ಎಲ್ಲಿದ್ದಾನೆಂದು ನಿನಗಾದರೂ ಗೊತ್ತಾ? 


ಯಾರು? 
ಆ ನಜರೀನ್‌.... 
ಆ ಪಾಪದವನ ಬಗ್ಗೆ ಮಾತಾಡುವುದೇ ಬೇಡ. ಆತನ ಕಾಲ ಹತ್ತಿರ 


ಆತನ ಕಾಲ ಹತ್ತಿ ರ ಬರುತಿ; ದೆ?.... ಹಾಗಂದರೇನು? 


ಆ ವಿಚಾರ ಬಿಡು; ಅದೇಗ ನಮಗೆ ಆಸಕ್ತಿ ಹುಟ್ಟಿಸುವ ವಿಚಾರವಲ್ಲ. 
ಇನ್ನು ಮುಂದೆ ನಮ್ಮ ಪ್ರೇಮವನ್ನು ಸೋಕುವ ಯಾವ ವಿಚಾರವೂ 
ನಮಗೆ ತಿಳಿಯುವುದಿಲ್ಲ ಪ್ರೇಮಿಗಳು ಎಷ್ಟೇ ದೂರದಲ್ಲಿದ್ದರೂ... 
ಅವರ ನಡುವೆ ಎಷ್ಟೇ ಕೆಟ್ಟ ಮಾತುಗಳು ಅಡ್ಡ ಬಂದರೂ 
ಪ್ರೀತಿಸುತ್ತಿರುವವರ ಆಲೋಚನೆಗಳೂ ಹೇಗೆ ಭೇಟಿಯಾಗಿ 
ಒಂದಾಗುತ್ತವೆ ಗೊತ್ತಿದೆಯಾ? ಸಿಲಾನುಸ್‌ ಮನೆಯಲ್ಲಿ ನನ್ನೆಲ್ಲ 
ಭರವಸೆಗಳನ್ನೂ ದೂರ ಮಾಡುವಂಥ ನಿನ್ನ ಮಾತುಗಳನ್ನು ಕೇಳಿದ 
ನಂತರ ನಿನ್ನನ್ನು ಅಲ್ಲಿ ಬಿಟ್ಟುಬಂದ ಮೇಲೆ, ಮೊದಲ ಬಾರಿಗೆ ನಮ್ಮ 
ಸಂತೋಷಣಉಕ್ಕೇರುತ್ತಿರುವುದು, ತನ್ನೆಲ್ಲ ಶಕ್ತಿ ಸಾಮರ್ಥ್ಯಗಳೊಂದಿಗೆ 
ಹೂವಾಗಿ ಅರಳುತ್ತಿರುವುದು ಮೊದಲ ಬಾರಿಗೆ ನನ್ನ ಅನುಭವಕ್ಕೆ 
ಬರುತ್ತಿದೆ ಅಂದರೆ ನಿನಗೆ ಆಶ್ಚರ್ಯವಾಗುವುದಿಲ್ಲವೆ?.... ನೀನು 
ನನ್ನನ್ನು ಕರೆಯುತ್ತಿದ್ದೆ ಎಂದೆಯಲ್ಲ, ಹಾಗೇ ನಾನೂ ನನ್ನ ಹೃದಯದ 
ಆಳದಿಂದ, ವಿಚಿತ್ರ ದನಿಗಳಿಂದ ನಿನ್ನನ್ನು ಕೂಗಿ, ಕೂಗಿ ಕರೆಯುತ್ತಿ ದ್ದೆ. 
ಈ ಸೈನಿಕನ ತಕ್ಕುದಲ್ಲದ ಕರ್ತವ್ಯದಿಂದಾಗಿ ನಾನು ನಿನ್ನಿಂದ ದೂರ 
ಇರಬೇಕಾಯಿತು. ತಕ್ಕುದಲ್ಲ] ದು ಯಾಕಂದರೆ ಜೆರಿಕೋದ ಕಳದ ಯಾತ್ರೆ 
ಬಹಳ ಅಸಹ್ಯವೂ ತಮಾಷೆಯೂ ಆಗಿತ್ತೆಂದೇ ನನ್ನ ಭಾವನೆ. ನಮ್ಮ 
ಹೊಸ ಜೀವನದಿಂದ ಅಪಹರಿಸಲ್ಪಟ್ಟ ಆ ಕ್ಷಣಗಳನ್ನು ಸಿಟ್ಟಿನಿಂದ 
ಏಣಿಸಿದೆ ; ಭಯಕ್ಕೆ ಕಾರಣವಿಲ್ಲದ ಭಯದಿಂದ ತತ್ತರಿಸಿದ್ದ ಆತ್ಮ 
ದೊಳಗೆ ಅಷ್ಟೂ ತ್ತಿ ಗಾಗಲೇ ನಮ್ಮ ಹೊಸ ಜೀವನ ಆರಂಭವಾಗಿತ್ತು... 


೧೨೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮರಿಯೆ 


ವೀರುಸ್‌ 


ಇಲ್ಲ, ಉಸಿರು ಕಟ್ಟಿಸುವ ಈ ನಾಡಿನಿಂದ, ಸಂತೋಷಕ್ಕೆ 
ಮಸಿಬಳಿಯುವ, ಬೆದರಿಕೆ ಒಡ್ಡುವ ಈ ನಾಡಿನಿಂದ ದೂರ 
ಹೋಗುವವರೆಗೆ ಅದು ನಿಜವಾಗಿ ಆರಂಭವಾಗಿರುವುದಿಲ್ಲ... ನಾನು 
ಇನ್ನು ಇಲ್ಲಿರಲಾರೆ... ವೀರುಸ್‌, ನಾನು ನಿನ್ನ ಬೇಡಿಕೊಳ್ಳುತ್ತೇನೆ... 
ನಾನು ನಿನ್ನನ್ನು ಪ್ರೀತಿಸುವಷ್ಟು ನೀನು ನನ್ನನ್ನು ಪ್ರೀತಿಸುವುದಾದರೆ, 
ಬೇಗ ಹೊರಟುಬಿಡೋಣ, ಎಲ್ಲವನ್ನೂ ತೊರೆದು.... ಕಾಲಹರಣ 
ಮಾಡುವಂತಿಲ್ಲ! 


ಸರಿಯಾಗಿ ಹೇಳಿದೆ. ಬಹಳ ಕಾಲದಿಂದ ಕಾಯುತ್ತಿದ್ದ ಸಂತಸ ಇಲ್ಲಿನ 
ಅಶುಭ ಕಲ್ಲು ಬಂಡೆಗಳ ನಡುವೆ ಹುಟ್ಟಬಾರದು... ಇಲ್ಲಿ 
ಗಾಳಿಯಲ್ಲಾಡುತ್ತಿರುವುದು ಸಾವು ಮತ್ತು ಹುಚ್ಚುತನದ 
ದುರ್ಗಂಧ.... ಆದರೆ, ಇಲ್ಲೇ ತಾನೆ ನಮ್ಮ ಆಲೋಚನೆಗಳು ನಮ್ಮ 
ಮಾತುಗಳಿಗಿಂತಲೂ ಮುಂಚೆ ಒಂದನ್ನೊಂದು ಅರ್ಥ 
ಮಾಡಿಕೊಂಡಿದ್ದು... ನಿನ್ನ ಹಾಗೆ ನಾನೂ ಈ ಕೆಟ್ಟ ನಗರವನ್ನು ನನ್ನ 
ಕರ್ತವ್ಯವನ್ನು ದುರುಪಯೋಗ ಪಡಿಸಿಕೊಳ್ಳುವ ಈ ನಗರವನ್ನು 
ತೊರೆಯಬೇಕೆಂದು ನಿಶ್ಚ ಯಿಸಿದ್ದೇನೆ.... ದೇಶಾಧಿಕಾರಿಯವರ ಆಜ್ಞೆ 
ಹೊತ್ತು ಬಂದಿದ್ದೇನೆ; ಯಹೂದೀ ಪುರೋಹಿತರದಲ್ಲ; ಅಥವಾ ನಮ್ಮ 
ಹಿಂದಿನ ಅರಸರ ಆಕ್ರಮಣದಲ್ಲಿ ಸೋತ ವಿಶ್ವಾಸಘಾತುಕ ತರಲೆ 
ಜನರ ಸೇವೆಯಲ್ಲೂ ಬಂದಿಲ್ಲ. ಈ ಇಬ್ಬಂದಿತನದ ಜೀವನ 
ಸಾಕುಸಾಕಾಗಿದೆ. ಇವತ್ತೇ ಜಾರಿಗೊಳಿಸಬೇಕಾದ ಆಜ್ಞೆಯಿಂದ 
ತಪ್ಪಿಸಿಕೊಳ್ಳಲು ಯಾವುದಾದರೂ ನೆಪವನ್ನ ಈ ರಾತ್ರಿಯೇ 
ಹುಡುಕಿಕೊಳ್ಳುತ್ತೇನೆ - ಆ ಆಜ್ಞೆಯ ಮೂಲವಂತೂ ನನಗೆ ಗೊತ್ತೇ 
ಇಲ್ಲ... ನೆಪ ಸಬಲವಾಗಿಲ್ಲದಿದ್ದರೆ, ಬೇಕಾದರೆ ಕೈಫಾಸ್‌ ಮತ್ತು 
ಅನ್ನಾಸ್‌ ಹೋಗಿ ಸೀಜರ್‌ ಹತ್ತಿರ ದೂರು ಹೇಳಲಿ.... ನಮ್ಮ 
ಪ್ರೇಮದ ಮುಂದೆ ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ; ಅಷ್ಟೇ ಅಲ್ಲ, 
ಆ ನಾಚಿಕೆಗೇಡಿ ಕಲಸವನ್ನು ನನ್ನ ಮೇಲೆ ಹಕ್ಕಿದೆ ಎಂಬಕಾರಣದಿಂದ 
ಹೇರಿದ್ದು ಯಾಕೆ ಹೆಚ್ಚು ರೊಚ್ಚಿಗೊಬ್ಬಿಸುತ್ತಿದೆ ಅಂದರೆ ನಾನು ಆ 
ಕೆಲಸವನ್ನ... ನಿನ್ನ ಕಣ್ಣೆದುರಿಗೆ ಈಡೇರಿಸಬೇಕಂತೆ.... 


ಮರಿಯೆ ಮಗ್ಗಲೀನೆ/೧೨೯ 


ಹಾ 


ಮರಿಯೆ 
ವೀರುಸ್‌ 


ಮರಿಯೆ 
ವೀರುಸ್‌ 
ಮರಿಯೆ 


ವೀರುಸ್‌ 


ಮರಿಯೆ 


ನನ್ನ ಕಣ್ಣೆ ದುಂಗ್ನ್ನ. ಯಾವ ವಿಷಯ ಹೇಳುತ್ತಿದ್ದೀಯ? 


ನಿನಗೆ ಅದರಲ್ಲಿ ಆಸಕ್ತಿ ಇಲ್ಲ; ನಾವಿನ್ನು ಕೇವಲ ಸಂತೋಷವಾಗಿರು 
ವುದರ ಬಗ್ಗೆ ಆಲೋಚಿಸೋಣ.... 


ಅಧಿ 


ಆತನಿಗೆ ಯಾವುದೋ ಆಪಾಯ ಕಾದಿದೆ ಎಂದು ನನಗನ್ನಿಸುತಿ ಹಿ 


ಕೂಡದು, ಆತ ಏನು ಮಾಡಿದಾಂತ ನೀನು ಆತನ ದುಷ್ಪ ವೈರಿಗಳ 
ಕೈಗೊಂಬೆ ಆಗಬೇಕು ನನಗೆ ತಿಳಿಯುತ್ತಿಲ್ಲ..... ನನ್ನ ಜೀವದ ಯಣ 
ನಿನಗೆ ಆತನ ಮೇಲಿದೆ; ಬಹುಶಃ ನಮ್ಮ ಆನಂದದ ಯಣವೂ 
ಕೂಡ.... ಆತನಿಂದ ಅವರಿಗೆ ಏನಾಗಬೇಕಂತೆ? ನಿನಗೆ ನೀಡಿರುವ 
ಆಜ್ಞೆಗಳಾದರೂ ಏನು?.. 


ಅವನ ತಂಡದ ಮುಖ್ಯ ನಾಯಕರೊಂದಿಗೆ ಅವನನ್ನು ಇವತ್ತು 
ಸೂರ್ಯ ಮುಳುಗುವ ಮುಂಚೆ ನಾನು ಸೆರೆಹಿಡಿಯಬೇಕೆಂಬ ಆಜ್ಞೆ 
ನನ್ನ ಮೇಲಿದೆ. ಅದೊಂದು ಹಿಂದೆಂದೂ ಕಾರ್ಯಾಚರಣೆಗೆ 
ಬಂದಿರದ, ರೋಗಿಷ್ಟರ, ಭಿಕ್ಷುಕರ ವಿರುದ್ದ ನಡೆಸುವ ಒಂದು ಕೆಟ್ಟ 
ಕಾನೂನು ಕ್ರಮ. ಅದು ನೇರವೇರುವುದೂ ಇಲ್ಲ; ನಾವಿನ್ನು ಆ 
ವಿಷಯ ಮಾತನಾಡುವುದೂ ಬೇಡ.... 


ಆದರೆ ಆತನನ್ನ ಯಾಕೆ ಸೆರೆಹಿಡಿಯಬೇಕಂತೆ ? ಆತ ಏನು 
ಮಾಡಿದ್ದಾನೆ? ಯಾವ ಆಪಾದನೆ ಅವನ ಮೇಲೆ ಬಂದಿದೆ?... ಆತ 
ನಿರಪರಾಧಿ, ನನಗೆ ಗೊತ್ತು. ಅಲ್ಲದೆ ಆತನನ್ನು ಅರ್ಥಮಾಡಿಕೊಳ್ಳ 
ಬೇಕೆಂದರೆ ಆತನ ಕಣ್ಣಿನ ಆಳದಲ್ಲಿ ಒಮ್ಮೆ ನೋಡಬೇಕು... 
ಹಿಂದೆಂದೂ ಗೊತಿ ಶಿರದ ಆನಂದವನ್ನ ಆತ ನೀಡುತ್ತಾನೆ. ಆತನ ಬಳಿ 
ಹೋದವರೆಲ್ಲಾ ಆ ; ಆನಂದದಲ್ಲಿ ಒಂದಾಗುತ್ತಾ ರೆ ನಿದ್ದೆ ಯಿಂದ ಆಗ 
ತಾನೇ ಎದ್ದ ಮಕ್ಕಳಂತೆ. ನನಗೇ ನೋಡು, ಆತನು ಆಲಿವ್‌ ಮರಗಳ 
ನಡುವೆ ಹಾಯುತ್ತಿದ್ದಾಗ ಒಂದೇಕ್ಷಣ ನನ್ನ ನೋಡಿದ್ದು; ಆಗಿನಿಂದ 
ಮಹಾನ್‌ ಪ್ರಕಾಶದಂತಹ ಹಿಗ್ಗು ನನ್ನೊಳಗೆ ಮೇಲಿ ಮೇಲೇರುತ್ತಿದೆ. 
ನನ್ನ ಆಲೋಚನೆಗಳನ್ನೆಲ್ಲ ಮರೆಮಾಚುತ್ತಿದೆ. ಒಂದೇ ಕ್ಷಣ ಆತ ನನ್ನ 


೧೩೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ಮರಿಯೆ 


ವೀರುಸ್‌ | 


ಮೇಲೆ ತನ್ನ ದೃಷ್ಟಿ ನೆಟ್ಟಿದ್ದು, ಇನ್ನು ಇಡೀ ಜೀವನಕ್ಕೆ ಅಷ್ಟು 
ಸಾಕಾಗುತ್ತದೆ.... ನನ್ನನ್ನು ನೋಡದೆಯೆ ಆತ ನನ್ನ ಗುರುತಿಸಿ ಬಿಟ್ಟ 
ನನಗೆ ಆಗಲೇ ತಿಳಿಯಿತು; ಮತ್ತೆ ನನ್ನನ್ನು ನೋಡಬಯಸಿದ.... ಆತ 
ನನ್ನನ್ನು ಸದಾ ಕಾಲಕ್ಕೂ ಸಲ್ಲುವಂತೆ ಆರಿಸಿಕೊಂಡು ಬಿಟ್ಟ, 


ಏನು ನಿನ್ನ ಮಾತಿನ ಅರ್ಥ?. ಆತನ ಬಗ್ಗೆ ಮಾತಾಡುತ್ತಿದ್ದೀಯಾ? ಏನು 
ನಡೆಯಿತು?.... ಮತ್ತೆ ಆತನನ್ನು ನೋಡಿದೆಯಾ... ಅವನೊಬ್ಬ 
ಸಂಚುಗಾರ ಅಂತ ಕಣದ "ಎಲ್ಲದಕ್ಕೂ ಸಿದ್ಧನಂತೆ ; ಆದರೆ ಇಷ್ಟರ 
ಮಟ್ಟ ಕ್ಕ ಧೈರ್ಯ ಮಾಡುತ್ತಾನೆ. ಎಂದು ಮಾತ್ರ ಹೇಳಿದರೂ 
ನಂಬುತ್ತಿರಲಿಲ್ಲ. 


ಇಲ್ಲ ಆತ' ಯಾವ ದೈರ್ಯ ವನ್ನೂ ಮಾಡಿಲ್ಲ. ಸ ಆತನನ್ನು ನಾನು 
ಮತ್ತೆ ನೋಡಲಿಲ್ಲ 'ನೋಡುವುಡೂ' ಇಲ್ಲ. ಬ ಇನ್ನು 
ಮುಂದೆ ನಾವಿಬ್ಬರೂ. ಒಟ್ಟಿಗೆ ಇರಬೇಕೆಂದು" ಎಲ್ಲವನ್ನೂ:ಬಿಟ್ಟು 
ಹೊರಟು ಹೋಗುತ್ತಿದ್ದೇವಲ್ಲ..... 


(ಹೆಚ್ಚು ಹತ್ತಿರ ಸೆಳೆದು) ನಾವಿಬ್ಬರೇ ಒಟ್ಟಿಗೆ ಇರಲು, ಮಗ್ಗಲೀನ್‌... 
ಇನ್ನೂ ಆನಂದದ ನಾಡಿಗೆ... ಅಲ್ಲಿ ಎಲ್ಲವೂ ಆನಂದವನ್ನು 
ವೃದ್ಧಿಸುತ್ತದೆ, ಪ ಪ್ರೇಮಿಗಳ ಮೇಲೆ ಮುಗುಳ್ನಗೆ, ಸೌಂದರ್ಯವನ್ನು 
ಹರಿಸುತ್ತದೆ. | 


: (ವೀರುಸ್‌ನ ಎದೆಮೇಲೆ ಬಿಕ್ಕಳಿಸುತ್ತಾ ರೋಧಿಸುತಾ) ನಾನು ನಿನ್ನನ್ನು 


ಪ್ರೀತಿಸುತ್ತೇನೆ; ನನಗೆ ಗೊತ್ತಿದೆ..... 


ಚಾ ನಮ್ಮ ಎರಡು ಹೃದಯಗಳ ಒಂದೇಸ ಸಂತ ತಸದಿಂದ ಒಂದೇ ಕ್ಷಣಕ್ಕೆ 


ಹೊಮ್ಮುವ ಈ ಕಣ್ಣೀರು ನನಗೆ ಪರಿಚಿತವೇ. ಆದರೆ, ಇಲ್ಲಿ ಡಲ 
ಕಂಬಗಳ ನಡುವೆ, ಸ ಸುಂದರ ರೋಮಿನ ಸುಂದರ ಒಜವೆಯೆ,' 
ಬಾ." ಈ ನಗರವನ್ನು ನಮ್ಮ ಪ್ರೇಮದಿಂದ ಚಕಿತಗೊಳಿಸೋಣ.... 
ಹೌದು, ನನ್ನ ಊಹೆ ಸರಿ; ಅದೊ ನಮ್ಮ ಪ್ರಿಯ ಮಿತ್ರ ಸಿಲಾನುಸ್‌ ; 
ಜೊತೆಗೆ ವಿಶ್ವಾಸಾರ್ಹ ಅಪ್ಪಿಯುಸ್‌, ಮುಂದೆ ಅವರನ್ನು 


ಮರಿಯೆ ಮಗ್ಗಲೀನೆ/೧೩೧ 


ಮುನ್ನಡೆಸುತ್ತಿರುವ ಸಾಎಲ್ಲದ ದೇವರುಗಳು! ತಮ್ಮ ಕಣ್ಣುಗಳ ಕೆಳಗೆ 
ಮೂಡಿರುವ ಸಂತಸದ ಮೊದಲ ಮುಗುಳ್ನಗೆಯನ್ನು ತಮ್ಮ 
ಹಿರಿತನದಿಂದ ಪವಿತ್ರಗೊಳಿಸುತ್ತಾ ಅಮೃತ ಶಿಲೆಯ ಸೋಪಾನಗಳನ್ನು 
ಇಳಿಯುತ್ತಿದ್ದಾರೆ.... 


ದೃಶ್ಯ -೨ 
ಅದೇ. ಸಿಲಾನುಸ್‌, ಅಪ್ಪಿಯುಸ್‌ 


ಸಿಲಾನುಸ್‌ : ಇವತ್ತಿನಂಥಾ ಸುದಿನದಂದು ಎರಡು ವಿಚಿತ್ರಗಳನ್ನು ನಾನು ಕಣ್ಣಾರೆ 
ನೋಡಬೇಕೆಂದು ಮೊದಲೇ ಹೇಳಲಾಗಿತ್ತು ಬರೆದಿಡಲಾಗಿತ್ತು 
ಕೂಡ: ಬಯಸಿದಷ್ಟೂ ದೂರ ಹೋಗುವ ಪ್ರೇಮದ ಹಳೇ 
ಸಂಪ್ರದಾಯಕ್ಕೆ ಬದಲಾಗಿ ಪುನರ್ಮಿಲನ. 


ಅಪ್ಪಿಯುಸ್‌: ಮೆತ್ರೊದೋರುಸ್‌, ಹರ್ಮಾಕುಸ್‌ ಮತ್ತು ಜೀನೋ ದೇವತೆಗಳ 
ಹೆಸರಲ್ಲಿ ಪ್ರಮಾಣ ಮಾಡಿ ಹೇಳುತ್ತೇನೆ, ಪ್ರೇಮಿಗಳ ಕಿತ್ತಾಟ, 
ಖುಷಿಗಳಿಗಿಂತ ಹೆಚ್ಚು ಗಮನ ಕೊಡಬೇಕಾದ ಇತರೆ ವಿಷಯಗಳೂ 
ಇರುತ್ತವೆ ! ಏನಾಗಿದೆ ಅನ್ನೋದನ್ನ ತಕ್ಷಣ ಹೇಳಿ ಬಿಡು. ನಿನ್ನ 
ಗಂಟಲಿನ ಮತ್ತು ಆತ್ಮದ ಶಕ್ತಿಯನ್ನೆಲ್ಲ ಒಗ್ಗೂಡಿಸಿ ಕೂಗಿ ಹೇಳು: 
ಸಾವು ಇನ್ನಿಲ್ಲ ಅಂತ! ಸತ್ತವರ ಆತ್ಮಗಳು ಹೊರಬರಲೆಂದು ಇನ್ನೇನು 
ಗೋರಿಗಳು ಬಾಯಿ ತೆರೆಯುತ್ತವೆ... ದೇವರುಗಳೂ ನಡುಗಿ 
ಹೋಗಿದ್ದಾರೆ. ಜೀವದ ಎಲ್ಲ ನಿಯಮಗಳೂ ತಲೆಕೆಳಗಾಗಿವೆ !... 
ಬಾಯಲ್ಲಿ ಆಡಲಾಗದ, ಎಂದೂ ಕೇಳಿರದ, ಪ್ರಪಂಚದ ಮೇಲೆ ಬೆಳಕು 
ಮೂಡಿದಂದಿನಿಂದ ಕಂಡಿರದ, ಮುಂದೆಂದೂ ಸಾವಿನ ದೇವತೆಗಳ 
ಎದುರಿಗೂ ನೋಡಲು ಸಿಗದ ಅದ್ಭುತವನ್ನು ನಾವು ಈಗ ತಾನೇ ಕಂಡೆವು. 


ಸಿಲಾನುಸ್‌ : ಅಪ್ಪಿಯುಸ್‌, ನಿನಗೆ ಅದು ಅಸಾಮಾನ್ಯ ಎನಿಸಿದಷ್ಟು ಅದು ನಿನ್ನ 
ಆತ್ಮದ ಶಾಂತಿಯನ್ನು ಕಡಿಮೆ ಕಲಕಬೇಕಿತ್ತಲ್ಲ. ಯಾಕಂದರೆ 
ಮುಂದೆಂದೂ ಕಾಣದ ಅದ್ಭುತ ಅಂದ ಮೇಲೆ ಅದು ಜಗತ್ತಿನ 
ನಿಯಮಗಳನ್ನಾ ಗಲಿ, ದೇವರುಗಳ ಭದ್ರತೆಯನ್ನಾ ಗಲಿ ಅಲುಗಾಡಿಸದೇ 
ಇರುವುದಿಲ್ಲ! 


೧೩೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ವೀರುಸ್‌ 


ಅಪ್ಪಿ ಯುಸ್‌: 


ಮರಿಯೆ 


ಸಿಲಾನುಸ್‌ : 


ಮರಿಯೆ 


; ಆದದ್ದಾದರೂ ಏನು? ಎಂದಿಗಿಂತ ಹೆಚ್ಚಿನ ಸಂತೋಷಕ್ಕೆ 


ಈಡಾದವನಂತೆ ಅಪ್ಪಿಯುಸ್‌ ಕಾಣುತ್ತಿದ್ದಾನೆ ; ಅಲ್ಲದೆ ನೀವು, ನನ್ನ 
ಒಡೆಯಾ, ನಿಮ್ಮ ಎಂದಿನ ಸಮಚಿತ್ತತೆಯಿದ್ದರೂ ಸಹ, ಜೊತೆಗೆ... 


ಏನಾಯಿತು ಅಂತ ನಾನು ಹೇಳುತ್ತೇನೆ. ಆತ ಸತ್ತವನನ್ನು ಮರಳಿ 


ಯಾರು? 


ಅದೇ, ಆ ನಜರೀನ್‌. ಆತ ತಿರುಗಿ ಬಂದರೆ ಹೇಳುತ್ತೆ ನೆಂದು ಮಾತು 
ಕೊಟ್ಟಿದ್ದೆನಲ್ಲ, ಅದರಂತೆ ಆತ ತಿರುಗಿ ಬಂದಿರುವುದನ್ನು ನಿನಗೆ 
ಹೇಳಲು ಬಂದಿದ್ದೇನೆ. 


: ಮರಳಿ ಬಂದನೆ? ಯಾವಾಗ? ಎಲ್ಲಿದ್ದಾನೆ? ನೀವು ಆತನನ್ನು 


ನೋಡಿದಿರಾ? 


ಅಮ್ಮಣ್ಣಿ ನಿನ್ನ ಪ್ರಶ್ನೆಗಳಿಗೆ ಅನುಕ್ರಮವಾಗಿ ಉತ್ತರಿಸಬೇಕೆಂದರೆ: ಆತ 
ಇವತ್ತು ಬೆಳಿಗ್ಗೆ ತಾನೆ ವಾಪಸ್ಸುಬಂದ ; ನಾನೇ ನನ್ನ ಕಣ್ಣಾ; ರೆ ಆತನನ್ನು 
ಕಂಡೆ; ಈ ಕ್ಷಣ ಆತ ನನ್ನ ನೆರೆಯವನಾದ ಕುಷ್ಠರೋಗಿ ಸಿಮೋನೆಯ 
ಜೊತೆಯಲ್ಲಿದ್ದಾನೆ. ಇಡೀ ದೇಶವನ್ನು ಎರಡು ಮೂರು ತಾಸು 
ನಡುಗಿಸಿದ ಹುಚ್ಚತನ ಈ ನಗರದವರೆಗೂ ಇನ್ನೂ ಮುಟ್ಟಿಲ್ಲ 
ದಿರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ನಿಮ್ಮ ಮನೆ ಆ ಎತ್ತರದ 
ಬೆಟ್ಟ ಮತ್ತು ಗೋರಿಗಳ ನಡುವಿನ ಆಲಿವ್‌ ಮರಗಳಿಂದಾಗಿ ದೂರ 
ಉಳಿದಿದೆ, ನಿಜ. 


ನಾನು.... ನನಗೇನೂ ಅಂತಾ ಸುದ್ದಿ ಮುಟ್ಟಿಲ್ಲ, ತಿಳಿದಿಲ್ಲ. ತಿಳಿಸಿ 
ಎಂದು ಅಪ್ಪಣೆ ಮಾಡಿದ್ದರೂ ಸಹ ಯಾರೂ ತಿಳಿಸಿಲ್ಲ... ಆದರೆ, ಈಗ 
ಆಗಿರುವುದಾದರೂ ಏನು?... ಅಪ್ಪಿಯುಸ್‌ ಅಂತೂ ದೆವ್ವದಂತೆ 
ಬಿಳುಚಿಕೊಂಡಿದ್ದಾನೆ.... ಏನು ವಿಷಯ? ಆತ ಏನು ಹೇಳಿದ? ಏನು 
ಮಾಡಿದ? 


: ಹಿಂದೆಂದೂ ಯಾವ ಮನುಷ್ಯನೂ, ಯಾವ ದೇವರೂ ಮಾಡಿರದ 


ಮರಿಯೆ ಮಗ್ಗಲೀನೆ/೧೩೩ 


ಕೆಲಸ ಆತ ಮಾಡಿದ್ದಾನೆ. ಹತ್ತು ಸಾವಿರ ಸಾಕ್ಷಿಗಳೇ ಬಂದು 
ಸಾವಿರದವರ ಮೇಲೆ ಆಣೆ ಮಾಡಿ ಹೇಳಿದ್ದರೂ ನಾನು 
ನಂಬುತ್ತಿರಲಿಲ್ಲ. ಆದರೆ ಈಗ ನಾನು ನಿನ್ನನ್ನು ನೋಡುತ್ತಿರುವಷ್ಟೇ 
ಸಲೀಸಾಗಿ, ಈ ಹೂದಾನಿಯನ್ನು ಮುಟ್ಟುವಷ್ಟೇ ಸಹಜವಾಗಿ ಅದನ್ನು 
ನೋಡಿರುವುದರಿಂದ ಮತ್ತು ಮುಟ್ಟಿರುವುದರಿಂದ ನನ್ನ 
ಇರುವಿಕೆಯನ್ನು ನಂಬುವಷ್ಟೇ ಧೃಡವಾಗಿ ಅದನ್ನು ನಂಬ ಬೇಕಾಗಿದೆ. 
ಆತ ಹೇಳಿದ: "ಏಳು, ಮುಂದೆ ಬಾ, ನಡೆ.' ಸತ್ತು ಬಿದ್ದಿದ್ದವ ಎದ್ದ, 
ಮುಂದೆ ಬಂದ, ನಮ್ಮ ನಡುವೆ ನಡೆದಾಡ ತೊಡಗಿದ ! 


ವೀರುಸ್‌ ; ಆರೋಗ್ಯ ಕೆಟ್ಟು ಸತ್ತಿದ್ದ ಹಾಗೆ ಕಂಡವನಲ್ಲ ತಾನೆ? 
ಸಿಲಾನುಸ್‌ : ಇಲ್ಲ ಆತ ಸತ್ತಿ: ದ್ದ ನೆಂಬ ಖಾತ್ರಿ ನನಗಿದೆ. 


ಅಪ್ಪಿಯುಸ್‌: ಅದು ನಿಜವಾಗಿಯೂ ಭಯಂಕರವಾಗಿ ಸತ್ತ ಮನುಷ್ಯನೇ ! 
ಇಲ್ಲಾಂದರೆ, ನೀಲಿಯಾಕಾಶದಲ್ಲಿ ಸೂರ್ಯ ಹೊಳೆಯುತ್ತಿ ರುವುದೂ 
ಸುಳ್ಳು, ಮನುಷ್ಯನ ಮಾಂಸ ಕೊಳೆಯುವುದೂ ಸುಳ್ಳು ಎಂದಾಯಿತು 
!.... ಆತ ನಾಲ್ಕು ದಿನ ಗೋರಿಯೊಳಗಿದ್ದವ!..... 


ಮರಿಯೆ : ಯಾರು? ಹೇಗೆ? ಎಲ್ಲಿ? ...ಮತ್ತೆ ನಜರೀನ್‌?... ನನಗೆ ವಿಷಯ 
ಗೊತ್ತಾಗಲೇಬೇಕು. ಸಿಲಾನುಸ್‌, ಅವನ ಬದಲು ನೀವೇ ಹೇಳಿ. 
ಅವನ ಪ್ರಜ್ಞೆ ಇನ್ನೂ ಮರಳಿದಂತಿಲ್ಲ... 


ಸಿಲಾನುಸ್‌ : ಏನಾಯಿತೆಂದು ಕೆಲವೇ ಮಾತುಗಳಲ್ಲಿ ಹೇಳುತ್ತೇನೆ, ಕೇಳು. 
ನಾನಂತೂ ಅಪ್ಪಿಯುಸ್‌ನ ಬೆರಗನ್ನು ಸಂಪೂರ್ಣವಾಗಿ ಹಂಚಿ 
ಕೊಳ್ಳುವುದಿಲ್ಲಎಂದು ಮೊದಲೇ ಸ್ಪಷ್ಟಪಡಿಸುತ್ತೇನೆ. ಮಗುವೊಂದು 
ಜನ್ಮ ತಾಳುವುದಾಗಲಿ; ಮುದುಕ ಜೀವ ಬಿಡುವುದಾಗಲಿ ಹೇಗೆ 
ಆಶ್ಚರ್ಯವುಂಟು ಮಾಡುವುದಿಲ್ಲವೊ, ಹಾಗೇ ಸತ್ತವ ಜೀವಂತ 
ವಾಗುವುದೂ ಆಶ್ಚರ್ಯ ತರಬಾರದು. (ಮಗ್ಗಲೀನೆ ಅಸಹನೆಯಿಂದ 
ಕೈ ಬೀಸುತ್ತಾ; ಛೆ) ನಿನ್ನ ಅಸಹನೆ ನನಗರ್ಥವಾಗುತ್ತ ದೆ. ಆ ದಿನ ನನ್ನ 
ನೆರೆಮನೆಯಾತ ಸಿಮೋನೆಯ ವಿಚಾರ ನಿನಗೆ ಹೇಳಿದ್ದೆ. ನನ್ನ 
ಭೂಮಿಗೆತಾಕಿ ಕೊಂಡಂತಹ ಸಣ್ಣಮನೆಯಲ್ಲಿತನ್ನ ಹೆಂಡತಿ, ನಾದಿನಿ, 


೧೩೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅಪ್ಪಿಯುಸ್‌: 


ಸಿಲಾನುಸ್‌ : 


ಮರಿಯೆ 


ಸಿಲಾನುಸ್‌ : 


ಮತ್ತು ಲಜರಸ್‌ ಹೆಸರಿನ ಮೈದುನನ ಜೊತೆ ವಾಸವಾಗಿದ್ದಾನೆ ಎಂದು. 
ಈ ಲಜರಸ್‌ - ಯಾವಾಗಲೂ ಮನೆಯಿಂದ ದೂರವೇ ಇರುತ್ತಿದ್ದರಿಂದ 
ಆತನನ್ನು ಎರಡು ಮೂರು ಸಲ ಮಾತ್ರ ನೋಡಿದ್ದೆ. ಕೆಲವು 
ವಾರಗಳಿಂದ ಯಾವುದೋಕಾಯಿಲೆಯಿಂದ ನರಳುತ್ತಿದ್ದ ಆತ ನಾಲ್ಕು 
ದಿನದ ಹಿಂದೆ ತೀರಿಕೊಂಡ.... 


ನಾಲ್ಕು ದಿನ... ತಿಳಿಯಿತಾ? ಅದನ್ನು ಮಾತ್ರ ಯಾರೂ ಸುಳ್ಳು 
ಎನ್ನಲಾಗದು... 


ಹೌದು, ಹಾಗನ್ನಲು ಯಾರೂ ಧೈರ್ಯ ಮಾಡುತ್ತಿಲ್ಲ, ಅಪ್ಪಿಯುಸ್‌. 
ಅವರದು ಬಹಳ ಅನ್ಯೋನ್ಯ ಕುಟುಂಬ; ಆ ಬಡ ಜನರ ದುಃಖ 
ಅತೀವವಾಗಿತ್ತು. ಹೆಂಗಸರ ಗೋಳಾಟ ನನ್ನ ಮಾಳಿಗೆ ಮೇಲಿಂದ 
ಕೇಳಿಸುತ್ತಿತ್ತು ಯಹೂದ್ಯರ ಸಂಪ್ರದಾಯದಂತೆ ಲಜರಸ್‌ನನ್ನು ಸತ್ತ 
ಮೂರನೆ ರಾತ್ರಿ ಹೂಳಿದರು. ಆ ಬೆಟ್ಟದ ಆಚೆ ಮುಖದಲ್ಲಿ ಬಂಡೆಗಳ 
ನಡುವೆ ಹೊಸದಾಗಿ ಗೋರಿ ತೋಡಿ, ಅದರಲ್ಲಿ ಅವನನ್ನು ಹೂಳಿ, 
ಮೇಲೆ ದೊಡ್ಡದೊಂದು ಬಂಡೆ ಇರಿಸಿದರು. ಇವತ್ತು ಬೆಳಿಗ್ಗೆ 
ಇದ್ದಕ್ಕಿದ್ದ ೦ತೆ ನಜರೀನ್‌ ವಾಪಸ್‌ ಬಂದನೆಂದೂ, ಆ ಸತ್ತವ್ಯಕ್ತಿ ಗೆಜೀವ 
ಮರಳಿಸುತ್ತಾನೆಂದೂ ಗುಸುಗುಸು ಹಬ್ಬ ತೊಡಗಿತು. ನಮ್ಮ 
ಮನೆಯಲ್ಲಿದ್ದ ಅಪ್ಪಿಯುಸ್‌ ತನ್ನ ಜೊತೆ ನಾನೂ ಹೋಗಲು ನನ್ನನ್ನು 
ಒಪ್ಪಿಸಿದ; ನಾವು ಜನರ ಗುಂಪನ್ನು ಗೋರಿಗಳ ಕಣಿವೆಗಳವರೆಗೂ 
ಹಿಂಬಾಲಿಸಿದೆವು. 


ಹಾಗಾದರೆ ಆತ ಇವತ್ತುವಾಪಸ್ಸು ಬರುತ್ತಾನೆಂದು ನಿಮಗೆ ಗೊತ್ತಿತು; 
ಅಂದಮೇಲೆ, ನೀವು ಮಾತು ಕೊಟ್ಟಿದ್ದ ಪ್ರಕಾರ ನನಗ್ಯಾಕೆ ತಕ್ಷಣ 
ಹೇಳಿಕಳಿಸಲಿಲ್ಲ?.... 


ಸೌಂದರ್ಯಪರ್ವದಲ್ಲಿರುವ ಹೆಣ್ಣಿನ ಕಣ್ಣು ನೋಡಬಯಸುವ ದೃಶ್ಯ 
ಅದಲ್ಲವೆಂದು ನನಗೆ ತೋರಿತು. ಅಲ್ಲದೆ ಉನ್ಮತ್ತ ಜನರ ನಡುವೆ 
ನೀನು ಮತ್ತೆ ಬಂದರೆ ಆ ದಿನದ ಹಿಂಸಾಚಾರ ಮತ್ತೆ ನಡೆಯುತ್ತೆ ೦ಬ 
ಭಯವಾಯಿತು. ಶಾಂತವಾಗಿದ್ದರೂ ದುಂಬಿಹಿಂಡಿನಂತೆ ಥರಗುಟ್ಟುತ್ತಿದ್ದ 
ಜನರಾಶಿ ನಜರೀನನ ಜೊತೆ ಬರುತಿತ್ತು; ಆತನ ಮುಂದೆ ಲಜರಸ್‌ನ 


ಮರಿಯೆ ಮಗ್ನಲೀನೆ/೧೩೫ 


ಇಬ್ಬರು ಸೋದರಿಯರು ನಡೆಯುತ್ತಿದ್ದರು. ನಾವು - ಅಪ್ಪಿಯುಸ್‌ 
ಮತ್ತು ನಾನು- ಯಾವುದೋ ಪೊದೆಯ ಹಿಂದೆ ಅಡಗಿದ್ದ 
ಬಂಡೆಯನ್ನೇರಿದೆವು; ಯಹೂದ್ಯರನ್ನು ಕೆರಳಿಸದೆಯೇ ಅಲ್ಲಿಂದ 
ಎಲ್ಲವನ್ನು ನೋಡಬಹುದಿತ್ತು ಕೇಳಬಹುದಿತ್ತು ಜನ ನಜರೀನ್‌ಗೆ 
ಗೋರಿ ತೋರಿಸಿದರು; ನಜರೀನ್‌ ನಿಂತು ತಲೆಬಾಗಿಸಿದ. 


ಅಪ್ಪಿಯುಸ್‌: ಆತ ಅಳತೊಡಗಿದ. ಜನ ಗುಸುಗುಸ ಅಂದರು ; ""ನೋಡಿ, ಅವನ, 
ಕಂಡರೆ ಇವನಿಗೆ ಅದೆಷ್ಟು ಪ್ರೇಮ!'' ಮುಂದೆ ಬರಲು ಯಾರಿಗೂ 
ಧೈರ್ಯ ಇರಲಿಲ್ಲ. ದೂರದಲ್ಲೆ ವರ್ತುಲಾಕಾರದಲ್ಲಿ ಯಾವುದೋ 
ಭಯಂಕರ ಜೀವಿಯ ಸುತ್ತನಿಲ್ಲುವಂತೆ ನಿಂತರು..... 


ಸಿಲಾನುಸ್‌ : ""ಬಂಡೆಯನ್ನು ತೆಗೆಯಿರಿ'', ನಜರೀನ್‌ ಹೇಳಿದ; ಇಬ್ಬರು ಗೋರಿಯ 
ಬಳಿ ಹೋದರು. 


ಅಪ್ಪಿ ಯುಸ್‌: ಒಂದು ವಿಷಯ ಮರೆತೆ-' ತಕ್ಷಣ ಸತ್ತ ವನ ಒಬ್ಬ ಸೋದರಿ, ಬೆದರಿ 
ಅಳುತ್ತಾ ನಜರೀನ್‌ನ ತೋಳು ಹಿಡಿದು ಹೇಳಿದಳು: ""ಸ್ವಾಮಿ, 
ಇಷ್ಟೊತ್ತಿಗೆ ಆತ ಕೊಳೆತು ನಾರುತ್ತಿರುತ್ತಾನೆ; ಆತ ಸತ್ತು ನಾಲ್ಕು 
ದಿನಗಳಾಗಿದ್ದಾವೆ.'' ನಜರೀನ್‌ ಉತ್ತರಿಸಿದ; - ಒಂದು ಶಬ್ದವನ್ನು 
ನಾನು ಮರೆತಿಲ್ಲ- ""ವಿಶ್ವಾಸವಿದ್ದರೆ ದೇವರ ಮಹಿಮೆಯನ್ನು ನೀನು 
ನೋಡಬಲ್ಲೆ ಎಂದು ನಿನಗೆ ನಾನಾಗಲೇ ಹೇಳಿಲ್ಲವೆ? ಬಂಡೆ 
ಸರಿಸಿರಿ.'' 


ಮರಿಯೆ : ಲಜರಸ್‌ನ ಯಾವ ತಂಗಿ ಆಕೆ? ಸಿಮೋನೆಯ ಹೆಂಡತಿಯೆ? 


ಸಿಲಾನುಸ್‌ : ಅಲ್ಲ ಇನ್ನೊಬ್ಬಳು; ಅವಳ ಹೆಸರು ಮರಿಯೆ. ನಜರೀನ್‌ ಬೆಥನಿಯಲ್ಲಿ 
ಉಳಕೊಂಡಾಗೆಲ್ಲ ಅವಳು ಆತನ ಬಳಿಯೇ ಇರುತ್ತಾಳೆ. 

ಮರಿಯೆ : ಇನ್ನೂ ಯುವತಿಯೆ? ' 

ಸಿಲಾನುಸ್‌ : ಸಿಮೋನೆಯ ಹೆಂಡತಿಗಿಂತಾ ಚಿಕ್ಕವಳು. 

ಮರಿಯೆ : ನೀವು ಆಕೆಯನ್ನು ನೋಡಿದ್ದೀರಾ? ಆಕೆ ಗೊತ್ತಾ ನಿಮಗೆ?.... 


ಸಿಲಾನುಸ್‌ : ಆಕೆಯೊಂದಿಗೆ ಹಲವಾರು ಸಲ ಮಾತಾಡಿದ್ದೆ. ನೆ. ಬಂಡೆಯ ಎಚಾರಕ್ಕೆ 
ಮರಳುವುದಾದರೆ ಅದು ದೊಡ್ಡದಾಗಿತ್ತು ಚಪ್ಪಟಿಯಾಗಿದ್ದು ಗವಿಯ 


೧೩೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಮರಿಯೆ 
ಅಪ್ಪಿ ಯುಸ್‌ : 
ವೀರುಸ್‌ 


ಅಂಚಿಗೆ ಕಟ್ಟಿ ಹಾಕಿದಂತಿತ್ತು ಇಬ್ಬರು ಸನ್ನೆಕೋಲುಗಳೊಂದಿಗೆ 
ಪ್ರಹಾರ ಶುರುಮಾಡಿದರು. ಮೊದಮೊದಲು ಅದು ಬಿಟ್ಟು 
ಕೊಡಲಿಲ್ಲ. ಆದರೆ ಆಮೇಲೆ ಇದ್ದಕ್ಕಿದ್ದಂತೆ ಒಮ್ಮೆಲೇ ಬಿದ್ದು ಬಿಟ್ಟಿತು. 


: ನಾವಂತೂ ಹತ್ತಿರವೇ ಇದ್ದೆವು. ಸ್ವರ್ಗದಿಂದ ಇಡೀ ಭೂಮಿಯನ್ನು 


ಮತ್ತು ಎಲ್ಲಾ ಜನರನ್ನು ಆಳುವ ಎಲ್ಲ ದೇವರ ಹೆಸರಿನಲ್ಲಿ ಪ್ರಮಾಣ 
ಮಾಡುತ್ತೇನೆ, ಆ ಕ್ಷಣ... ಸತ್ತ ವ್ಯಕ್ತಿಯ ಭಯಂಕರ ಉಸಿರು ನನ್ನ 
ಮುಖಕ್ಕೆ ರಾಚಿದಂತಾಯಿತು. 


ನೀನು ಸತ್ತವನನ್ನು ನೋಡಿದೆಯಾ? 
ಈಗ ನಿನ್ನನ್ನು ನೋಡುತ್ತಿ ರುವಂತೆ, ಅಮ್ಮ ಣ್ಣಿ. 2 


: ಇಂಥ ತಿಕ್ಕಲು ಪ್ರಪಂಚದಲ್ಲಿ ಅರ್ಥ ಹೀನವಾಗಿ ನಡೆಯುವ ಇಂಥ 


ವಿಚಾರಗಳಲ್ಲಿ ನಿನಗೆ ಇಷ್ಟೂ. ೦ದು ಗಂಭೀರವಾದ ಆಸಕ್ತಿ ಅದು ಹೇಗೆ 
ಇರುವುದೋ ನನಗಂತೂ ತಿಳಿಯುತ್ತಿಲ್ಲ- ಇಲ್ಲಿ ಎಲ್ಲವೂ ಮಾಟ 
ಮಂತ್ರ, ಮಾಯೆ; ಸುಳ್ಳುಪಳ್ಳುಗಳು.... 


: ಹೇಡೆಸ್‌ ಮತ್ತು ಪರ್ಸೆಪೋನ ದೇವತೆಗಳಾಣೆಗೂ ನನ್ನ 


ಇಂದ್ರಿಯಗಳು ಗ್ರಹಿಸಿದ್ದು ಮಾಯೆ ಅಲ್ಲ ಎಂದು ಖಂಡಿತವಾಗಿ 
ಹೇಳಬಲ್ಲೆ.... ಬಂಡೆಯಿಂದ ಇನ್ನೇನು ಬಿದ್ದು ಬಿಡುತ್ತಿದ್ದೆವು! 
ಗವಿಯನ್ನು ನುಂಗುತ್ತಿದ್ದ ಆಸೆಬುರುಕ ಬೆಳಕಿನಲ್ಲಿ ಶವ ಸೆಟೆದುಕೊಂಡು 
ಬಿಟ್ಟಿತ್ತು - ಆಕಾರವಿಲ್ಲದ ಮೂರ್ತಿಯಂತೆ. ಶವವನ್ನು ಬಟ್ಟೆ ಯಿಂದ 
ಬಿಗಿಯಲಾಗಿತ್ತು. ಮುಖವನ್ನು ವಸ್ತ್ರದಿಂದ ಮುಚ್ಚಲಾಗಿತ್ತು. ಜನ 
ಅರ್ಧ ವರ್ತುಲಾಕಾರದಲ್ಲಿ ಮೇಲೇರಿ ಬಂದರು. ತಡೆಯಲಾಗದ 
ಆಕರ್ಷಣೆ, ವಿಕರ್ಷಣೆ! ಮುಂದೆ ಬಾಗಿದರು, ಸಾವಿರಾರು ಕತ್ತುಗಳನ್ನು 
ಮುಂದೆ ಚಾಚಿದರು... ಇನ್ನು ಮುಂದೆ ಬರುವ ಧೈರ್ಯ ಸಾಲದೆ. 
ನಜರೀನ್‌ ಒಬ್ಬನೇ ಮುಂದೆ ನಿಂತಿದ್ದ, ಕೈ ಮೇಲೆತ್ತಿದ, ಏನೋ 
ಮಾತಾಡಿದ, ನನಗೆ ಕೇಳಿಸಲಿಲ್ಲ. ಆಮೇಲೆ ಆ ಶವವನ್ನು ಉದ್ದೆ ಶಿಸಿ, 
ನಾನೆಂದೂ ಮರೆಯಲಾಗದಂಥ ಶಕ್ತವಾದ ದನಿಯಲ್ಲಿ ಹೇಳಿದ; 
""ಲಜರಸ್‌, ಬಾ!'' 


ಮರಿಯೆ ಮಗ್ಗಲೀನೆ/೧೩೭ 


ಮರಿಯೆ 
ಅಪ್ಪಿ ಯುಸ್‌ : 


ಮರಿಯೆ 
ಅಪ್ಪಿ ಯುಸ್‌ : 


ಮರಿಯೆ 
ಅಪ್ಪಿಯುಸ್‌ : 
ವೀರುಸ್‌ 
ಅಪ್ಪಿಯುಸ್‌: 


೧೩೮/ ಮಾರಿಸ್‌ 


ಆ ಜನರ ಬಟ್ಟೆಗಳನ್ನು ಅಲುಗಾಡಿಸುತ್ತಿದ್ದ ಗಾಳಿಯ ಶಬ್ದ ಮತ್ತು 
ಗೋರಿಯೊಳಕ್ಕೆ ನುಗ್ಗಿದ ನೊಣಗಳ ಗೊಂಯ್‌ ಗುಡುವಿಕೆಯಷ್ಟೆ 
ನಮಗೆ ಆಗ ಕೇಳಿಸುತ್ತಿದ್ದುದು. ಎಲ್ಲ ಕಣ್ಣುಗಳೂ ಆ ಶವದ ಮೇಲೆ 
ಹೇಗೆ ನೆಟ್ಟಿತ್ತೆಂದರೆ ಅಲುಗಾಟವಿರದ ಅವರ ದೃಷ್ಟಿಕಿರಣಗಳು ಕತ್ತಲೆ 
ಕೋಣೆಯಲ್ಲಿ ಸೂರ್ಯ ಕಿರಣಗಳಷ್ಟು ಸ್ಪಷ್ಟವಾಗಿ ಕಂಡವು... ತಕ್ಷಣ 
ಎಲ್ಲಾ ಸರಳವಾದರೂ ಭಯಾನಕ ಮಾನವಾತೀತವಾಗಿ ಪರಿಣಮಿಸಿತು. 
ಸತ್ತ ವ್ಯಕ್ತಿ ಆತನ ಆಜ್ಞೆಯನ್ನು ಪಾಲಿಸುವಂತೆ ಮೇಲೆದ್ದು ಕೂತ; 
ಆಮೇಲೆ ತನ್ನ ಕಾಲುಗಳಿಗೆ ಬಿಗಿದಿದ್ದ ಕಟ್ಟುಗಳನ್ನು ಕಿತ್ತು ನೆಟ್ಟಗೆ ನಿಂತು 
ಬಿಟ್ಟ- ಶಿಲೆಯಂತೆ ! ಮೈಯೆಲ್ಲಾ ಬಿಳಿ; ತೋಳುಗಳಿನ್ನೂ ಬಿಗಿದಿವೆ, 
ತಲೆಯಿನ್ನೂ ಬಟ್ಟೆಯಿಂದ ಮುಚ್ಚಿಕೊಂಡಿದೆ, ಪುಟ್ಟ ಪುಟ್ಟ ಆದರೆ 
ಅಸಾಧ್ಯವಾದ ಹೆಜ್ಜೆಗಳಿಡುತ್ತಾ ಬೆಳಕಿನ ಸಹಾಯದಿಂದ 
ಗೋರಿಯಿಂದ ಮುಂದೆ ಬಂದ. ಬೆದರಿದ ಜನ ನಿಧಾನವಾಗಿ ಹಿಂದೆ 
ಸರಿದರು. ದೃಷ್ಟಿ ಮಾತ್ರ ಕದಲಿಸಲು ಅವರಿಂದಾಗಲಿಲ್ಲ ""ಕಟ್ಟು ಬಿಚ್ಚಿ, 
ಆತ ಹೋಗಲಿ'' ನಜರೀನ್‌ ಹೇಳಿದ. ಸೋದರಿಯರಿಬ್ಬರೂ ನೆರೆದ 
ಜನರಿಂದ ಬಿಡಿಸಿಕೊಂಡು, ಬದುಗಳ ಹಾಗೆ ಹೊರಬಂದು, 
ಸೋದರನ ಕಡೆ ಧಾವಿಸಿದರು. 


ಆಮೇಲೆ ಆತ...? 


ಅವನಿಗೆ ಸರಿಯಾಗಿ ನಡೆಯಲಾಗುತ್ತಿರಲಿಲ್ಲ, ಪ್ರತಿ ಹೆಜ್ಜೆಗೂ 
ಎಡವುತ್ತಿದ್ದ.... 


ಅವನಲ್ಲ, ನಜರೀನ್‌? 
ಆತ ಒಂದು ಮಾತೂ ಆಡದೆ ಹೋಗಿ ಬಿಟ್ಟ ಸಿಮೋನೆಯ ಮನೆ ಒಳಕ್ಕೆ. 
ಸತ್ತಿದ್ದವ? ಅವನು ಹೇಗೆ ಹೋದ....? 


ಅವನ ಇಬ್ಬರು ಸೋದರಿಯರು ಬಿಟ್ಟಕಣ್ಣು ಬಿಟ್ಟುಕೊಂಡೇ, 
ಯಂತ್ರದಂತೆ, ಕುರುಡರಂತೆ ತಟ್ಟಾಡುತ್ತಲೇ ಗೋರಿಯ ಬಟ್ಟೆಗಳನ್ನು 


ಮೇತರ್‌ಲಿಂಕ್‌: ವಾಚಿಕೆ 


ಮರಿಯೆ 
ಸಿಲಾನುಸ್‌ 


ವೀರುಸ್‌ 


ಕಿತ್ತು ಹಾಕಿದರು; ಸತ್ತ; ವನಿಗೆ ಆಸರೆ ನೀಡುತ್ತಾ, ನಡೆಯಲು ಸಹಾಯ 
ಮಾಡುತ್ತಾ ಅದೇ ಮನೆಯೊಳಕ್ಕೆ ಕರಕೊಂಡು ಹೋದರು. ಜನ 
ಅವರನ್ನು ಹಿಂಬಾಲಿಸುವ ಧೈರ್ಯ ಮಾಡದೆ ಬರೀ ಕಣ್ಣಲ್ಲಿ 
ಹಿಂಬಾಲಿಸಿದರು. ಯಾರೂ ತುಟಿಪಿಟ್ಟಿಕ್ಕೆನ್ನಲಿಲ್ಲ; ಆ ಇಬ್ಬರೂ 
ಹೆಂಗಸರು ಸತ್ತವನ ಜೊತೆ ಇನ್ನೂ ಮಾತಾಡಿರಲಿಲ್ಲ, 


ಆಮೇಲೆ ನಜರೀನ್‌? ಮತ್ತೆ ಕಾಣಿಸಿಕೊಂಡನೆ? 


: ಆತ ಸಿಮೋನೆಯ ಮನೆಯಿಂದ ಇನ್ನೂ ಹೊರಟಿಲ್ಲ. ಜನ ಆತನಿಗಾಗಿ 


ತೋಟದಲ್ಲಿ, ರಸ್ತೆ ಬದಿಗಳಲ್ಲಿ ಕಾಯುತ್ತಲೇ "ಇದ್ದಾರೆ. ಮೊದ 
ಮೊದಲು ಎ 'ಬಡಿದಂತಿದ್ದು ಆಮೇಲೆ ಒಂದು ರೀತಿಯ ಹಿಗ್ಗಿನ 
ವಾತಾವರಣ ಉಂಟಾಗಿದೆ. 


ಅದಂತೂ ಆ ಪವಾಡದಷ್ಟೇ ಅದ್ಭುತವಾಗಿತ್ತು. ಮೊದಲು 
ಒಬ್ಬರನ್ನೊಬ್ಬರು ಹುಡುಕಿ ತಡಕುವ ಪಿಸುಮಾತಿನಿಂದ ಕೂಡಿದ 
ಮೂಕ ಸಂತಸ ಜನಗಳ ಮೇಲಾಸಿ ಬೀಸಿತು. ಆಮೇಲೆ, ಸತ್ಯವು 
ಆಕಾಶದ ಕಳಗೆ ಸಿಡಿಯಿತೆನ್ನುವ ಹಾಗೆ, ಬಣ್ಣಿಸ ಲಾಗದ ಖುಷಿ 
ಜನರನ್ನು ಹಿಡಿದಪ್ಪಿತು. ಪಿಸು ಮಾತುಗಳು "ಗುರುತಿಸಲಾಗದ 
ಕೂಗಾಟವಾಯಿತು. ಹೆಂಗಸರು ಮಕ್ಕಳು, ವಿಶೇಷವಾಗಿ ಮುದುಕರು 
ಹುಚ್ಚರಂತಾದರು. ಮನುಷ್ಯ ಅಸ್ತಿತ್ವಕ್ಕೆ ಬಂದ ನಂತರ ಮೊದಲ 
ಬಾರಿಗೆ ಎನ್ನುವಂತೆ, ಈಗ ತಾನೆ ದೇವನೊಬ್ಬ ಸಾವನ್ನು ಸೋಲಿಸಿ, 
ಕೆಳಕ್ಕೆ ಹಾಕಿದ್ದಾನೆ ಎನ್ನುವಂತೆ, ಜನ ಸಾವನ್ನುತಾವೂತುಳಿದು ತುಳಿದು 
ಹಾಕುತ್ತಿರುವಂತೆ ತೋರಿತು. ಈ ಅರ್ಥವಾಗದ, ಅಪಾಯಕಾರೀ 
ಸಂತಸ ಗೋರಿಯ ಸುತ್ತ ಇನ್ನೂ ಆಡುತ್ತಿದೆ. ಹರ್ಕ್ಯುಲಿಸ್‌ನ 
ಮೇಲಾಣೆ, ನಾವಂತೂ ತೊಂದರೆ ಇಲ್ಲದೆ ತಪ್ಪಿಸಿಕೊಂಡಿದ್ದರೂ ಸಹ, 
ಅಲ್ಲಿನ ರೋಮನ್ನರ ಟೋಗಾ ಮತ್ತು ಶಸ್ತ್ರಾಸ್ತ್ರಗಳನ್ನು ಎದುರಿಸುವ 
ಕಷ್ಟ ಯಾವ ವೈರಿಗೂ ಬರಬಾರದು! 


: ಅಪಷೇನಾ ? 
ಒಬ, 


ಅಪ್ಪಿಯುಸ್‌ ; 


ಇನ್ನೂ ಏನು ಬೇಕು ನಿನಗೆ? 


ಮರಿಯೆ ಮಗ್ಗಲೀನೆ/೧೩೯ 


ವೀರುಸ್‌ ಇದೆಲ್ಲಾ ಏನನ್ನು ಸಾಬೀತು ಮಾಡುತ್ತದೆ ಎಂದು ತಿಳಿಯ 
ಬಯಸುತ್ತೇನೆ. 


ಅಪ್ಪಿಯುಸ್‌ : ಇದು ಏನು ಸಾಬೀತು ಮಾಡುತ್ತದೆ ಎಂದರೆ, ಇಲ್ಲೀವರೆಗೆ 
ಪ್ರಪಂಚವನ್ನು ಸೋಲಿಸಿದ್ದ ಸಾವನ್ನು ಸೋಲಿಸಿರುವ ಆತ ನಮ್ಮ 
ದೇವರುಗಳಿಗಿಂತ ದೊಡ್ಡವ. ಆದ್ದರಿಂದ ಆತನ ಮಾತನ್ನು 
ಕೇಳುವುದು, ಅದರಂತೆ ಜೀವನ ಸಾಗಿಸುವುದು ನಮಗೆ ತಕ್ಕುದಾಗಿದೆ. 


ಸಿಲಾನುಸ್‌ : ನಾನು ಇದುವರೆಗೆ ಕಲಿತದ್ದಕ್ಕಿಂತಾ ಉತ್ತಮವಾದದ್ದನ್ನು ಆತ 
ಕಲಿಸಿದರೆ ನಾನಂತೂ ನನ್ನ ಜೀವನವನ್ನು ಆತ ಹೇಳಿದಂತೆ 
ಸಾಗಿಸುತ್ತೇನೆ ಅಪ್ಪಿಯುಸ್‌. ಸತ್ತ ಮನುಷ್ಯನನ್ನು ಗೋರಿಯಿಂದ 
ಏಳಿಸುವುದರಿಂದ ಆತ ನಮ್ಮ ಹಿರಿಯರಿಗಿಂತಾ ಹೆಚ್ಚಿನ ಶಕ್ತಿ 
ಉಳ್ಳವನೆಂದು ತೋರಿಸಿಕೊಟ್ಟ ಸರಿ. ಆದರೆ ಹೆಚ್ಚಿನಜ್ಗಾ ್ಲನವನ್ನೆ ನೂ 
ಕೊಡಲಿಲ್ಲವಲ್ಲ ಸಮಚಿತ್ತದಿಂದ ಕಾದುನೋ ಡೋಣ. ಒಳಿತನ್ನು 
ಉಂಟು "ಮಾಡುವ ಪೆ ಪ್ರೆ `ಮವನ್ನು ಯಾವುದು ಒಗ್ಗಿ ಸುತ್ತದೆ. 
ಯಾವುದು ಕುಗ್ಗಿಸುತ್ತದೆ « ಎನ್ನುವುದು "ಮಕ್ಕಳಿಗೂ ತಿಳಿಯುವಂಥದು 
ಎಂದು ಆತ ತೋರಿಸಿ ನನ್ನನ್ನು ಒಪ್ಪಿಸಲಿ, ನಾನು ತಿದ್ದಿಕೊಳ್ಳಲು ಸಿದ್ಧ 
ನಾನು ಇದುವರೆಗೂ ತಪ್ಪಾಗಿ ನಡಕೊಂಡಿದ್ದೇನೆ ಎಂದು ಆತ ನನಗೆ 
ತಿಳಿಯುವಂತೆ ಹೇಳಿದರೆ, ತಿದ್ದಿಕೊಳ್ಳುತ್ತೇನೆ. ಯಾಕಂದರೆ ನಾನು 
ಅರಸುತ್ತಿರುವುದು ಸತ್ಯವನ್ನು "ಮಾತ್ರ, "ಆದರೆ ಒಂದು ವೇಳೆ ಈ 
ಕಣಿವೆಗಳಲ್ಲಿ ತುಂಬಿರುವ ಎಲ್ಲ ಸತ್ತ ವ್ಯಕ್ತಿ ಗಳೂ ಎದ್ದು ಬಂದು ಆತನ 
ಹೆಸರಲ್ಲಿ ಸಾಕ್ಷಿ ಹೇಳಿ, ನನಗೆ '3ಿದೆರುವುದಕ್ಕಿ ೦ತ ಕಡಿಮೆ ಸತ್ಯವನ್ನು 
ಹೇಳಿದರೋ ನಾನು ಅವನ್ನು ನಂಬುವುದಿಲ್ಲ. ಸತ್ತವರು 
ಮಲಗಾದರೂ ಇರಲಿ, ಎದ್ದಾದರೂ ಇರಲಿ, ನನ್ನ ಜೀವನವನ್ನು 
ಉತ್ತಮಗೊಳಿಸಲು ಕಲಿಸದಿದ್ದರೆ ಅವರ ಬಗ್ಗೆ ನಾನು ಆಲೋಚನೆ 
ಕೂಡ ಮಾಡುವುದಿಲ್ಲ. 


ಮರಿಯೆ : (ಧಡ್ಡನೆ)ಕೇಳಲ್ಲಿ!.... 
ವೀರುಸ್‌ : ಏನದು? 
ಅಪ್ಪಿಯುಸ್‌ : ಕಲ್ಲುಗಳು ಉರುಳುತ್ತಿರುವ ಶಬ್ದ! 


೧೪೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 
ಮರಿಯೆ 


ಅಪ್ಪಿಯುಸ್‌ ; 


ಮರಿಯೆ 


ವೀರುಸ್‌ 
ಮರಿಯೆ 
ವೀರುಸ್‌ 


ಅಪ್ಪಿಯುಸ್‌ : 


ವೀರುಸ್‌ 


ಅಪ್ಪಿಯುಸ್‌ ಕ 


ವೀರುಸ್‌ 


: ಜನಜಂಗುಳಿಯ ನಡುವಿನ ಪಿಸುಮಾತಿನಂತಿದೆ. 


ಆತ ಬರುತ್ತಿ; ದ್ದಾ ನೆ! 


( ಮೊದಲ ಕಂಬದ ಬಳಿ ಹೋಗಿ) ಇಲ್ಲಿಂದ ಮೊದಲ ಪಡಸಾಲೆಯ 
ಗೋಡೆಯನ್ನು ನೋಡಬಹುದು... ಅವರೆಲ್ಲಾ ಕಾಣಿಸುತ್ತಿದ್ದಾ ರೆ... 


: ( ಬಿಳುಚಿಕೊಂಡಿದ್ದಾಳೆ. ತಟ್ಟಾಡುತ್ತಾ ಏಟ್ರಿಯಮ್‌ನ ಹಿಂದಕ್ಕೆ ಹೆಜೆ ಹಾಕುತಾಳೆ. 
ಎ ಒ ಇವಿ ಜ ಎದಿ 


ದೂರಕ್ಕೆ ನೋಡುತ್ತಾಳೆ) ಹೌದು... 


ಧೂಳಿನ ಮೋಡದಿಂದ ಸುತುವರಿದಿದ್ದಾರೆ.... ಮುಂಬಾಗಿಲ ಬಳಿ 
ಏನಿಲ್ಲಾಂದರೂ ಎರಡು ಮೂರು ಸಾವಿರ ಜನರ ಗುಂಪಿದೆ.... 
ಅವರೆಲ್ಲ ಗೋರಿಯ ಬಳಿ ಇದ್ದವರೆಂದು ತೋರುತ್ತಿದೆ. 


ಒಳಬರಲು ಧೈರ್ಯ ಮಾಡಲಾರರು! 
ವೀರುಸ್‌! 


ಹೆದರಬೇಡ ಮಗ್ಡಲೀನ್‌. ಈ ಸಲ ನಾನೊಬ್ಬನೇ ನಿನ್ನನ್ನು 
ರಕ್ಷಿಸುತ್ತೇನೆ. 


ಬಿಳಿ ಬಟ್ಟೆ ತೊಟ್ಟವನನ್ನು ಹಿಂಬಾಲಿಸುತ್ತಾ ಪಡಸಾಲೆ ಹೊಕ್ಕರು. 
ಮೊದಲ ಪಡಸಾಲೆಯ ಕಾವಲುಗಾರ ಏನು ಮಾಡುತ್ತಿದ್ದಾನೆ? 


ಹೌದು. ಈಗ ಬರುತ್ತಿದ್ದಾನೆ... ಏನು ಮಾಡ್ತಿದ್ದಾನೆ?... ಅವನು 
ಹೆದರಿದಂತೆ ಕಾಣುತ್ತದೆ! ತಕ್ಷಣ ನಿಂತು, ಒಂದು ಮಾತನ್ನೂ ಆಡದೆ 
ಆತನನ್ನು ಹೋಗಗೊಟ್ಟ ಜ್‌ 


ಮಿಕ್ಕವರು ಆತನನ್ನು ಹಿಂಬಾಲಿಸಿದರು... ಈಗ ಎರಡನೆ ಪಡಸಾಲೆಗೆ 
ಹೋಗುತ್ತಿದ್ದಾರೆ... ಆ ಯಹೂದ್ಯರ ಕೊಬ್ಬು ನಿಜವಾಗಿಯೂ 
ನಂಬಲಸಾಧ್ಯ!.. ರೋಮ್‌ನಲ್ಲಿ ಸಾಕರ್ನಾಲಿಯಾ ಸಮಯದಲ್ಲೂ 
ಕೂಡ ಜನರನ್ನು ಹೀಗೆ ನುಗ್ಗಲು ಬಿಡುವುದಿಲ್ಲ... ಈ ಆಳುಗಳು 
ಏನು ಮಾಡುತ್ತಿದ್ದಾರೆ ಅಂತ......... ? 


ಮರಿಯೆ ಮಗ್ಗಲೀನೆ/೧೪೧ 


ಮರಿಯೆ 
ಸಿಲುನುಸ್‌ 


ಮರಿಯೆ 
ಸಿಲಾನುಸ್‌ 


ಅಪ್ಪಿಯುಸ್‌ 


ಸಿಲಾನುಸ್‌ 
ವೀರುಸ್‌ 


ಮರಿಯೆ 
ವೀರುಸ್‌ 


ಅಪ್ಪಿಯುಸ್‌ : 


ಸಿಲಾನುಸ್‌ 
ಮರಿಯೆ 


ಸಿಲಾನುಸ್‌ : 


ಮರಿಯೆ 
ಸಿಲಾನುಸ್‌ 
ವೀರುಸ್‌ 


ಮರಿಯೆ 


ಸಿಲಾನುಸ್‌ : 


ಅದು ಆತನೆ? 

ಯಾರು? 

ನಜರೀನನೆ? 

ಇಲ್ಲಾನ್ನಿಸುತ್ತೆ... ಅದು ಆತನ ನಡಿಗೆಯಲ್ಲ... ಬಹುಶಃ ಅದು.... 


ಅಲ್ಲಿದ್ದಾನೆ ಆತ, ಆ ಬೀದಿಯಲ್ಲಿ! 

ನಮ್ಮ ದಿಕ್ಕಿನಲ್ಲೆ ಸೀದಾ ಬರುತ್ತಿದ್ದಾನೆ... 

ಇನ್ನೂ ಹತ್ತಿರದ ಮಾರ್ಗದಲ್ಲಿ. ಲತಾ ಮಂಟಪದ ಕೆಳಗಿನ 
ಮೆಟ್ಟಿಲುಗಳನ್ನು ಏರುತ್ತಿದ್ದಾನೆ.... ಶಾಂತನಾಗಿದ್ದಂತೆ 
ತೋರುತ್ತದೆ... ಅದೃಷ್ಟವಶಾತ್‌ ಸೇವಕರು ಎಲ್ಲ ದಿಕ್ಕಿನಿಂದ ಆತನತ್ತ 
ಓಡಿ ಆತ ಪಡಸಾಲೆ ಹೋಗುವುದನ್ನು ತಡೆಯುತ್ತಿದ್ದಾರೆ. 


ದಯವಿಟ್ಟು ಸುಮ್ಮನಿರು! 

ಏನಾಯಿತು? 

ಅವನು ಹತ್ತಿರ ಬರುತ್ತಿದ್ದಾನೆ. ತುಂಬಾ ಬಿಳುಚಿಕೊಂಡಿದ್ದಾನೆ. 
ಹೌದೌದು, ಬಿಳುಚಿಕೊಂಡಿದ್ದಾನೆ. 

ಯಾರು? 

ಇನ್ನೊಬ್ಬ... ಅದೇ, ಗೋರಿಯಿಂದ ಆಚೆ ಬಂದನಲ್ಲ, ಅವನು.... 
ಲಾಜರಸ್‌ನಾ? 

ಹೌದು, ಈಗ ಗುರುತು ಸಿಕ್ಕಿತು... 


ನಮ್ಮಿಂದ ಅವನಿಗೇನು ಬೇಕಂತೆ?... ಇಂಥ ಹಾಡಂದ ಹಗಲಲ್ಲಿ 
ಭೂತಗಳು ಹಾಗೆಲ್ಲ ಓಡಾಡಬಾರದು... ಭಯಂಕರವಾಗಿದ್ದಾನೆ! 


ಶ್‌!ಶ್‌! 
ಇಲ್ಲೇ ಬಂದ... 


೧೪೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ದೃಶ್ಯ -೩ 


ಅದೇ ಲಾಜರಸ್‌. ಪಡಸಾಲೆಯ ಹಿಂದೆ ಸೇವಕರು, ಇನ್ನೂ ದೂರದಲ್ಲಿ ಕಾಣದಿದ್ದರೂ 
ಊಹಿಸಿಕೊಳ್ಳಬಹುದಾದ, ಯಹೂದ್ಯರ ಗುಂಪು 


ನಿಶ್ಯಬ್ದ. ಲಜರಸ್‌ ಪಡಸಾಲೆ. ಹಿಂದಿನಿಂದ ನಿಧಾನವಾಗಿ ಮುಂದೆ ಬಂದು 
ಕಾಣಿಸಿಕೊಳ್ಳುತ್ತಾನೆ. ಎಡ- ಬಲ ಎಲ್ಲೂ ನೋಡುತ್ತಿಲ್ಲ. ಅವನ ಹಾದಿಗೆ ಅಡ್ಡ ಬರುವ ರೀತಿಯಲ್ಲಿ 
ಸೇವಕರೆಲ್ಲ ಕಡೆಯ ಕಂಬದ ಕಡೆ ಧಾವಿಸುತ್ತಾರೆ. ಗೋರಿಯಿಂದೆದ್ದು ಬಂದ, ತಮ್ಮ ಇರವನ್ನೇ 
ಪರಿಗಣಿಸದ ಆ ವ್ಯಕ್ತಿ ಮುಂದೆ ಮುಂದೆ ಬಂದಂತೆ, ಅವರೆಲ್ಲ ಒಬ್ಬೊಬ್ಬರಾಗಿ ಹಿಂದೆ ಬೀಳುತ್ತಾ ದೆ. 
ಲಾಜರಸ್‌ ಏಟ್ರಿಯಂನ ಹಿಂದಿಂದ ಬಂದು ಮೂರು ಮೆಟ್ಟಿಲುಗಳಿಂದ ಎತ್ತರಿಸಲಾಗಿರುವ 
ಹೊಸ್ತಿಲಲ್ಲಿ ನಿಲ್ಲುತ್ತಾನೆ. ಮರಿಯೆ ಮಗ್ಗಲೀನೆ ಮುಂದಿನ ಕಂಬವೊಂದರ ಬಳಿ ಹಿಂದಿಂದಕ್ಕೆ 
ನಡೆಯುತ್ತಾ ಹೋಗಿ ಡಿಕ್ಕಿ ಹೊಡೆದು ತಟಸ್ಮಳಾಗಿ ನಿಲ್ಲುತ್ತಾಳೆ. ಆದರೆ ವೀರುಸ್‌ ಕತ್ತಿಯ ಹಿಡಿಗೆ 
ಕೈ ಹಾಕಿ ನಿಶ್ಶಬ್ದವನ್ನು ಕಲಕುವಂತೆ ಲಾಜರಸ್‌ನ ಬಳಿ ಹೋಗುತ್ತಾ ನೆ. 


ವೀರುಸ್‌ 


ಲಾಜರಸ್‌ 


ವೀರುಸ್‌ 
ಮರಿಯೆ 


ವೀರುಸ್‌ 


(ಕಾಡುವ ದನಿಯಲ್ಲಿ) ಯಾರು ನೀನು? (ಲಾಜರಸ್‌ ಉತ್ತರಿಸುವುದಿಲ್ಲ) 
ಉತ್ತರಿಸುವುದಿಲ್ಲವೆ?..... ಹೌದು, ಒಪ್ಪಿಕೊಳ್ಳಲು ಕಷ್ಟವಾದ್ದನ್ನು 
ಮೌನದಿಂದ ಮುಚ್ಚಿಹಾಕುವುದೇ ಸುಲಭ. ಹೇಳುವುದೇನೂ 
ಇರದಿದ್ದರೆ ನಿನಗೆ ಇಲ್ಲೇನು ಕೆಲಸ? ನನ್ನ ಸಿಟ್ಟಿಗಿಂತ ನನ್ನ ಅನುಕಂಪ 
ಹೆಚ್ಚು ಗಟ್ಟಿಯಾಗಿರುವುದು ನಿನ್ನ ಅದೃಷ್ಟ ಹೋಗಾಚಿ! 


ಮತ್ತೊ. ಮ್ಮ ಗಾಢವಾದ ನಿಶ್ಯಬ್ಧ 


( ಮನುಷ್ಯರ ದನಿಯನ್ನಿನ್ನೂ ಪೂರ್ತಿ ಪಡೆದುಕೊಂಡಿಲ್ಲ ವೆಂಬಂತಹ ದನಿಯಲ್ಲಿ, 
ಮರಿಯೆ ಮಗ್ಗಲೀನೆಗೆ) ಬಾ, ಗುರುಗಳು ಕರೆಯುತಿ; ದ್ದಾ ರೆ. 


ತಾನು ಒರಗಿದ್ದ ಕಂಬ ಬಿಟ್ಟು ಮಗ್ಗಲೀನೆ ನಿದ್ದೆಯಲ್ಲಿ ನಡೆದಾಡು 
ತ್ಲಿರುವವಳಂತೆ ನಾಲ್ಕೆ ದು ಹೆಜ್ಜೆ ಲಾಜರಸ್‌ನ ದಿಕ್ಕಿನಲ್ಲಿ ಇಡುತ್ತಾ; ಳೆ. 


(ಅಡ್ಡ ಬರುತಾ) ಎಲ್ಲಿ ಹೋಗುತ್ತಿದ್ದೀಯಾ? 


(ಕಷ್ಟದಿಂದ ಪ್ರಜ್ಞೆ ಮರಳಿಸಿಕೊಂಡು, ಹಿಂಜರಿಯುತ್ರಾ) ಆತ ಎಲ್ಲಿಗೆಂದರೆ 
ಅಲ್ಲಿಗೆ... 


ಇಲ್ಲ ನಾನಿಲ್ಲಿರುವಾಗ ಅದು ಸಾಧ್ಯವಿಲ್ಲ! 


ಮರಿಯೆ ಮಗ್ಗಲೀನೆ/೧೪೩ 


ಮರಿಯೆ : (ಪ್ರಜ್ಞೆಕಳೆದುಕೊಂಡವಳಂತೆ ವೀರುಸ್‌ನತೆಕ್ಕೆಯಲ್ಲಿ ಬೀಳುತ್ತಾ) 
ವೀರುಸ್‌! 


ವೀರುಸ್‌ : (ಅವಳನ್ನು ಗಟ್ಟಿಯಾಗಿ ಹಿಡಿದು) ಹೆದರದಿರು ಮಗ್ಗಲೀನ್‌. ಈ 
ತೋಳುಗಳು ನಿನ್ನ ಬಳಸಿರುವಾಗ ಬೇರೇನೂ ನಿನ್ನನ್ನು ಮುಟ್ಟಲಾರದು. 
ಈ ನಾಡಿನಲ್ಲಿ ಯಾವುದೇ ಸೋಂಕು ಜಾಡ್ಯಕ್ಕಿಂತಾ ಸಾಂಕ್ರಾಮಿಕ 
ವಾಗಿ, ಕುಷ್ಠರೋಗಕ್ಕಿಂತ ಜಿಗುಟಾಗಿರುವುದೆಂದರೆ ಹುಚ್ಚು ಎಂದೇ 
ತೋರುತ್ತದೆ. ಆದರೆ ಗೋರಿಯಿಂದ ಗಬ್ಬು ನಾತ ಎದ್ದು ಬಂದು 
ಬಡಿದ ಮಾತ್ರಕ್ಕೆ ರೋಮಿನವನ ವಿಚಾರಶಕ್ತಿ ಕಡಿಮೆಯಾಗಿ 
ಬಿಡುವುದಿಲ್ಲ - ಇತರರಿಗಾಗುವಂತೆ. ಈ ವಿಷಯವನ್ನು ಇಲ್ಲಿಗೇ 
ಮುರುಟಿ ಬಿಡೋಣ. (ಲಾಜರಸ್‌ಗೆ) ನಿನ್ನನ್ನು ನನ್ನ ಕತ್ತಿಯಿಂದ 
ಮುಟ್ಟುವುದಿಲ್ಲ. ಶವಗಳನ್ನು ಕಂಡರೆ - ಅದೂ ಅವು 
ನಡೆದಾಡುವುದನ್ನು, ನಿನ್ನ ಹಾಗೆ ವ್ಯವಹಾರದಲ್ಲಿ ತೊಡಗುವುದನ್ನು 
ಕಂಡರೆ - ನನ್ನ ಕತ್ತಿ ತಾನೇ ಹಿಂಜರಿಯುತ್ತದೆ. ಗೋರಿಗೆ ನಿನ್ನ ಹಾದಿ 
ತಿರುಗಿ ತೋರಿಸಬೇಕಾದ್ದು ಆಳುಗಳ ಕೆಲಸ.... ಎಲ್ಲಿ ಆಳುಗಳು? 
ಹೋಗುವುದಕ್ಕೆ ಮುಂಚೆ ನಿನ್ನ ಒಡೆಯನಿಗೆ ಹೇಳು- ದೇವರೆ, 
ಅವನಿಗೆ ಅಭಿರುಚಿಯೂ ಇಲ್ಲ, ಧೈರ್ಯವೂ ಇಲ್ಲ!- ಅವನು ಕಣ್ಣು 
ಹಾಕಿರುವ ಹೆಣ್ಣು ಈ ತೋಳುಗಳ ಆಸರೆ ಪಡೆದಿದ್ದಾಳೆ... .ಈ 
ತೋಳುಗಳಿಗೆ ಅವನ ಅನಾಗರೀಕ ಮಾಟದ ಎರುದ್ಧವಾಗಲಿ, 
ಮಂತ್ರದ ವಿರುದ್ಧವಾಗಲಿ ಅವಳನ್ನು ರಕ್ಷಿಸುವ ತಾಖತ್ತಿದೆ ಎಂದು 
ಹೇಳಿಬಿಡು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನೀಗ ಹೇಳಲಿರುವುದನ್ನು 
ಎರಡೆರಡು ಸಲ ಹೇಳು - ಆಗಾದರೂ ಅರ್ಥವಾಗಲಿ, ಅವನು ಹೀಗೆ 
ಮಾಡಿದ ಕಾರಣದಿಂದಾಗಿ ಈಗಾಗಲೇ ಮೊಟಕುಗೊಳಿಸಲಾದ 
ಅವನ ಆಯಸ್ಸು ನಿನ್ನನ್ನು ಇಲ್ಲಿಂದ ಓಡಿಸುತ್ತಿರುವ ಇದೇ ಕೈಯಲ್ಲಿ 
ಇದೆ. ನಾನು ಹೇಳಿದ್ದಾಯ್ತುಹೋಗು, ಅವಳು ನಿನ್ನ ಹಿಂದೆ ಬರುವುದಿಲ್ಲ. 


ಮರಿಯೆ : (ವೀರುಸ್‌ನ ಅಪ್ಪುಗೆಯಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಾ ಇರುವಾಗ ಕಟ್ಟಿದ್ದ 
ಕೂದಲು ಸಡಿಲವಾಗಿ ಅವಳ ಭುಜದ ಮೇಲೆ ಹರಡುತ್ತದೆ) ನಾನು ನಿಮ್ಮ ಹಿಂದೆ 
ಬರುತ್ತೇನೆ! 


೧೪೪/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 
ವೀರುಸ್‌ 
ಮರಿಯೆ 
ವೀರುಸ್‌ 


ನಿನಗೆ ....? (ಮಗ್ಗಲೀನೆ ಕತ್ತು ಹಾಕುತ್ತಾಳೆ) ಇನ್ನು ನನಗೇನೂ 
ಅರ್ಥವಾಗುವುದಿಲ್ಲ... ಅಥವಾ ಈಗ ನನಗೆ ಚೆನ್ನಾಗಿ ಅರ್ಥವಾಗ 
ತೊಡಗಿದೆ. ನೀನು ಈ ಮೊದಲು ಸರಿಯಾಗಿದ್ದೆ....ನೀನು ಅವನಿಗಾಗಿ 
ಕಾಯುತ್ತಿದ್ದರ ಅಸಹನೆಯೆ ನನಗೆ ಅಷ್ಟು ಮಧುರವೆನಿಸಿದ್ದು ?.... 
ಯಾರಿಗೆ ನಂಬಿಕೆ ಬರುತ್ತೆ ಇಡೀ ಯೂದಿಯಾದ ಅತಿ ಸುಂದರಿ, ಅತಿ 
ಶ್ರೀಮಂತೆ, ಅತಿ ಗರ್ವಿಯಾದ ಹೆಂಗಸು ಹೀಗೆ... ಯಾವ ಪೂರ್ವ 
ನಿಯೋಜನೆಯೂ ಇಲ್ಲದೆ... ತಾನು ಜೀವಮಾನದಲ್ಲಿ ಒಂದೇ ಸಲ 
ಕಂಡವನ ವಿಲಕ್ಷಣ ವಿಕರಾಳ ದೂತನ ಒಂದೇ ಮಾತನ್ನು ಹೀಗೆ 
ಪರಿಪಾಲಿಸುತ್ತಾ ಳೆಂದು!... ಇದು ಅತಿಯಾಯಿತು... ನನಗೀಗ 
ತಿಳಿಯುತ್ತಿದೆ. ಹೋಗು, ನೀನು ಅವನನ್ನೆ  ಪ್ರೀತಿಸುತ್ತಿರುವೆ!. 


ಇಲ್ಲಾ ಇಲ್ಲ! ನಾನು ಪ್ರೀತಿಸುವುದು ನಿನ್ನನ್ನು. ಆದರೆ ಆತ.... 
ಅವನು? 


: (ಅಳುತ್ತಾವೀರುಸ್‌ನಕಾಲ ಬಳಿ ಬೀಳುತ್ತಾಳೆ) ಅದು ಬೇರೆ...! 


ಆಯಿತು, ಮೇಲೇಳು.... ನಿನ್ನನ್ನು ಬಲವಂತದಿಂದ ಇಲ್ಲಿರಿಸಿ 
ಕೊಳ್ಳುವುದಿಲ್ಲ. ಆದರೆ ನೀನು ಹೀಗಾಗುತ್ತೀಯ ಎಂದು ಯಾರೇ 
ಹೇಳಿದ್ದ ರೂ ನಂಬುತ್ತಿರಲಿಲ್ಲ ನಿನ್ನ ಯಹೂದಿ ತಂತ್ರಗಳೂಂದರಲ್ಲಿ 
ನಾನೀಗ ಸಿಲುಕಿಬಿಟ್ಟೆ. ಅಲ್ಲಿ, ಮೊಗಸಾಲೆ ಕೆಳಗಡೆ ನೆರೆದಿರುವ ಜನ 
ಜಂಗುಳಿ ಕಾಣುತ್ತಿದೆಯಾ? ಬಂ ಧಿಗಳನ್ನು ಶಂಕಾಸ್ಪದವಾಗಿ 
ನೋಡುತ್ತಿರುವುದು......? ರೋಮನ್ನರ ಆಸ್ಲಿ ಅಪವಿತ್ರವಾಗುವುದಕ್ಕೆ 
ನಾನು ಬಿಡುವುದಿಲ್ಲ... ನಿನ್ನ ಬಗ್ಗೆ ನನಗೆ ಯಾವ ದ್ವೇಷವೂ ಇಲ್ಲ 
ಮಗ್ದಲೀನ್‌. ಪ್ರೇಮ ಅನ್ನುವುದು ನನ್ನಲ್ಲಿ ಕ್ಷಣಕ್ಕೆ ಮಾಯವಾಗು 
ವಂಥದ್ದಲ್ಲ ಅಲ್ಲದೆ ಹೆಂಗಸರಿಗಿಂತ ಹೆಚ್ಚಿನ ಧೃಡತ್ವನನಗಿದೆ... ನಿನ್ನ 
ಮೇಲೆ ನನ್ನ ಗಮನ ಯಾವಾಗಲೂ ಇರುತ್ತದೆ. ನಾನು ಅವನನ್ನೇ 
ನಾಶ ಮಾಡಿ ಅವನು ನಾಶ ಮಾಡಬಯಸಿದ್ದಾಕೆಯನ್ನು ರಕ್ಷಿಸಬಲ್ಲೆ. 
ಅವನು ಜೀವಂತ ಇರುವುದು ನನ್ನ ಕಾರಣದಿಂದ ಎನ್ನುವುದು 
ಅವನಿಗೂ ಗೊತ್ತಿರಬೇಕು. ಕರುಣೆಯಿಂದಲೊ, ಅಸಡ್ಡೆಯಿಂದಲೊ 


ಮರಿಯೆ ಮಗ್ಗಲೀನೆ/೧೪೫ 


ಅಂತೂ ಅವನ ತಲೆಯ ಮೇಲೆ ಹೆಪ್ಪುಗಟ್ಟಿದ್ದ ಎಲ್ಲ ಬೆದರಿಕೆಗಳನ್ನೂ 
ನಾನು ಇದುವರೆಗೆ ತಡೆಹಿಡಿದಿದ್ದೇನೆ. ಆದರೆ ಅವನೇ ನನ್ನ ಮೇಲೆ 
ಆಕ್ರಮಣ ಮಾಡಲು ಬಂದಿರುವು ದರಿಂದ ಆ ಎಲ್ಲ ಬೆದರಿಕೆಗಳ 
ಜೊತೆ ನನ್ನ ಭಗ್ನ ಪ್ರೇಮದ ಭಾರವನ್ನೂ ಹೊರಿಸುತ್ತೇನೆ... ಈಗ 
ನೀನು ಗೋರಿಯಿಂದೆದ್ದು ಬಂದಿರುವ ಈ ದೂತನ ಜೊತೆ 
ಹೋಗಬಹುದು..... ಬಹಳ ಬೇಗ ಮತ್ತೆ ಸಂಧಿಸೋಣ. 


ಪಡಸಾಲೆಯಾಸಿ ಲಾಜರಸ್‌ ಹೊರಹೋಗುತ್ತಾನೆ. ಒಂದು ಮಾತನ್ನೂ ಆಡದೆ, ಒಂದು ಚೂರೂ 
ಅಲುಗಾಡದೆ, ಒಮ್ಮೆಯೂ ಅತ್ತಿತ್ತ ನೋಡದೆ ಮಗ್ಗಲೀನೆ ಅವನ ಹಿಂದೆ ಹೋಗುತ್ತಾಳೆ. 
ಮುಕ್ಕವರಲ್ಲಸ್ರಬ್ಬ 


ಅಪ್ಪಿಯುಸ್‌ : (ಬಹಳ ಕಾಲದ ನಂತರ ) ನಾವೆಂದೂ ನೋಡಿಲ್ಲದಂಥದ್ದನ್ನು ತ 
ಒಂದಕ್ಕಿಂತ ಹೆಚಿನ ಸಂಖೆಯ ವಿಚಿತ ಗಳನು ಈ ದಿನ 
ಚ ಶೆ ಹ ಯ 
ನೋಡಿಬಿಟ್ಟೆವು.... 


ಸಿಲಾನುಸ್‌ : ಹೌದು ಅಪ್ಪಿಯುಸ್‌, ಸತ್ತ ಮನುಷ್ಯ ಮೇಲೆದ್ದು ಬಂದಷ್ಟೇ ಇದೂ 
ಆಶ್ಚ ರ್ಯಕರವಾಗಿದೆ. 


ಪರದೆ 


೧೪೬ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅಂಕ- ಮೂಕು 


ಅರಿಮಾಥೀಯದ ಯೂಸೊಫನ ಮನೆಯಲ್ಲಿ "ಅಂತಿಮ ಭೋಜನ' ನಡೆದ ಭೋಜನ 
ಶಾಲೆ; ಹಿಂದಕ್ಕೆ ಕಿಟಕಿಗಳು. ಎಡಬಲಕ್ಕೆ ಬಾಗಿಲುಗಳು. ಜ್ಯೂಡೋ ರೋಮನ್‌ ವಾಸ್ತು. ಶಿಲ್ಪ. 


ದೀಪಗಳು ಬೆಳಗುತ್ತಿವೆ. ಏಪ್ರಿಲ್‌ ಆರರ ರಾತ್ರಿಯ ಕಡೆಯ ಭಾಗ 


ದೃಶ್ಯ -೧ 


ನಿಕೊದೀಮಸ್‌, ಸುರೆ ವ್ಯಾಪಾರಿ ಲೆವಿ, ಕುಷ್ಠರೋಗಿ ಸಿಮೋನೆ, ಗೋರಿಯಿಂದೆದ್ದ 
ಲಾಜರಸ್‌, ಕ್ಲಿಯೋಫಾಸ್‌, ಜಕ್ನೇಯುಸ್‌, ಹುಟ್ಟು ಕುರುಡ, ಜೆರಿಕೋದ ಕುರುಡ 
ಬಾರ್ತಿಮೇಯಸ್‌, ಗೆರಾಸಾದ ಭೂತ ಹಿಡಿದ ವ್ಯಕ್ತಿ ಬೆಥೆಸ್ತಾದ ಮುಖ ವೃಕಿ, ಜಲೋದರ 


8 
ಖಾಯಿಲೆಯಿಂದ ಗುಣಮುಖನಾದ ವಕಿ, ಕೆ ಮುರಿದುಕೊಂಡಿದ್ದವ, ಸಿಮೋನ ಪೀಟರ್‌ನ 


ಅತ್ತೆ ಮೇರಿ ಕ್ಲಿಯೊಫಾಸ್‌, ಜೆಬೆದೀಯ ಹೆಂಡತಿ ಸಲೋಮ್‌, ಸುಸನ್ನಾ, ಪವಾಡಗಳಿಂದ 
ಗುಣಮುಖರಾದ ಅನೇಕ ಅನಾಮಿಕ ಗಂಡಸರು, ಹೆಂಗಸರು, ಗುಣಮುಖರಾಗಲು ಕಾಯುತ್ತಿದ್ದ 
ಕೆಲವು ಗೂನಿಗಳು, ಕುಂಟರು, ಕುರುಡರು, ಕುಷ್ಕರೋಗಿಗಳು, ವಾಯುರೋಗ ಪೀಡಿತರು, 
ಕೆಲವು ಭಿಕ್ಷುಕರು, ಇಬ್ಬರು ಮೂವರು ಸೂಳೆಯರು ಇತ್ಯಾದಿ. ಇವರೆಲ್ಲರೂ ಯೇಸುವಿನ 
ಬಂಧನದ ಕೆಟ್ಟ ಸುದ್ದಿಯಿಂದಾಗಿ ಆಶ್ಚರ್ಯ ಮತ್ತು ಭಯ ಭೀತರಾಗಿದ್ದಾರೆ. ಕೋಣೆಯ 
ಹಿಂಭಾಗದಲ್ಲಿ ಎಲ್ಲ ಸೇರಿ, ಪಿಸಪಿಸ ಗುಸುಗುಸು ಮಾತಾಡುತ್ತಾ ಇದ್ದಾರೆ. ಲಾಜರಸ್‌ನ 


ಸಹೋದರಿ ಮಾರ್ಥಾ ಪ್ರವೇಶ 

ಮಾರ್ಥಾ : ( ಹೆದರಿದ್ದಾಳೆ, ಸುತ್ತ ನೋಡುತ್ತಾ) ಆತನನ್ನು ಕಂಡೆ! 
ಎಲ್ಲ ಉತ್ಸುಕರಾಗುತ್ತಾರೆ. ಮಾರ್ಥಾಳ ಸುತ್ತುವರೆಯುತ್ತಾರೆ 

ನಿಕೊದೀಮಸ್‌: ಎಲ್ಲಿದ್ದಾನೆ ಆತ? 

ಮೆಲಿಕ್ಲಿ : ತೊಂದರೆ ಪಡುತ್ತಿದ್ದಾನಾ? 

ಸಲೊಂ : ಏನನ್ನುತ್ತಾನೆ ಆತ? 

ಮಾರ್ಥಾ : ನನ್ನ ಸೋದರಿ ಎಲ್ಲಿ? 

ಮೆಲಿಕ್ಲಿ : ತನ ತಾಯಿ ಜೊತೆ, ನಮ್ಮ ಅತಿಥೇಯರ ಕೋಣೆಯಲ್ಲಿ... 
ದುಃಖದಿಂದ ಅವಳ ತಾಯಿ ಬಡವಾಗಿದ್ದಳು... 


ಮರಿಯೆ ಮಗ್ಗಲೀನೆ/೧೪೭ 


ಮಾರ್ಥಾ : (ಒಂದು ಕಿಟಕಿ ಬಳಿ ಹೋಗಿ) ಯಾರೂ ನನ್ನ ಹಿಂಬಾಲಿಸಿಲ್ಲವಷ್ಟೇ?. ಚ 
ಸದ್ಯ ಬೀದಿ ಖಾಲಿಯಾಗೇ ಇದೆ... ನಾನು ಬಹಳ ದೂರ ಹೋಗಿದ್ದೆ... 


ನಿಕೊದೀಮಸ್‌: ಆತನನ್ನು ನೀನು ನೋಡಿದ್ದು ಎಲ್ಲಿ) 


ಮಾರ್ಥಾ : ಆತ ಅನ್ನಾಳ ಮನೆಯಿಂದ ಹೊರಬರುತ್ತಿದ್ದ. ಕಯೋಫಾನ 
ಮನೆವರೆಗೂ ನಾನು ಆತನನ್ನು ಹಿಂಬಾಲಿಸಿದೆ. ಅವರು ಈಗ 
ನಮ್ಮನ್ನು ಹುಡುಕುತ್ತಿದ್ದಾರಂತೆ... ಅವರಿಗೆ ಗೋರಿಯಿಂದೆದ್ದು ಬಂದ 
ಲಾಜರಸ್‌ನ ಕಂಡರೆ ವಿಶೇಷ ದ್ವೇಷವಂತೆ... ಎಲ್ಲಿ ಅವನು? 


ನಿಕೊದೀಮಸ್‌: ( ಕತ್ತಲಲ್ಲಿದ್ದ ಲಾಜರಸ್‌ ಕಡೆ ಬೊಟ್ಟು ಮಾಡುತ್ತಾ) ಇಲ್ಲಿ, ನಮ್ಮ ಮಧ್ಯದಲ್ಲೆ.... 


ಮಾರ್ಥಾ: ಹಾಗಾದರೆ ಆತನ ಜೊತೆ ಹೋದವರನ್ನೆಲ್ಲಾ ಹಿಡಿದು ಹಾಕುತ್ತಾರೆ... 
ಕಾನೂನಿನ ಪ್ರಕಾರ ನಮ್ಮೆಲ್ಲರ ಮೇಲೂ ಕಲ್ಲು ತೂರುತ್ತಾರೆ... 
ಗೆಲೀಲಿಯಿಂದ ಬಂದ ಪ್ರತಿಯೊಬ್ಬರನ್ನೂ ಶಿಕ್ಷೆಗೆ ಗುರಿ 
ಮಾಡುತ್ತಾರೆ... 


ಕ್ಲಿಯೊಫಾಸ್‌: ನಾವೆಲ್ಲಾ ಗೆಲೀಲಿಯನ್ನರೆ.... 


ಪವಾಡದಿಂದ 
ಗುಣವಾದ ಒಬ್ಬ; ಇಲ್ಲಪ್ಪ ನಾನು ಗೆಲೀಲಿಯವನಲ್ಲ 


ಇನ್ನೊಬ್ಬ : ನಾನೂ ಅಲ್ಲ ನಾನು ಬೆಥೆನಿಯವನು. 
ಬಾರ್ತಿಮೆಯಸ್‌: ನಾನು ಜೆರಿಕೊದವನು.... 

ಒಬ್ಬ : ನಾವೆಲ್ಲಾ ಒಟ್ಟಾಗಿ ಇರುವುದು ಯಾಕೋ ಸರಿಬರುತ್ತಿಲ್ಲ 
ನಕೊಡಿಮಸ್‌: ಎಲ್ಲಿ ಹೋಗುತ್ತೀಯ ಮತ್ತೆ?.... 


ಒಬ್ಬ : ಎಲ್ಲಾದರೂ ಸರಿಯೆ.... ಇಲ್ಲಿಗಿಂತಾ ಸುರಕ್ಷಿತವಾಗಿರಬಹುದು. 


ಇನ್ನೊಬ್ಬ ; ಅವರಿಗೆ ನಾವ್ಯಾರೂ ಗೊತ್ತಿಲ್ಲ. ನಾನಂತೂ ಆತನೊಂದಿಗೆ ಎಂದೂ 
ಯಾರಿಗೂ ಕಾಣಿಸಿಕೊಂಡಿಲ್ಲ. 


೧೪೮/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಒಬ್ಬ ಹೆಂಗಸು: 


ಒಬ್ಬ: 


ಒಬ್ಬ ರೋಗಿ: 


ಮಾರ್ಥಾ: 
ರೋಗಿ: 


ನ್ನೊಬ್ಬ: 


ಗೂನ : 


ನಾನೂ ಅಷ್ಟೆ. ಅವನು ಏನಿದ್ದರೂ ನನ್ನ ಖಾಯಿಲೆ ವಾಸಿ ಮಾಡಿದ 
ಅಷ್ಟೆ ನನ್ನ ಮೃ ಬಾಗಿತ್ತು ಅನನು ಅದನ್ನು ನೆಟ್ಟಗೆ ಮಾಡಿದ, ಅಷ್ಟೆ 


ನಾನು ಅವನನ್ನು ನೋಡಿರುವುದು ಒಂದೇ ಒಂದು ಸಲ. ಅದೂ 
ಅವನೇ, "ಏಳು, "ಎದ್ದು. ನಿನ್ನ ಹಾಸಿಗೆ ಎತ್ತಿಕೊಂಡು ನ್ನ ಮನೆ ಕಡ 
ಹೋಗು' ಅಂದಾಗ ಮಾತ್ರ. “ಮಾಳಿಗೆಯಿಂದ ಕೆಳಗೆ ಹಾಸಿಗೆ ಸಮೇತ 
ಎಸೆದಿದ್ದರಲ್ಲ ಆ ವ್ಯಕ್ತಿ ಸ ಈಗ ನಾನೂ ಇತರರ ಹಾಗೆ ಓಡಾಡ 
ಬಲ್ಲೆ...ನೋಡಿ ( ಬಾಗಿಲ ಕಡೆ ತಿರುಗಿ ಆಚೆ ಹೋಗಿ ಬಿಡುತ್ತಾನೆ. ಅವನಿಗೆ 
ಮುಂಚೆ ಮಾತಾಡಿದ ಪವಾಡಗಳಿಂದ ಆರೋಗ್ಯ ಪಡೆದವರೆಲ್ಲ ಆಚೆ 
ಹೋಗಿಬಿಡುತ್ತಾರೆ) 


ಅವರು ಮಾಡಿದ್ದು ಸರಿ.... ನಾವೂ ಸಹ ಆತನಿಗೆ ಪರಿಚಿತರೇನಲ್ಲ.. 
ಬೇಧಿಯಿಂದ ಮುಕ್ತಿಪಡೆದವ ನಾನೇ,... ಆತನನ್ನು ಒಂದು ಸಲವೂ 
ನಾನು ಮುಟ್ಟಿಲ್ಲ ( ಅವನೂ ಬಾಗಿಲ ಬಳಿ ಸಾಗುತ್ತಾನೆ) 


ನಿಮಗೆ ನಾಚಿಕೆಯಾಗುತ್ತಿಲ್ಲವೆ? 


( ಹೊಸಿಲಲ್ಲಿ ತಡೆದು) ಯಾವ ವಿಷಯಕ್ಕೆ? ... ಅವನೇ ರೋಗ ವಾಸಿ 
ಮಾಡಿರುವಾಗ ಅವನ ಕಾರಣದಿಂದ ನಾವು ಮತ್ತೆ 
ನಾಶವಾಗುವುದೆಂದರೆ ಅವನು ವಾಸಿ ಮಾಡಿದ್ದರ ಉದ್ದೇಶ ಏನು 
ಸಾಧನೆ ಆಯಿತು? (ಹೋಗುತಾನೆ) 

ಅವನು ನಮಗಾಗಿ ಏನೂ ಮಾಡಲಾರ, ಯಾಕಂದರೆ ತನಗಾಗಿ ತಾನೇ 


ಏನೂ ಮಾಡಿಕೊಳ್ಳಲು ಅವನಿಗೆ ಆಗುತ್ತಿಲ್ಲ. ಆದ್ದರಿಂದ ಅವನಿಗೆ 
ನಾವೂ ಏನೂ ಮಾಡಲು ಆಗದು.... 


ಹೌದು, ಅವನೇ ಯಾಕೆ ನಮ್ಮನ್ನು ಈಗ ಕಾಪಾಡಬಾರದು?.. 
ಯಾವಾಗಲೂ ತನ್ನ ತಂದೆ ಮತ್ತು ದೇವತೆಗಳ ವಿಚಾರವನ್ನೇ 
ಮಾತಾಡುತಿ ಶಿರುತಾ ನಲ್ಲ a ಯಾರವರು ಆ ದೇವತೆಗಳು? 


ನಿಕೊದೀಮಸ್‌: ಅವರ ಕಾಲ ಇನ್ನೂ ಬಂದಿಲ್ಲ ಅದಿಕ್ಕೆ. 


ಮರಿಯೆ ಮಗ್ಗಲೀನೆ/೧೪೯ 


ಗೂನ : ಯಾವಾಗ ಬರುತ್ತಂತೆ ಅವರ ಕಾಲ?... ಎಲ್ಲಾ ಆಗಿ ಹೋದ 
ಮೇಲಾ?.... ನನಗಂತೂ ಕಾಯಲು ಸಮಯವಿಲ್ಲ... (ಆಚೆ 
ಹೋಗುತ್ತಾನೆ) 


ನಿಕೊದೀಮಸ್‌: ಆತನ ಬಗ್ಗೆ ಪ್ರೀತಿ ಇಲ್ಲದವರೆಲ್ಲ ಹೋಗಬಹುದು.... ಆ ದೇವ ಪುತ್ರ 
ಬರುವುದು ನೀವೆಂದುಕೊಂಡ ಕಾಲಕ್ಕೆ ಅಲ? 


ಕ್ಲಿಯೊಫಾಸ್‌: ಆತನ ರಾಜ್ಯ ಈ ಪ್ರಪಂಚದ್ದಲ್ಲ, 
ಕುರುಡ : ಅವನ ರಾಜ್ಯ ಈಗ ಕಳೆದು ಹೋಗಿದೆ.... 


ನಿಕೊದೀಮಸ್‌: ಆತ ಹೇಳಿದರು: ಬರೀ ಎರಡಾಣೆಗೆ ಐದು ಗುಬ್ಬಚ್ಚಿಗಳನ್ನು 
ಮಾರಿದ್ದರೂ, ದೇವರ ಲೆಕ್ಕದಲ್ಲಿ ಒಂದೂ ಮರೆಯಾಗುವುದಿಲ್ಲ 


ಕ್ಲಿಯೊಫಾಸ್‌: ಆತ ಹೇಳಿದ, ಅನುಮಾನದಲ್ಲಿ ಮಾತ್ರ ಬದುಕಿರಬೇಡ ಎಂದು. 


ನಿಕೊದೀಮಸ್‌: ಆತ ಹೇಳಿದ, "ನನ್ನ ಮಾತನ್ನು ಮಾನ್ಯ ಮಾಡಿದವ ಎಂದೂ 
ಸಾವಿಗೀಡಾಗುವುದಿಲ್ಲ ' 


ಕುರುಡ: ಅವನು ಹೀಗೂ ಹೇಳಿದ , ಸತ್ತವರನ್ನು ಸತ್ತವರು ಹೂತು ಹಾಕಲಿ 
ಬಿಡಿ' (ತಟ್ಟಾಡುತ್ತಾ ಬಾಗಿಲಿಂದಾಚೆ ಹೋಗಿ ಬಿಡುತ್ತಾನೆ) 


ಕುಂಟ: ನಾನೂ ಹೋಗುತ್ತೆ ನೆ. ಹೆದರಿಕೊಂಡು ಹೋಗುತ್ತಿಲ್ಲ, ಅವನನ್ನು 
ಹುಡುಕಲು ಹೋಗುತ್ತೇನೆ... 


ಇನ್ನೊಬ್ಬ : ನಾನೂ ಅಷ್ಟೇ.... (ಹೋಗುತ್ತಾನೆ) 


ಕುಷ್ಕರೋಗಿ: ನಾವು ಅವನಿಗೆ ಕಾಯುತ್ತಾ ಇಲ್ಲೇ ಇರಬೇಕು ಅಂತ ಯಾರು 
ಹೇಳಿದರು? 


ನಿಕೊದೀಮಸ್‌: ಸೈಮನ್‌ ಪೀಟರ್‌. 
ಕುಷ್ಠರೋಗಿ : ಸೈಮನ್‌ಪೀಟರ್‌ ಎಲ್ಲಿ?.... ಅವನೇ ಕಾಣುತ್ತಿಲ್ಲ ಮತ್ತೆ....? 
ಮಾರ್ಥಾ : ಮುಖ್ಯ ಅರ್ಚಕರ ಭವನದಲ್ಲಿ ಅಗ್ನಿ ಪಕ್ಕ ಇದ್ದಾನೆ. 


೧೫೦ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ನಿಕೊದೀಮಸ್‌: ಮತ್ತೆ ಜಾನ್‌? 

ಮಾರ್ಥಾ : ಅವನು ಆನ್ನಾಸ್‌ನ ಮನೆಯಲ್ಲಿದ್ದ ಎಂದು ಕೇಳಿದ ಹಾಗಿದೆ... 
ನಿಕೊದೀಮಸ್‌: ನೀನು ನೋಡಿದಾಗ ಗುರುಗಳು ಏನು ಮಾಡುತ್ತಿದ್ದರು?... 
ಮಾರ್ಥಾ: ನಾನು ಆತನನ್ನು ಒಂದೇ ಕ್ಷಣ ನೋಡಿದ್ದು... ಮೊಗಸಾಲೆಯ ಆ 


ಎ 


ಕಿರಣಗಳ ಕಂಭಗಳ ನಡುವೆ ಹಾದು ಹೋಗುತ್ತಿದ್ದಾಗ... ಆತನ ಸುತ್ತ 
ಜನಜಂಗುಳಿ ಇತ್ತು R 


ಮಾರ್ಥಾ: ಹೌದು, ನನ್ನ ನೋಡಿದರು.... 
ನಿಕೊದೀಮಸ್‌: ಬಂಧಿಯಾಗಿರಲಿಲ್ಲವಷ್ಟೆ? 


ಮಾರ್ಥಾ: ಕೈಗಳನ್ನು ಕಟ್ಟಿದ್ದರು.... ಆತನನ್ನು ಬೇಗ ಬೇಗ ಹೆಜ್ಜೆ ಹಾಕಲೆಂದು 
ರೋಮನ್‌ ಸೈನಿಕರು ಬಾರಿಸುತ್ತ ಲೇ ಇದ್ದರು. 


ಸಲೋನೆ: ಅಯ್ಯೊ... 
ಕ್ಲಿಯೊಫಾಸ್‌: ಮಿಕ್ಕವರು ಜೆ ಹನ್ನೆರಡು ಮಂದಿ, ಅವರೆಲ್ಲಿ? 


ಮಾರ್ಥಾ: ಯಾರಿಗೂ ತಿಳಿಯದು... ಅವರೆಲ್ಲಾ ಭಯಭೀತರಾಗಿದ್ದರು... 
ಟಾಮಸ್‌ ಮತ್ತು ಜ್ಯೂಡ್‌ ಗೆಲೀಲಿಗೆ ಓಡಿ ಹೋದರೆಂದು ಕೇಳಿದೆ. 


ನಿಕೊದೀಮಸ್‌: ಮರಿಯೆ ಮಗ್ಗಲೀನೆ...? ಅವಳನ್ನು ನೋಡಿದಿಯಾ? 


ಮಾರ್ಥಾ: ಇಲ್ಲ ಜೇಮ್ಸ್‌ ಆಕಯನ್ನು ಭೇಟಿ ಮಾಡಿದನಂತೆ... ದುಃಖದಿಂದ 
ಹುಚ್ಚಿಯಾಗಿದ್ದಾಳಂತೆ... ಅನ್ನಾಸ್‌ನ ಅರಮನೆಯಲ್ಲಿ ಅವಳು 
ಕೂಗಾಡುತ್ತಾ ಬಟ್ಟೆ ಹರಕೊಳ್ಳುತ್ತಿದ್ದಳಂತೆ, ಗೋಡೆಗೆ ತಲೆತಲೆ 
ಚಚ್ಚಿಕೂಳ್ಳುತ್ತಿದ್ದಳಂತೆ.... ಆಳುಗಳು ಅವಳನ್ನ ಆಚೆ ಹಾಕಿದರಂತೆ. 
ಆದಾದ ಮೇಲೆ ಆವಳಿಗೆ ಏನಾಯಿತೋ ಯಾರಿಗೂ ಗೊತ್ತಿಲ್ಲ... 
ರೋಮನ್‌ ಬೀದಿಯಲ್ಲಿ ಅಲೆದಾಡುತ್ತಿದ್ದಳೂಂತ ಯಾರೋ 
ಬಡವನೊಬ್ಬ ನನಗೆ ಹೇಳಿದ. 


ಮರಿಯೆ ಮಗ್ಗಲೀನೆ/೧೫೧ 


ನಿಕೊದೀಮಸ್‌: ನಾವಿಲ್ಲಿದ್ದೀವೀಂತ ಅವಳಿಗೆ ಗೊತ್ತಿದೆಯಾ? 
ಮಾರ್ಥಾ: ಹುಂ, ಸೈಮನ್‌ ಪೀಟರ್‌ ಹೇಳಿ ಬಿಟ್ಟಿದ್ದಾನೆ... 


ಒಬ್ಬ ರೋಗಿ: ಅವಳಿಲ್ಲಿಗೆ ಬಂದರೆ ಮತ್ತೆ ಆಚೆಗೆ ಹೋಗಲು ಬಿಡಬೇಡ.... 
ನಮಗೆಲ್ಲಾ ಕೇಡು ತಂದಾಳು. ಭಯಂಕರ ಹೆಂಗಸು, ಏನು 
ಮಾಡುತ್ತಿ ದ್ದೆ ನೆ ಅಂತ ಅವಳಿಗೇ ಗೊತ್ತಿರುವುದಿಲ್ಲ. 


ಪವಾಡದಿಂದ 

ಗುಣಮುಖನಾದ ಒಬ್ಬ; ರಸ್ತೆಯಲ್ಲಿ ಗಸುತಿರುಗುತ್ತಿದ್ದಾರೆ... ಶಸ್ತ್ರಗಳ ಶಬ್ದ ಕೇಳಿಸಿತು. 
ನಮ್ಮನ್ನ ದಸ್ತಗಿರಿ ಮಾಡಲು ಬರುತ್ತಿದ್ದಾರೆ! ಆದವರು ಆದವರು 
ತಪ್ಪಿಸಿಕೊಳ್ಳಿ! (ಕಿಟಕಿ ಬಳಿ ಹೋಗುತ್ತಿದ್ದ ನಿಕೊದೀಮಸ್‌ಗೆ) ಕಿಟಕಿ ಹತ್ತಿರ 


ಬಾರ್ಥಿಮೇಯಸ್‌: ನಾನು ಹೋಗ್ತೀನಿ. ನಾನು ಜೆರಿಕೋದವ, ನನ್ನ ಪರಿಚಯ 
ಅವರಿಗಿರುವುದಿಲ್ಲ... (ಹುಷಾರಾಗಿ ಬೀದಿಯತ್ತ ನೋಡುತ್ತಾನೆ..) 
ಹನ್ನೆರಡು ಜನ ಸೈನಿಕರ ಜೊತೆ ಒಬ್ಬ ದಳವಾಯಿ... ಹುಶ್‌! 


ನಿಕೊದಿಮಸ್‌: ನಿಲ್ಲುತ್ತಿದ್ದಾರಾ? 


ಬಾರ್ತಿಮೇಯರ್‌: ಮುಂದೆ ಹೋಗುತ್ತಿದ್ದಾರೆ... ಬೀದಿಯಲ್ಲಿ ಈಗ ಯಾರೂ ಇಲ್ಲ... 
ಇಲ್ಲ, ಆ ಕಡೆಯಿಂದ ಯಾರೋ ಬರುತ್ತಿದ್ದಾರೆ... ಶಬ್ದ ಮಾಡಬೇಡ 
... ಒಂದು ಹೆಂಗಸು ನಾಲ್ಕು ಜನ ಗಂಡಸರು... ಓ, ಅವರು ನನಗೆ 
ಗೊತ್ತಿರುವವರೇ! ಅದು ಮರಿಯೆ ಮಗ್ಗಲೀನೆ, ಅರಿಮಾಥಿಯಾದ 
ಯೂಸುಫ್‌, ಅವನು ಜೇಮ್ಸ್‌ ಇರಬೇಕು ಮತ್ತೆ ಸಿಮೋನ್‌ 
ಜೀಲೊತ್ಪ್‌.....ಸುತ್ತ ನೋಡುತ್ತಿದ್ದಾರೆ.... ಬಾಗಿಲು 
ತಟ್ಟುತಿದ್ದಾರೆ.... ಕೆಳಕ್ಕೆ ಹೋಗಿ ಅವರಿಗೆ ಬಾಗಿಲು ತೆಗೆದು ಬಾ..... 


೧೫೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ದೃಶ್ಯ -೨ 
ಅದೇ. ಮರಿಯೆ ಮಗ್ದಲೀನೆ, ಅರಿಮಾಥಿಯಾದ ಯೂಸೂಫ್‌, ಜೇಮ್ಸ್‌ ಆಂದ್ರೂ, 
ಮತ್ತು ಸಿಮೋನ್‌ ಜೀಲೊತ್ತ್‌ 


ಮರಿಯೆ ಮಗ್ಗಲೀನೆ: (ತಲೆಕೆದರಿದೆ; ಬರಿಗಾಲು; ಬಟ್ಟಿ ಹರಿದಿದೆ, ತನ್ನ ಪರಿವೆಯೇ ಇಲ್ಲ) ಎಷ್ಟು 


ಬರುತ್ತಿದ್ದೇನೆ. ಮಿಲಿಟರಿಯ ವಿಚಾರಣಾಧಿಕಾರಿ ರೋಮನ್‌ 
ಮನೆಗಳ ಸಾಲುಗಳಲ್ಲಿ ಇರಲಿಲ್ಲ... ಆದರೆ ಅವನ ಮಿತ್ರ 
ಅಪ್ಪಿಯುಸ್‌ನನ್ನು ಕಂಡೆ... ಅವನು ತಿರುಗಿ ಬಂದ ತಕ್ಷಣ ನಮ್ಮ ಬಳಿ , 
ಕಳಿಸುತ್ತಾನೆ... ಆತನನ್ನು ರಕ್ಷಿಸುವುದು ಸಾಧ್ಯವಾಗಬಹುದು ಎಂದು 
ವೀರುಸ್‌ ಹೇಳಿದ... ಹೇಗೆ ಅಂತ ನನಗಂತೂ ಗೊತ್ತಿಲ್ಲ.... ಅವನೇ 
ಬಂದು ವಿವರಿಸುತ್ತಾನೆ... ಒಂದು ವೇಳೆ ಅವನಿಂದ ಅದು 
ಆಗದಿದ್ದರೆ ನಾವೇ ಆತನನ್ನು ರಕ್ಷಿಸಬೇಕಾಗುತ್ತದೆ... ಜೇಮ್ಸ್‌ ಮತ್ತು 
ಸಿಮೋನ್‌ ತಮ್ಮ ನಿಲುವಂಗಿ ಒಳಗೆ ಕತ್ತಿಗಳನ್ನು ಇಟ್ಟುಕೊಂಡಿದ್ದಾರೆ. 
ಪೀಟರ್‌ ಎಲ್ಲಿ? ಜಾನ್‌ ಎಲ್ಲಿ? 


ಮಾರ್ಥಾ: ಮುಖ್ಯ ಅರ್ಚಕರ ಮನೆಯಲ್ಲಿ 


ಮರಿಯೆ ಮಗ್ಗಲೀನೆ: ಇಲ್ಲಿಗೆ ಬಂದೇ ಬರುತ್ತಾರೆ... ನಮ್ಮ ಸಂಖ್ಯೆ ಹೆಚ್ಚಿ, ಸಿಕೊಳ್ಳಬೇಕು... 
ಆತ ಈ ಬೀದಿಯಾಸಿ ಹಾಯುವವರಿದ್ದಾರೆ... ಆಕಿಟಕಿಯಕೆಳಗೆ.... 
ಪಿಲಾತನನ್ನು ಕಾಣುವ ಹಾದಿಯಲಿ..... 


ಜಾ 


ನಿಕೊದೀಮಸ್‌: ಯಾವಾಗ? 


ಮರಿಯೆ ಮಗ್ಗಲೀನೆ: ಇವತ್ತು ರಾತ್ರಿ, ಎರಡನೆ ರಭಾವಕ್ಕೆ ಮುಂಚೆ... ನಿಮ್ಮಲ್ಲಿ ಯಾರ 
ಬಳಿ ಶಸ್ತ್ರಾಸ್ತ್ರವಿದೆ? ಎಲ್ಲಿ ಬಚ್ಚಿಟ್ಟು ಕೊಂಡಿದ್ದೀರಾ ಅವನ್ನ? 


ನಿಕೊದೀಮಸ್‌: ಏನು ಮಾಡಬೇಕೆಂದಿದ್ದೀಯ?... 


ಮರಿಯೆ ಮಗ್ಗಲೀನೆ: ವೀರುಸ್‌ ಆತನನ್ನು ರಕ್ಷಿಸದಿದ್ದರೆ ನಾವು ಆತನನ್ನು 
ಸ್ಪತಂತ್ರ ಗೊಳಿಸಬೇಕು... ಬಹಳ ಸುಲಭ. ನೋಡುವಿಯಂತೆ.... 


ಮರಿಯೆ ಮಗ್ಗಲೀನೆ/೧೫೩ 


ನಾವು ಬಯಸಿದಂತೆ ಮಾಡಲು ಅವರು ಅವಕಾಶ ಕೊಡುತ್ತಾರೆ, 
ನನಗೆ ಗೊತ್ತು ಖಂಡಿತಾ ಕೊಡುತ್ತಾರೆ... ರೋಮನ್ನರು ಆತನ ಬಗ್ಗೆ 
ತಾವೇ ನಿರ್ಧಾರ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ... 
ಅಪ್ಪಿಯುಸ್‌ ಹೇಳಿದ, ಅವರೆಲ್ಲ ಗಲಿಬಿಲಿಗೊಂಡಿದ್ದಾರೆಂದು.... 
ಆತನನ್ನು ಕಯ್‌ಫಾಸ್‌ಗೆ ಕೊಂಡೊಯ್ದಾಗ ಆತನನ್ನು ಕಾಯಲು 
ಇದ್ದವರು ಇಬ್ಬರು ಸೈನಿಕರು ಮತ್ತೆ ಕೈಲಿ ದೊಣ್ಣ ಹಿಡಿದ 
ದೇವಾಲಯದ ಇಬ್ಬರು ಸಾರ್ಜಿಂಟುಗಳಂತೆ.... ನನ್ನ ಬಳಿ ಕಡೇ ಪಕ್ಷ 
ಐದಾರು ಮಂದಿ ಗಂಡಸರಾದರೂ ಇದ್ದಿದ್ದರೆ!.... ಆತನನ್ನು 
ಬಚ್ಚಿಡಬಹುದಿತ್ತು.... ಜಾಗ ಗೊತ್ತಿತ್ತು... ಆತನನ್ನು ಆಗಲೇ 


ಅರಿಮಾಥಿಯಾದ ಯೂಸುಫ್‌: ಮಗ್ಗಲೀನೆ, ಅದು ನೀನಂದುಕೊಂಡಷ್ಟು 
ಸುಲಭವಲ್ಲ.... ಜನರೆಲ್ಲ ಅಲ್ಲೇ ಇದ್ದರು.... ಆತನ ಮೇಲೆ 
ಕಲ್ಲುತೂರಲು ಕಾಯುತ್ತಾ... 


ಮರಿಯೆ ಮಗ್ದಲೀನೆ: ಆದರೆ ಜನರೆಲ್ಲ ಆತನ ಕಡೆನೇ. ಜನ ಆತನಿಗೆ ಭಕ್ತಿ ತೋರುತ್ತಾರೆ ! 
... ಆತನಗರ ಪ್ರವೇಶ ಮಾಡುವಾಗ ಕೇಳಿದ ಜಯಕಾರವನ್ನು ನೀನು 
ಮರೆತೇ ಬಿಟ್ಟದ್ದೀಯ!. 


ಅರಿಮಾಥಿಯಾದ ಯೂಸುಫ್‌: ಈಗ ಪರಿಸ್ಥಿತಿ ಬದಲಾಗಿದೆ. ಕಯ್‌ಫಾಸ್‌ನ ಅರಮನೆ 
ಆಚೆನಿಂತು ಈಗ ಅವರೆಲ್ಲ ಆತನು ಸಾಯಬೇಕೆಂದು ಕೂಗುತ್ತಿದ್ದಾರೆ. 


ಮರಿಯೆ ಮಗ್ಗಲೀನೆ: ಅದು ಫಾರಸೀ ಮತ್ತ ಸದ್ದುಸೀಗಳ ಕೆಲವೇ ಸೇವಕರು.... 


ಅರಿಮಾಥಿಯಾದ ಯೂಸುಫ್‌: ಅಂಥಾ ಸಾರ್ವಜನಿಕ ಸ್ಥಳದಲ್ಲಿ ಮಾಳಿಗೆವರೆಗೂ ಜನ 
ತುಂಬಿದ್ದರೆಂದರೆ ಅದು ಕೆಲವೇ ಕೆಲವು ಸೇವಕರಿಂದ ಆಗದು 
ಬಿಡು.... ವಿಜಯದ ದಿನ ಇದ್ದ ಅದೇ ಜನ ಅವರು.... ಇಲ್ಲ ನನ್ನ 
ಮಾತು ನಂಬು, ಮಗ್ಗಲೀನೆ. ತನಗೇನು ಬೇಕು ಎಂದು ಆತನಿಗೆ 
ತಿಳಿದಿದೆ.... ನಾಶಹೊಂದಲು ಆತ ನಿರ್ಧರಿಸಿ ಬಿಟ್ಟಿದ್ದಾನೆ... 
ಎಲ್ಲವನ್ನೂ ಒಪ್ಪಿಕೊಂಡು ಬಿಟ್ಟದ್ದಾನೆ... 


೧೫೪ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅರಿಮಾಥಿಯಾದ ಯೂಸುಫ್‌: ತಾನು ದೇವರ ಮಗನೆಂದೂ, ಯಹೂದ್ಯರ 
ರಾಜನೆಂದೂ ಒಪ್ಪಿಕೊಂಡಿದ್ದಾನೆ. 


ಮರಿಯೆ ಮಗ್ಗಲೀನೆ: ಅದು ಸತ್ಯವೇ ತಾನೆ? 


ಯೂಸುಫ್‌: ಅದರಲ್ಲಿ ಸಂದೇಹವಿಲ್ಲ. ಆದರೆ ಈ ರಾತ್ರಿ ಅದನ್ನು ಘೋಷಿಸಿ 
ಕೊಂಡಿಲ್ಲದಿದ್ದರೆ ಚೆನ್ನಾಗಿರುತ್ತಿತ್ತು ಅರ್ಚಕರ ಮತ್ತು ರೋಮನ್ನರ 
ದೃಷ್ಟಿಯಲ್ಲಿ ಅದು ಶಿಕ್ಷಾರ್ಹ.... 


ಒಬ್ಬಎಡಬಿಡಂಗಿ: ಆತ ತಪ್ಪು ಮಾಡಿರಲೇಬೇಕು. ಇಲ್ಲಾಂದ್ರೆ ಅವನನ್ನು ಸುಮ್ಮ ಸುಮ್ಮ ನೆ 
ದಸ್ತಗಿರಿ ಮಾಡುತ್ತಿರಲಿಲ್ಲ... 


ನಿಕೊದೀಮಸ್‌: ಆತ ಬಯಸುವುದಕ್ಕಿಂತ ಆತ ಅಪ್ಪಣೆ ಕೊಟ್ಟಿರುವುದಕ್ಕಿಂತ ಹೆಚ್ಚಿಗೆ 
ನಾವು ಏನೂ ಮಾಡಲಾರೆವು; ಮೇಲಾಗಿ ಆತನೇ ಬೆಂಬಲವನ್ನೆಲ್ಲ 
ದೂರ ಮಾಡುತ್ತಾನೆ. 


ಮರಿಯೆ ಮಗ್ಗಲೀನೆ: ಆತ ನಿಮ್ಮ ವಿಶ್ವಾಸ, ನಿಮ್ಮ ಶಕ್ತಿ ,ನಿಮ್ಮ ಪ್ರೇಮವನ್ನು 
ಪರೀಕ್ಷಿಸಲೆಂದು ಹಾಗೆ ಮಾಡುತ್ತಿದ್ದಾನೆ ಅಂತ ನೀವ್ಯಾರೂ ಯಾಕೆ 
ಭಾವಿಸುತ್ತಿಲ್ಲ.... 

ನಿಕೊದೀಮಸ್‌: ಇದೆಲ್ಲಾ ಹೀಗಾಗುತ್ತೆ ಎಂದು ಅನೇಕ ಸಲ ಭವಿಷ್ಯ ನುಡಿದಿದ್ದ..... 

ಮರಿಯೆ ಮಗ್ಗಲೀನೆ: ಯಾಕಂದರೆ ಆತನ ಪ್ರತಿ ಪ್ರೇಮ ನಟಿಸುವವರ ಪುಕ್ಕಲು ಸ್ವಭಾವ 
ಆತನಿಗೆ ತಿಳಿದಿದು!.... ಆಹ್‌! ಈ ಗಂಡಸರು ವೀರರೂ, ಧೀರರೂ, 
ಢಾಂಬಿಕರೂ ಆಗಿರುತ್ತಾರೆ... ತಲೆ ತಪ್ಪಿಸಿಕೊಂಡು ಹೋಗದೆ, 
ಕಡಿಮೆ ಅಧೀರರೆನಿಸಿಕೊಂಡ ಈ ಕೆಲವೇ ಜನ ಗಂಡಸರು! 
ಪುರುಷೋತ್ತಮರು, ನೀವೆಲ್ಲಾ ಸೇರಿ ಚರ್ಚೆ ವಾದ-ವಿವಾದ 
ಮಾಡುತ್ತಿದ್ದೀರ.... ಒಂದು ಮಣ ಗೋಧಿಯ ಬಗ್ಗೆ ಚರ್ಚೆ 
ಮಾಡುವಂತೆ. ಮತ್ತೆ ಈ ಹೆಂಗಸರು ಬಾಯಿ ಮುಚ್ಚಿಕೊಂಡಿರುತ್ತಾರೆ, 
ಅಳುಪುರುಕಿಯರು !... ಹುಂ, ಏನು ಹೇಳುತ್ತಾರೆ ನನ್ನ 
ಸೋದರಿಯರು? ಇದೇ ಅಲ್ಲವೆ ಪ್ರೀತಿಯನ್ನು ವ್ಯಕ್ತಗೊಳಿಸಬೇಕಾದ 
ಕ್ಷಣ ?.... ಅವರೆಲ್ಲಿ ಆತನಿಂದ ಗಣಮುಖರಾದವರು, ಏನು 


ಮರಿಯೆ ಮಗ್ಗಲೀನೆ/೧೫೫ 


ಮಾಡುತ್ತಿದ್ದಾರೆ?... ನೀನು! ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವ 
ಕುರುಡ ಬಾರ್ತಿಮೇಯಸ್‌. ಮತ್ತೆ ನೀನು, ಜೆರಿಕೋದವ, ಮತ್ತೆ 
ಅಲ್ಲಿ ನೀನು ಸಿಲೋಮದವ: ಆತ ತೆರೆಸಿದ ಆ ಕಣ್ಣುಗಳು.... ನನ್ನಿಂದ 
ದೂರ ಸರಿಯುತಿವೆ.... ಯಾಕಂದರೆ ಆತನ ಬಗ್ಗೆ ನಿಮ್ಮ ಮುಂದೆ 
ಮಾತಾಡುವ ಧೈರ್ಯ ನನಗಿದೆ.... ನೀನು, ಕುಷ್ಠರೋಗಿ ಸಿಮೊನೆ, 
ಮತ್ತೆ ನೀನು ಸೋಮಾರಿಯಾದವ.... ಆತ ಬರುವ ಮುಂಚೆ ನೀವು 
ಸಾವಿಗಿಂತಾ ಅತಿ ಕುರೂಪಿಗಳಾಗಿದ್ದಿರಿ ಅನ್ನುವುದನ್ನು ಮರೆತೇ 
ಬಿಟ್ಟಿರಾ? ನಾನು ನನ್ನ ಸುತ್ತಾ ನೋಡುತ್ತಿರುವುದು ಮುಸುಕಿನ 
ಲ್ಲಾಗುತ್ತಿರುವ ಪವಾಡಗಳನ್ನೆ ! ಕೈ ಮೊಂಡಾಗಿದ್ದವ, ಸಬ್ಬತ್‌ನ ದಿನ 
ಜಲೋದರ' ಖಾಯಿಲೆಯಿಂದ ಗುಣವಾದವ. ಮತ್ತೆ 
ಭೂತಚೇಷ್ಟೆಯಿಂದ ಪೀಡಿತನಾಗಿದ್ದ ಆ ಜೆರಾಸಾದವ !... ಮತ್ತೆ 
ವಾಯುರೋಗದಿಂದ ಪೀಡಿತವಾದ... ಬಾಗಿಲ ಕಡೆ ಓಡುತ್ತಿರುವ 
ಆ ಬೆಡೆಸ್ಡಾದವ... ಆರೈಕೆ ಮಾಡಿದಾತನಿಂದ ದೂರ ಓಡಿಹೋಗಲಿಂದೇ 

. ತನ್ನ ಗುಣವಾದ ಕಾಲುಗಳನ್ನು ಬಳಸುತ್ತಿದ್ದಾನೆ !.... ಆತನಿಂದಾಗಿ 
ಗೋರಿಯಿಂದ ಎದ್ದವರೂ ಕೂಡ ಬೆದರಿದ್ದಾರೆ !... ಅಲ್ಲಿ ನೋಡಿ 
ಆ ಲಾಜರಸ್‌ನನ್ನ : ನಿಮ್ಮೆಲ್ಲರಿಗಿಂತ ಹೆಚ್ಚು ಬಿಳುಚಿಕೊಂಡಿದ್ದಾನೆ 
!.... ನೀನು ಸಾವನ್ನು ಕಂಡಿರುವವ; ನಾಲ್ಕುದಿನ ಸತತ ಅದಕ್ಕೆ 
ಆತುಕೊಂಡೇ ಇದ್ದವ... ಜನ ಅಂದೂೊಂಡಿರುವುದಕ್ಕಿಂತಾ ಹೆಚ್ಚು 
ಭಯಂಕರವೆ ಅದು?... ಉತ್ತರಿಸುವುದಿಲ್ಲವೆ?..... (ದೀರ್ಥಕಾಲ 
ನಿಶಬ್ದತೆ). 


ಯೂಸುಫ್‌: ಕೇಳು ಮಗ್ಗಲೀನೆ... ನನಗೆ ಧೈರ್ಯದ್ದಾಗಲಿ ನಿಷ್ಠೆಯದಾಗಲಿ 
ಕೊರತೆಯಿಲ್ಲ... ಅರ್ಚಕರ ಸಾಮರ್ಥ್ಯವನ್ನು ಕಡೆಗಾಣಿಸಿ ನಾನು 
ಆತನ ಹಿಂಬಾಲಕರಿಗಾಗಿ ನನ್ನ ಮನೆಯನ್ನು ತೆರೆದಿಟ್ಟಿದ್ದೇನೆ. 
ಅದಕ್ಕಾಗಿ ಮುಂದೆ ಅನುಭವಿಸಬೇಕಾಗಿರುವುದು ಏನೆಂದು ನನಗೆ 
ತಿಳಿದಿದೆ... ಆತನಿಗಾಗಿ ನನ್ನೆಲ್ಲವನ್ನೂ, ನನ್ನ ಜೀವವನ್ನೂ 
ಬಲಿಕೊಡಲು ನಾನು ಸಿದ್ಧನಿದ್ದೇನೆ. ಆದರೆ ಆತನ ಇಚ್ಚೆ ಏನೆಂದು 
ನನಗೆ ತಿಳಿದಿದೆ, ಅದನ್ನು ನಾನು ಮೀರಲಾರೆ.... ಪೀಟರ್‌ ಆತನನ್ನು 


೧೫೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ರಕ್ಷಿಸ ಬಯಸಿ ಕತ್ತಿಯನ್ನು ಈಚೆ ಎಳದ... ಆತನೇ ಅದನ್ನು 
ಒರೆಯೊಳಕ್ಕೆ ಸೇರಿಸುವಂತೆ ಮಾಡಿದ್ದು.... ನಾನು 
ಗೆಸ್ತೆಮಾನೆಯಲ್ಲಿದ್ದೆ.... 

ಮರಿಯೆ ಮಗ್ಗಲೀನೆ: ಅಲ್ಲೇ ಇದ್ದೆ ಅಂದ ಮೇಲೆ ನೀನ್ಯಾಕೆ ಪೀಟರ್‌ಗೆ ಸಹಾಯ 
ಮಾಡಲಿಲ್ಲ?... ಪ್ರೀತಿಸಿದವರನ್ನು ನಾವು ಮೊದಲು ರಕ್ಷಿಸಬೇಕು; 
ಆಮೇಲೆ ಅವರ ಮಾತು ಕೇಳಬೇಕು!.... ಆತನನ್ನು ಮುಗಿಸಿದ ಮೇಲೆ 
ನೀನು ಏನು ಮಾಡುತ್ತೀಯ?... ಒ ಈ ಹೆದರುಪುಕ್ಕುಲರ ಜೊತೆ 
ನಾನು ಹೆಚ್ಚು ಸಮಯ ವ್ಯಯ ಮಾಡುತ್ತಿದ್ದೇನಲ್ಲ!..... ದಃ ಕೆಲಸಕ್ಕೆ 
ಬಾರದವರ ಮಧ್ಯೆ ನಾನೇನು ಮಾಡುತ್ತಿದ್ದೇನೆ?.... ಆತನ ರಕ್ಷಣೆಯ 
ಕಡೇ ಸಾಧ್ಯತೆಗಳನ್ನ, ಕಡೇ ಕ್ಷಣಗಳನ್ನ ಅಧ್ವಾನ ಮಾಡುತ್ತಿದ್ದೇನೆ... 
ನಾನೀಗ ವೀರುಸ್‌ನ ನೋಡಲು ಹೋಗುತ್ತೇನೆ; ಅದಾದ ಮೇಲೆ 
ನೋಡೋಣ.... ( ಬಾಗಿಲಶಡೆ ತಿರುಗುತ್ತಾಳೆ, ಅರಿಮಾಥಿಯಾ ಯೂಸುಫ್‌, 
ಮತ್ತುನಿಕೊದೀಮಸ್‌ ಅವಳಿಗೆ ಅಡ್ಡ ಹಾಕುತ್ತಾರೆ) 


ನಿಕೊದೀಮಸ್‌: ಆಚೆ ಹೋಗಬೇಡ, ಮಗ್ದಲೀನೆ; ಹೋದಿಯೆಂದರೆ ಆತನ ಸಾವೂ 
ಖಂಡಿತ, ಆತನ ಜೊತೆ ನಮ್ಮ ನಾಶವೂ ಖಂಡಿತ.... 


ಮರಿಯೆ ಮಗ್ಗಲೀನೆ: ಆಹ್‌! ಆತನ ಜೊತೆ ನಿಮ್ಮ ನಾಶ! ಅದೇ ಬಂದಿರೋದು!... 
ತಾಳಿ! (ಬಾಗಿಲ ಕಡೆ ಮತ್ತೊಂದು ಹೆಜ್ಜೆ ಇರಿಸುತ್ತಾಳೆ. ನಿಕೊದೀಮಸ್‌ 
ಬಲವಂತದಿಂದ ತಡೆಯುತ್ತಾನೆ) 


ನಿಕೊದೀಮಸ್‌: ನೀನು ಆಚೆ ಹೋಗುವಂತಿಲ್ಲ, 


ಮರಿಯೆ ಮಗ್ಡಲೀನೆ: ನಾನು ಆಚೆ ಹೋಗುವಂತಿಲ್ಲವೆ?.... ಹೌದು, ಹೆಣ್ಣಿನ 
ಜೊತೆಯಾದರೆ ನೀನು ಕಾದಲು ಧೈರ್ಯ ಮಾಡುತ್ತೀಯ. 
ಭೀತಿಯಿದ್ದಲ್ಲಿ ಇಂಥಾ ದಿಟ್ಟತನ ಹುಟ್ಟಿ ಬರುತ್ತೆಂದು ನಾನೆಂದೂ 
ಮನಗಂಡಿರಲಿಲ್ಲ. ಕಾಳಿಲ್ಲದ ಒಣಗಿದ ತೆನೆಗಳಂತೆ ನೀವೆಲ್ಲ ತಲೆ 
ಆಡಿಸುತ್ತಿದ್ದೀರ; ಮತ್ತೆ ಹೆಂಗಸರು, ತಾನಾಗೇ ತೋರಿ ಬರುತ್ತಿರುವ 


ಮರಿಯೆ ಮಗ್ಗಲೀನೆ/೧೫೭ 


ಅರಿಮಾಥಿಯದ ಯೂಸುಫ್‌: ನಮ್ಮ ಮಾತು ಕೇಳು, ಮಗ್ಗಲೀನೆ; ಆತನ ಬಗ್ಗೆ 
ಯೋಚಿಸು- ಆತ ನಿನ್ನ ಮಾತು ಕೇಳಿಸಿಕೊಂಡರೆ..... 


ಮರಿಯೆ ಮಗ್ಗಲೀನೆ: ಸರಿ, ಆತ ನನ್ನ ಮಾತು ಕೇಳಿಸಿಕೊಂಡರೆ ಏನಾಗುತ್ತದೆ? ಆ ದಿನ, 
ನಿಮ್ಮಗಳಲ್ಲಿ ಒಬ್ಬ, ನಾನು ಅತಿ ಬೆಲೆಬಾಳುವ ಮುಲಾಮನ್ನು ಆತನ 
ಪಾದಗಳಿಗೆ ಹಚ್ಚಿದೆ ಎಂದು ಆರೋಪಿಸಿದ ದಿನ ಆಯಿತಲ್ಲ, ಈಗಲೂ 
ಹಾಗೇ ಆಗುತ್ತದೆ !.... ಆತ ಹೇಳಿದ್ದು ಮರೆತು ಹೋಯಿತಾ?... 
ಯಾರು ನಿರಪರಾಧಿಗಳೆಂದು ಆತ ಸಾರಿದ್ದು, ಹೇಳು?.... ನಿನಗೆ 
ಏನೇನೂ ಅರ್ಥವಾಗಿಲ್ಲ!... ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ಆತನ 
ಬೆಳಕಿನಲ್ಲಿ ಬದುಕಿದ್ದೀರಿ, ಆದರೂ ನಾನೊಬ್ಬಳು ಕಂಡಿದ್ದೇನು ಎಂದು 
ನಿಮಗ್ಯಾರಿಗೂ ತಿಳಿದಿಲ್ಲ; ಯಾಕಂದರೆ ಕಡೇ ಗಳಿಗೆಯವರೆಗೂ ಹಿಂದೆ 
ಉಳಿದಿದ್ದನನ್ನನ್ನು, ನಿಮ್ಮ ಕೀಳಾತಿಕೀಳಾದ ದಾಸನಿಗಿಂತಲೂ ಕೀಳಾದ 


ನಿಕೊದೀಮಸ್‌: ( ಆಚಿಯ ಶಬ್ದ ಕೇಳಿಸಿಕೊಳ್ಳುತ್ತಾ) ಶ್‌ !... ಕೇಳಲ್ಲಿ!.... ಯಾರೋ ಈ 


ಮನೆಯ ಹೊರಗಡೆ ಓಡಾಡುತ್ತಿರುವಂತಿದೆ... (ಬಾರ್ತಿಮೇಯಸ್‌ಗೆ) 
ನೋಡಿ ಬಾ ಹೋಗು.... 


ಬಾರ್ತಿಮೇಯಸ್‌: (ಕಿಟಕಿ ಬಳಿಯಿಂದ) ಉದ್ದ ನಿಲುವಂಗಿಯಿಂದ ಮೈ ಮುಚ್ಚಿ 
ಕೊಂಡಿರುವ ಒಬ್ಬ ವಕಿ.... ರೋಮನ್‌... ನಿಂತ... ಬಾಗಿಲು 
ತಟ್ಟುತ್ತಿದ್ದಾನೆ.... ಒಳಗೆ ಬರುತ್ತಿದ್ದಾನೆ... ಬಾಗಿಲು ಮುಚ್ಚಿರಲಿಲ್ಲ... 


ಮರಿಯೆ ಮಗ್ಗಲೀನೆ: ( ಭೋಜನಶಾಲೆಯ ಬಾಗಿಲಕಡೆ ನುಗ್ಗುತ್ತಾ) ಅದು ಅವನೆ, ಲೂಸಿಯಸ್‌ 
ವೀರುಸ್‌ನೇ!... ಬಾಗಿಲು ತೆರೆಯಿರಿ! ಬೇಗ!... ಆತ ಬರುತ್ತಿರುವುದು 
ನನಗೆ ಕೇಳಿಸುತ್ತಿ 0 


ಭೋಜನ ಶಾಲೆಯ ಬಾಗಿಲು ತೆರೆಯುತ್ತದೆ. ಲೂಸಿಯಸ್‌ ವೀರುಸ್‌ ಕಾಣಿಸಿಕೊಳ್ಳುತ್ತಾನೆ. 
ಪವಾಡಗಳಿಂದ ಗುಣವಾದವರು, ಕುಂಟರು, ಭಿಕ್ಷುಕರು ಮತ್ತು ರೋಗಿಗಳ ವಿಚಿತ್ರ ಸಮಾವೇಶ 


ಕಂಡು ಸ್ವಬ್ಧನಾಗುತ್ತಾನೆ; ಮೂಕನಂತೆ ಹೊಸ್ತಿಲಲ್ಲೇ ನಿಂತು ಬಿಡುತ್ತಾನೆ. 


೧೫೮ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕ 


ದೃಶ್ಯ -೩ 
ಅದೇ, ಲೂಸಿಯುಸ್‌ ವೀರುಸ್‌ 


ಮರಿಯೆ ಮಗ್ಗಲೀನೆ: ( ತೋಳುಗಳನ್ನು ಚಾಚಿ ವೀರುಸ್‌ ಕಡೆ ಧಾವಿಸುತ್ರಾ) ನೀನೇ ನನ್ನವೀರುಸ್‌, 


ವೀರುಸ್‌ 


ಮರಿಯೆ 


ವೀರುಸ್‌ 


ಇದು ನೀನೇ ಬಂದಿದ್ದೂ!.... ನನ್ನ ಮುಖವನ್ನು ದಿಟ್ಟವಾಗಿ 
ನೋಡಬಲ್ಲ ಕಣ್ಣಗಳು ಇವು... ನಡುಗದ ಈ ಕತ್ರಿ ಈ ಭುಜಗಳು, 
ಈ ಕೈಗಳು!... ಬಾ! ಬಾ! ಈಗ ನಾವೇನು ಮಾಡಬೇಕು?.... ಆತನನ್ನು 


ಯಾವ ರೀತಿ ಸಹಾಯ ಮಾಡಬಲ್ಲೆವು?.... ಎಷ್ಟು ಗಂಡಾಳುಗಳು 
ನಿನಗೀಗ ಬೇಕಿದೆ?... ನಿನ್ನ ಆಳುಗಳಲ್ಲಿ ?.... ನಿನಗೆ ಚೆನ್ನಾಗಿ 
ಗೊತ್ತಿ ರುವಂತೆ ಆತ ಕೇವಲ ನಿರಪರಾಧಿಯಲ್ಲ ಬಹಳ ಪವಿತ್ರನೂ 
ಆಗಿದ್ದಾನೆ. ಮನುಷ್ಠರ ಆಲೋಚನೆಗೆ ನಿಲುಕದಷ್ಟು ಎತ್ತರದಲ್ಲಿದ್ದುನೆ... 
ಜಗತ್ತಿನ ಪಾಪಗಳಿಂದಾಗಿ ಆತ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಾನೆ; 
ಆದರೆ ನಮಗಾಗಿ ಆತನ ಬಲಿಯಾಗುವುದಕ್ಕೆ ನಾವು ಬಿಡಬಾರದು.... 
ಆತನ ಒಂದೇ ಒಂದು ಕಣ್ಣೋಟ, ಆತನ ಒಂದೇ ಒಂದು ಮಾತು, 
ಇವು ಎಲ್ಲಾ ಜನರ ಎಲ್ಲಾ ಜೀವಗಳಿಗಿಂತ ಮಿಗಿಲು! 


(ಕ್ರೂರವಾಗಿ) ನಾನು ನಿನ್ನನ್ನು ಇಂಥಾ ಜಾಗದಲ್ಲಿ ಭೇಟಿಯಾಗಬೇಕಿತೆ?... 


ಇವರು ನಂಬಿಕಸ್ತರು... ಆತ ಇವರನ್ನು ಪ್ರೀತಿಸಿದಷ್ಟೇ ಇವರೂ 
ಆತನನ್ನು ಪ್ರೀತಿಸಿದವರು. ಆದರೆ ಅವರಿಗೊಬ್ಬನಾಯಕ ಬೇಕು.... 
ನಿನ್ನನ್ನೇ ಕಾಯುತ್ತಿದ್ದರು.... ನೀನು ಹೋದಲ್ಲೆಲ್ಲಾ 
ಹಿಂಬಾಲಿಸುತ್ತಾ ರೆ... 


: (ಅಣಕಿಸುವಂತೆ) ನಾನು ಬಂದಿರುವುದು ಇಂಥ ವಿಚಿತ್ರ ಸೈನಿಕರನ್ನು 


ಮುನ್ನಡೆಸಲು ಅಲ್ಲ... ನಿನ್ನ ಉದ್ದೇಶವೇ ನನಗೆ ತಿಳಿಯುತ್ತಿಲ್ಲ. 
ಎಲ್ಲೋ ಅಪಾರ್ಥವಾಗಿದೆ; ಇಷ್ಟೊಂದು ಸಾಕ್ಷಿಗಳ ಮುಂದೆ ಅದನ್ನು 
ಇಲ್ಲಿ ವಿವರಿಸುವುದು ಸೂಕ್ತವೆಂದು ನನಗನ್ನಿಸುತ್ತಿಲ್ಲ.... 


ಮರಿಯೆ ಮಗ್ದಲೀನೆ/೧೫೯ 


ಮರಿಯೆ : ಸರಿಯಾಗಿ ಹೇಳಿದೆ... (ಉಳಿದವರಿಗೆ) ನಮ್ಮನ್ನು ನಮ್ಮ ಪಾಡಿಗೆ ಬಿಡಿ... 
ಕಲಸಕ್ಕೆ ತೊಡಗಬೇಕಾದ ಕಾಲ ಬಂದಾಗ ನಾನೇ ಕರೆಯುತ್ತೇನೆ... 


ಮರಿಯೆ ಮಗ್ಗಲೀನೆ ಮತ್ತು ಲೂಸಿಯುಸ್‌ ವೀರುಸ್‌ ಹೊರತು ಮಿಕ್ಕವರು 


ನಿಷ್ಕ್ರಮಣ 
ದೃಶ್ಯ -೪ 
ಲೂಸಿಯುಸ್‌ ವೀರುಸ್‌, ಮರಿಯೆ ಮಗ್ಗಲೀನೆ 
ವೀರುಸ್‌ : (ಕುಹಕ) ಆ ಅಸಾಮಾನ್ಯ ಜನರು ಯಾರು?... ಅಷ್ಟೊಂದು ಜನ 


ಕುಂಟರು, ಅಲೆಮಾರಿಗಳು, ನಾತಹೊಡೆಯುವ ರೋಗಿಷ್ಠರು 
ಇಷ್ಟೊಂದು ಸಂಖ್ಯೆಯಲ್ಲಿ ಜಮಾಯಿಸಿರುವುದನ್ನು ನಾನು ಎಂದೂ 
ನೋಡಿರಲಿಲ್ಲ... ಅವರಿಗೆ ನಿನ್ನಿಂದೇನಾಗಬೇಕು? ನನಗೆ ಯಾರೋ 
ಹೇಳಿದರು, ನೀನು ಮೇಧಾವಿ ಸಿಲಾನುಸ್‌ರ ಮನೆಯಲ್ಲಿ ಒಮ್ಮೆ 
ಎಷ್ಟು ಹಿತವಾಗಿ ಇಂಥ ಕೆಟ್ಟಕ್ರಿಮಿಗಳ, ಮುದಿಯ, ಕುರೂಪಿ, ಕೊಳಕು 
ಹಾಗೂ ರೋಗಿಷ್ಠ ಯಹೂದ್ಯರನ್ನು ಅಣಕಿಸಿದ್ದೆಯೋ ಅಂಥವರ 
ನಡುವೆಯೇ ಇದ್ದೀಯ ಎಂದು. ಆದರೆ ಅವರಿಗೆ ನಿನ್ನ ಜೊತೆ 
ಇಷ್ಟೊಂದು ಸಲಿಗೆ ಎಂದರೆ ನಾನು ನಂಬುತ್ತಿರಲಿಲ್ಲ... ಹೇಗೊ, 
ಅದಕ್ಕೂ ನನಗೂ ಸದ್ಯಕ್ಕೆ ಸಂಬಂಧವಿಲ್ಲ. ಆದರೆ ನಾನು ಹೇಳಿದ್ದೆ 
ಮತ್ತೆ ಬಹುಬೇಗ ಭೇಟಿಯಾಗಬೇಕಾಗುತ್ತದೆ ಬಂದು ಟಃ 
ಅಪ್ಪಿಯುಸ್‌ ಹೇಳಿದ, ನೀನು ನನಗಾಗಿ ರೋಮನ್‌ ಬಿಡಾರಗಳಲ್ಲಿ 
ಹುಡುಕಾಡುತ್ತಿದ್ದಿ ಎಂಡು. ನಿನ್ನ ಆಮಂತ್ರಣದಿಂದಾಗಿ 
ಮಿಕ್ಕಿದ್ದಲ್ಲವನ್ನು ಹಾಗೇ ಬಿಟ್ಟು ನಾನು ಇತ್ತ ಧಾವಿಸಿದೆ. ಏನಾಗುತ್ತಿದೆ 
ಎಂದು ನನಗೆ ತಿಳಿದಿತ್ತು ಅದಿಕ್ಕೆ ಸಮಯವನ್ನು ಮುಂದೂಡುತ್ತಿದ್ದೆ 


ಮರಿಯೆ : ನೀನು ಅದೆಷ್ಟು ಒಳ್ಳೆಯವ, ದಯಾಳು! ನಿನ್ನ ಇರವೇ ನಿನ್ನ 
ಮುಗ್ಗುಳಗೆಯೇ ಎಷ್ಟು ಭರವಸೆ ನೀಡುತ್ತಿದೆ!.... ಅವರೆಲ್ಲ... 
ನಿನಗೇ ಗೊತ್ತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು! ಬಾ ನಮ್ಮ ಗುರು 


ಹೇಳುವ ಹಾಗೆ ಬಿದರಿನಂತೆ ಇವರೆಲ್ಲ ಥರಥರ ನಡುಗುತ್ತಿದ್ದರು, 
ನಾನು ಅಸಹಾಯಕಳಾಗಿ ನಾಚಿಕಯಿಂದ ಸತ್ತು ಹೋಗು 


೧೬೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 
ವೀರುಸ್‌ 


ಮರಿಯೆ 


ವಂತಾಗಿತ್ತು.. ಆದರೆ ನನಗೆ ಗೊತ್ತಿತ್ತು ನೀನು ನಮ್ಮ ಬಳಿ ಬಂದೇ 
ಬರುತ್ತೀಯ ಎಂದು. ಇದೊ, ನೀನು, ನಿನ್ನ ತೋಳುಗಳು, ನಿನ್ನ 
ವಕ್ಷಸ್ಥಳ... ನನಗನ್ನಿಸುತ್ತೆ, ಇಡೀ ರೋಮ್‌ ತಾನೇ ನಮ್ಮನ್ನು 
ರಕ್ಷಿಸುತ್ತಿದ್ದಾಳೆ, ಹಾಗಾಗಿ ನಿನ್ನ ಸಮರ್ಥ ತೋಳುಗಳು ಆತನನ್ನು 
ದೂರ ಮಾಡುವುದಿಲ್ಲ ಎಂದು.... 


: ಇವು ನಿನ್ನಂತೂ ದೂರ ಮಾಡುವುದಿಲ್ಲ ಮಗ್ಗಲೀನ್‌. ಆದರೆ 


ಮಿಕ್ಕಿದ್ದು ಎಲ್ಲ ನಿನ್ನೊ ಬ್ಬಳನ್ನೆ € ಆಧರಿಸಿದೆ.... ನಾನು ಒಳ್ಳೆಯವನಿರ 
ಬಹುದು, ದಯಾಳು ಆಗಿರಬಹುದು. ಆಗಿರುವುದು ಮಾತ್ರ ನನ್ನದೇ 
ರೀತಿಯಲ್ಲಿ; ನಾವಿಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿ 
ಕೊಳ್ಳಬೇಕು.... ಅಂದ ಹಾಗೆ, ನಾನು ಮೊದಲೇ ಹೇಳಿದ್ದ ಹಾಗೆ, 
ನೀನು ಇಷ್ಟೊಂದು ಆಸಕ್ತಿ ವಹಿಸುತ್ತಿರುವ ಆತನನ್ನು ಹಿಡಿದು 
ಹಾಕಲಾಗಿದೆಯೆ? ..... 


ದಸ್ತಗಿರಿ ಮಾಡಿರುವುದು ಮಾತ್ರವಲ್ಲ, ದೇವಾಲಯದ ಎಲ್ಲ 
ಕೆಲಸದವರು, ಚಾಕರಿಮಾಡುವವರು, ಅಡಿಗೆ ಮುಸಾರೆ 
ಮಾಡುವವರು- ಎಲ್ಲರೂ ಅವನತ್ತ ನುಗ್ಗಿ, ಅಪಮಾನಿಸಿ, ನಿಂದಿಸಿ 
ಕೆಟ್ಟ ದಾಗಿ ಕಂಡಿದ್ದಾ ೨103 ಅಷ್ಟೇ ಅಲ್ಲ, ಅವರು ಪುಕ್ಕಲರಾದ್ದರಿ6ದ 
ತಾವೊಬ್ಬರೇ ಹಾಗೆ ಮಾಡಿದ್ದು ಎನಿಸಿಕೊಳ್ಳಲು ಧೈರ್ಯವಿಲ್ಲ ದ್ದರಿಂದ, 
ರೋಮನ್‌ ಸೈನಿಕರ ಸಹಾಯವನ್ನೂ ಪಡೆದುಕೊಂಡಿದ್ದಾ ರೆ. 


: ಗೊತ್ತಿದೆ... ನಾವೀಗ ನೇರವಾಗಿ ವಿಷಯಕ್ಕೆ ಬರುವುದು 


ಹೌದು, ಅಧ್ವಾನ ಮಾಡಲು ಹೆಚ್ಚು ಸಮಯವೇ ಇಲ್ಲ... 


: ಹೌದು, ನಿಜ. ಈಗ ಪ್ರಶ್ನೆ ಅವನ ದಸ್ತಗಿರಿಯ ಕುರಿತದ್ದು ಅಲ್ಲ, ಜನರ 


ಕೆಟ್ಟ ನಡುವಳಿಕೆ ಕುರಿತದ್ದೂ ಅಲ್ಲ. ಬದಲಾಗಿ ಸಮೀಪಿಸಿರುವ ಆತನ 
ಸಾವಿನ ಕುರಿತದ್ದು. ನಾನು ದೇಶಾಧಿಕಾರಿ ಪಾಂತಿಯಸ್‌ 
ಪಿಲಾತ್‌ರನ್ನು ಕಂಡು ಬಂದಿದ್ದೇನೆ. 


ಒಳ್ಳೆಯದಾಯಿತು. ಏನು ಹೇಳಿದರು ಅವರು? 


ಮರಿಯೆ ಮಗ್ಗಲೀನೆ/೧೬೧ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 
ವೀರುಸ್‌ 


೧೬೨/ಮಾರಿಸ್‌ 


: ಅವನು ಗಲಿಬಿಲಿಗೊಂಡಿದ್ದ ಅವನು ಮೆತ್ತಗಿನ ಮನುಷ್ಯನಾದರೂ 


ಧೃಢ ನಿರ್ಧಾರದವ. ಜಗಳ- ಹಿಂಸಾಚಾರಗಳ ಶತ್ರು. ಒಂದು ಕಡೆ 
ಪುರೋಹಿತರು ಮತ್ತವರ ಪಂಥದವರ ರಕ್ತದಾಹಿ ಬಂಡಾಯದ 
ಅನಿವಾರ್ಯತೆ; ಇನ್ನೊಂದು ಕಡೆ ನಿಸ್ಸಂಶಯವಾಗಿ ತಾಪತ್ರಯ 
ದಾಯಕನೂ ಅಪಾಯಕಾರಿಯೂ ಆದ ರೋಮೀಯ ಕಾನೂನು 
ಕಟ್ಟಳೆಗಳ ಕಣ್ಣುಗಳಲ್ಲಿ ಮರಣ ದಂಡನೆಗೆ ಗುರಿಯಾದ 
ಗಲಭೆಕೋರನ ಬಲಿ- ಈ ಎರಡರ ಮಧ್ಯೆ ಅವನು ಆಯ್ಕೆ 
ಮಾಡಿಕೂಳ್ಳಬೇಕಾಗಿತ್ತು. ನಾನು ನನ್ನ ಕರ್ತವ್ಯ ಮತ್ತು 
ಅಂತಃಕರಣಕ್ಕನುಸಾರವಾಗಿ ಮಾತಾಡಿದೆ. ಅವನು ಒಂದಿಷ್ಟೂ 
ಹಿಂಜರಿಯದೆ, ಹೆಚ್ಚು ಮಾನವೀಯವಾದ, ಬುದ್ದಿವಂತಿಕೆಯ 
ಮಾರ್ಗ ಆರಿಸಿಕೊಂಡ. ರೋಮಿನ ಶಾಂತಿ ಹೊಣೆಗಾರಿಕೆಯುಳ್ಳ 
ಸಶಸ್ತ್ರ ಸೈನಿಕ ನಾನಾದ್ದರಿಂದ ನಿನ್ನ ನಜರೀನನ ವಿಧಿಯನ್ನು ನನ್ನ 
ಕೈಲಿರಿಸಿಬಿಟ್ಟ - ಆದರೂ, ನಾವಿಬ್ಬರೂ ಇಲ್ಲಿ ಸಂಧಿಸುವುದಕ್ಕೆ ಮುಂಚೆ 
ನಾನೇ ಘಟನೆಗಳು ತಾವಾಗೇ ಬೇಕಾದ ದಿಕ್ಕು ಹಿಡಿಯಗೊಟ್ಟಿದ್ದೆ 
ಎಂದು ನಾನೀಗ ಒಪ್ಪಿಕೊಳ್ಳಲೇಬೇಕು. 


ಅಂದರೆ ಆತ ಉಳಿದುಕೊಂಡ ! ನನಗೆ ಖಂಡಿತವಾಗಿ ಗೊತ್ತಿತ್ತು! 
ಯಾವುದಕ್ಕೂ ಹೆದರದೆ ನಿನ್ನನ್ನೇ ಮೊರೆಹೋಗಬೇಕೆಂದು. ಎಷ್ಟು 
ಸರಿಯಾದ ದಾರಿ ಹಿಡಿದೆ! ' 


: ನಾವು ಅಷ್ಟು ಅವಸರಿಸಬಾರದು. ಯೋಚಿಸಬೇಕಾದ ವಿಚಾರಗಳು 


ಇನೂ ಬಹಳಷಿವೆ..... 
ಲ್ಕ ಟು 


ವಿಚಾರ ಮಾಡಬೇಕಾದ್ದುಇನ್ನೂ ಬಹಳಷ್ಟು ವಿಷಯಗಳಿವೆ ಎಂದು... 
ಒಂದು ವೇಳೆ ನಿನ್ನ ವಿಚಾರ ನನಗೆ ಏನೂ ತಿಳಿದಿರದಿದ್ದರೆ, ನನ್ನ 
ನಿರ್ಧಾರದಲ್ಲಿ ಸಂಶಯಕ್ಕೆ ಆಸ್ಪದವಿರುತ್ತಿರಲಿಲ್ಲ: ಅವನ ಬಗ್ಗೆ ಕರುಣೆ 
ಬಾರದೆ ಸಾರ್ವಜನಿಕರಿಗೆ ಬೇಸರವಾದರೂ ಸಹ ಆ ಪಾಪದವನನ್ನು 
ಬಲಿ ಹಾಕಿ ಬಿಡುತ್ತಿದ್ದ ಸಾಮ್ರಾಜ್ಯದ ಕಾನೂನು ಹಾಗೇ ಇರುವುದು ; 
ಆದರೀಗ: 


ಮೇತರ್‌ ಲಿಂಕ್‌: ವಾಚಿಕ 


ಮರಿಯೆ 


ವೀರುಸ್‌ 


ಮರಿಯೆ 
ವೀರುಸ್‌ 


ಮರಿಯೆ 


ಆದರೀಗ ಪರಿಸ್ಥಿತಿ ಬೇರೆ ತೈರನಾದ್ದು ನಿನಗೆ ಆತ ಯಾರೆಂದು ಗೊತ್ತು 
ಎಲ್ಲವಿಷಯವೂ ಗೊತ್ತು. .. ಒಂದು ಕ್ಷಣ ಹಿಂಜರಿಯಲಿಕ್ಕೂ ಯಾವ 
ಸಬೂಬೂ ಇಲ್ಲ; ಇಲ್ಲಾ ಡಿ ಭಯಂಕರವಾಗಿ ಬಿಡುತಿತು. ಸರ 


: ಹೌದು, ಒಂದುಕ್ಷಣ ಹಿಂಜರಿಯುವುದಕ್ಕೂ ಸಬೂಬಿಲ್ಲ; ಹೌದು 


ಹಾಗೇ ಭಯಂಕರವಾಗಿಬಿಡುತಿತ್ತು.... ನೀನಂದಂತೆ..... ಆದರೆ 
ನಾನು ಪ್ರೀತಿಸುವ, ಪ್ರೀತಿಸಬಲ್ಲ ಒಬ್ಬಳೇ ಹೆಣ್ಣನ್ನು ಎರಡನೆ ಬಾರಿ 
ಕಳಕೊಳ್ಳಬಾರದೆಂಬು ಉದ್ದೇಶದಿಂದ ಆಕೆ ಬಯಸುವ ನನ್ನ 
ಪ್ರತಿಸ್ಪರ್ಧಿಯನ್ನು ಅವನಿಗೆ ತಕ್ಕು ದಾದ ಸಾವಿನಿಂದ ದೂರ ತಳ್ಳದೇ 
ಇರಲೆ? ಅದಂತೂ ಅಸಾಧ್ಯ..... 


ನನಗೆ ಅರ್ಥವಾಗುತ್ತಿಲ್ಲ. 


: ಬಹಳ ಸರಳವಾಗಿದೆ: ಆತನನ್ನು ಉಳಿಸಿದೆನೆಂದರೆ ನಿನ್ನನ್ನು 


ತನ್ನೊಂದಿಗೆ ಸೋಲಿನಿಂದ ಸೋಲಿಗೆ, ತಪ್ಪು ಮತ್ತು ಅಸಹಾಯಕತೆಯ 
ತಳವಿಲ್ಲದ ಗುಂಡಿಯೊಳಕ್ಕೆ, ಯಾವ ಮಾನವ ಶಕ್ತಿಯಾಗಲಿ, 
ಬುದ್ಧಿಶಕ್ತಿಯಾಗಲು ನಿನ್ನನ್ನು ಅದರಿಂದ ಹೊರತೆಗೆಯಲಾರದಂತಹ 
ಗುಂಡಿಯೊಳಕ್ಕೆ ಕರೆದುಕೊಂಡು ಹೋಗಲು ನಾನೇ ಅವಕಾಶ 
ಮಾಡಿಕೊಟ್ಟಂತೆ ಆಗುತ್ತದೆ. ಅಲ್ಲದೆ, ನನ್ನ ವಿಷಯ ಹೇಳಬೇಕಂದಿರೆ 
ಸಲ್ಲದ ರೀತಿಯಲ್ಲಿ ನನ್ನ ಸಂತೋಷಗಳನ್ನು ಕದಿಯುವಾತನಿಗೆ 
ನಿನ್ನ ನ್ನು ನನ್ನ ಈ ಮುಗ್ಧ, ಮ ಖೂರ್ಪಿಕ್ಕೆ ಗಳಿಂದ ಶಾಶ್ವ ತವಾಗಿ 
ಕೊಟ್ಟಂತಾಗುತ್ತದೆ. ಬದಲಾಗಿ ಆತನನ್ನು ಅವನ ವಿಧಿಯ ಪಾಡಿಗೆ 
ಬಿಟ್ಟೆನೆಂದರೆ ನೀನು ಬೆಳಕಿನ ಬಳಿಗೆ ವಾಪಸ್ಸಾಗುವ, ನನ್ನ ದಾರಿಯಲ್ಲಿ 
ನೀನು ಮತ್ತೂಮ್ಮೆ ಸಿಗಬಹುದಾದ ಅವಕಾಶಗಳು ಉಳಿದು 
ಕೊಳ್ಳುತ್ತವೆ; ನನಗಿನ್ನೂ ಅನ್ನಿಸುತ್ತಿದೆ, ನಮ್ಮಿಬ್ಬರ ಜೀವಗಳು ಒಟ್ಟಿಗೆ 
ಇನ್ನೂ ಬಹಳಷ್ಟು ದಾರಿ ಕ್ರಮಿಸಬೇಕಿದ ಎಂದು. ನಿನಗೇ ತಿಳಿದಿದೆ, 
ರೋಮಿಗೆ ತಲುಪಿಸುವ ದಾರಿಗಳು ಅನೇಕ ಎಂದು.... 


ಈಗ ತಿಳಿಯುತ್ತಿದೆ... ಈಗ ಅರ್ಥವಾಗುತ್ತಿದೆ, 
ಅರ್ಥಮಾಡಿ ಕೊಳ್ಳಲೇ ಬೇಕಾಗಿದೆ.... ಆದರೆ ನಂಬಲಾಗುತ್ತಿಲ್ಲ... 


ಮರಿಯೆ ಮಗ 'ಲೀನೆ/೧೬೨. 


ವೀರುಸ್‌ 


ಮರಿಯೆ 
ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 


ಇಲ್ಲ ನಂಬಲಸಾಧ್ಯ, ನೀನು! ನಾನು ಚೆನ್ನಾಗಿ ಬಲ್ಲನೀನು, ಆತನನ್ನು 
ಸಾಯಿಸಲು ಇಷ್ಟ ಪಡುತ್ತೀಯೆಂದೂ, ಇದರಿಂದ ಆತ ಮಾಡಿಲ್ಲದ 
ತಪ್ಪಿಗೆ ಸೇಡು ತೀರಿಸಿಕೊಳ್ಳುತ್ತೀಯೆಂದೂ ಹೇಳಲು ಬಂದಿಲ್ಲ 
ತಾನೆ?.... ಇಲ್ಲ ವಿಷಯ ಏನೊ ಇದೆ. ಏನೋ ಇರಲೇಬೇಕು. 


: ಹೌದು, ವಿಷಯ ಬೇರೆ ಇದೆ. ಆತನನ್ನು ರಕ್ಷಿಸಲೇಬೇಕೆಂದು ನೀನು 


ಪಟ್ಟು ಹಿಡಿದಿರುವೆ ಅಂದರೆ... ನಮಗಿರುವುದು ಒಂದೇ ಮಾರ್ಗ. 
ಆದರೆ ನಾನು ತಲುಪಿರುವ ಘಟ್ಟ, ನಾನು ಈ ಸಾಹಸವನ್ನು 
ತಲುಪಿಸಿರುವ ಘಟ್ಟ ನೋಡಿದರೆ ಆತನನ್ನು ರಕ್ಷಿಸುವುದರ ಅರ್ಥ 
ನನ್ನ ನಾಶ ಎಂದಾಗುತ್ತದೆ. ಅಲ್ಲದೆ ಕಾಲ ಮೀರುತ್ತಿದೆ. ಶಿಕ್ಷೆ 
ಬರೆದದ್ದಾಗಿದೆ, ನಾನೇ ನೋಡಿದ್ದೇನೆ. ಬೆಳಕು ಹರಿಯುವ ಹೊತ್ತಿಗೆ 
ಅವನನ್ನು ಸಾಯಿಸುತ್ತಾರೆ ; ಯಾಕಂದರೆ ಪಸ್ಕಾ ಹಬ್ಬದಿಂದಾಗಿ 
ಕಾಲಾವಕಾಶ ಬಹಳ ಕಡಿಮೆ ಇದೆ. 


ನಾನೇನು ಮಾಡಬೇಕು?.... ತಕ್ಷಣ ಮಾಡುತ್ತೇನೆ ಹೇಳು. 


ಬಂಧಿ ನನ್ನ ಕಡೆಯವರ ಕಾವಲಿನಲ್ಲಿದ್ದಾನೆ ; ಹೀಗಾಗಿ ಅವನನ್ನು 
ತಪ್ಪಿಸಿಕೊಳ್ಳಲು ಬಿಡುವುದು ಅಸಾಧ್ಯವೇನಲ್ಲ BN 


ಹೌದು, ಹೌದು, ಸುಲಭವಾಯಿತು ; ಅದೇ ತಾನೇ ನಾವೀಗ 
ಮಾಡಬೇಕಾಗಿರುವುದು.... ಸ್ವತಂತ್ರ ನಾಗಿಬಿಟ್ಟನೆಂದರೆ ಆತ 
ಅಡಗಿಕೊಳ್ಳುತ್ತಾನೆ.... ಬರಬರುತ್ತಾ ಜನ ಆತನನ್ನು ಮರೆತು 
ಬಿಡುತ್ತಾರೆ... 'ಕುಲಹರಣ ಮಾಡುವುದು "ಬೇಡ. ಆದರೆ ಇದನ್ನು ನನಗೆ 
ಹೇಳಲೆಂದೇ ನೀನು ಬಂದಿರುವುದು ಯಾಕೆಂದು ತಿಳಿಯುತ್ತಿಲ್ಲ... 


ಬೇಗನೆ ತಿಳಿಯುತ್ತದೆ.... ಬಂಧಿಯ ಪರವಾಗಿ ನಾನೇ 
ಉತ್ತ ರಿಸುತೆ ತ್ತೇನೆ, ಆದ್ದ! ನೀಡಿ ತಿಳಿಯುತ್ತದೆ. ಆತನ ಸ ಸ್ವಾತಂತ್ರ ಕ್ಕಾಗಿ 
ಆತನಿಂದಾಗಿ ನಾನು ಎಷ್ಟು ಕಷ್ಟಕ್ಕೆ ಸಿಲುಕಿಕೊಳ್ಳಬಹುದೊ 


ಗೊತ್ತಿದೆಯಾ ನಿನಗೆ? 


ನಿರಪರಾಧಿಯೊಬ್ಬನನ್ನು ಬಿಡುಗಡೆ ಮಾಡಿ ನೀನು ನಿನ್ನ 
ಕರ್ತವ್ಯವನ್ನಪ್ಪೇ ಮಾಡುತ್ತೀಯ... 


೧೬೪/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಆತ ನಿರಪರಾಧಿಯೊ ಅಲ್ಲವೊ ವಿಚಾರಿಸುವುದು ನನ್ನ ಕೆಲಸವಲ್ಲ 
ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ನಾನು 
ನ್ಯಾಯವಾದಿಯಲ್ಲ, ಅವನ ಮೇಲ್ವಿಚಾರಕ ಮಾತ್ರ..... 


ನಿನ್ನ ಸೈನಿಕರು ಬಾಯಿ ಮುಚ್ಚಿಕೊಂಡಿರುತ್ತಾರೆ, ವಿಷಯ ಇನ್ಯಾರಿಗೂ 
ತಿಳಿಯವುದಿಲ್ಲ 


: ನನ್ನ ಸೈನಿಕರಿಗೆ ಬಾಯಿ ಮುಚ್ಚಿಕೊಂಡಿರುವುದು ಸಾಧ್ಯವಾಗ 


ಲಾರದು. ಅವರು ಮೌನ ಮತ್ತು ಸಾವಿನ ನಡುವೆ ಒಂದನ್ನು 
ಆರಿಸಿಕೊಳ್ಳಬೇಕಾಗಬಹುದು. ಹಾಗಾಗಿ ನಾನೇ ಹೇಳಿ ಮಾಡಿಸಿದೆ 
ಎನ್ನುವುದು ಎಲ್ಲರಿಗೂ ತಿಳಿದು ಬಿಡುತ್ತದೆ. ಇನ್ನು ಯಾವುದೇ 
ಬಲಿಪಶು ಅಥವಾ ಸೇಡು ಅಥವಾ ದ್ವೇಷವನ್ನು ಹಾಗೇ ಸುಮ್ಮನೆ 
ಕೈಬಿಡುವುದು, ಮರೆತು ಬಿಡುವುದು - ಯಾವುದೇ ಅರ್ಚಕರು 
ಮಾಡಿರುವ ಉದಾಹರಣೆಗಳಿಲ್ಲ. ಸೀದಾ ಹೋಗಿ ಮೊದಲು 
ಆಂತಿಯೋಖ್‌ನಲ್ಲಿ ಸಿರಿಯಾದ ಗವರ್ನರ್‌ ಬಳಿ, ಆಮೇಲೆ ಶಂಕೆ 
ಎಂಬ ಗಾಳಿ ಮಾತ್ರಕ್ಕೆ ಸಿಟ್ಟಿಂದ ಸಿಡಿದೇಳುವ ಸೀಜರನಲ್ಲೂ ದೂರು 
ಒಪ್ಪಿಸುತ್ತಾರೆ. ಸೀಜರ್‌ ಎಂಥಾ ವ್ಯಕ್ತಿಯೆಂದು ನಿನಗೇನಾದರೂ 
ಗೊತ್ತಾ? ಅವನ ನೆರಳು ಕಂಡರೂ ರೋಮಿನ ಮಹಾನ್‌ ವ್ಯಕ್ತಿಗಳು, 
ಶಕ್ತಿಶಾಲಿಗಳು ನಡುಗಿ ಹೋಗುತ್ತಾರೆ..... ನನಗಂತೂ ಸಾವಿನ 
ಶಿಕ್ಷೆಯಲ್ಲದಿದ್ದರೆ ರೋಮಿನಿಂದ ಉಚ್ಛಾಟನೆಯಾದರೂ ' 
ಎಧಿಸುತ್ತಾನೆ. ಆದರೆ ನಾವು ರೋಮನ್ನರಿಗೆ ಉಚ್ಛಾಟನೆಗಿಂತ ಸಾವೇ 
ಮಧುರವಾಗಿ ತೋರುತ್ತದೆ.... ಇದೇ, ಇದೇ ನಾನು ಬಾಜಿ 
ಮಾಡಬೇಕಾಗಿರುವುದು; ಈಗ ನೀನು ಏನು ಬಾಜಿ ಮಾಡಲು 
ತಯಾರಿರುವೆಯೊ ಕಾಯುತ್ತಿದ್ದೇನೆ. 


ನನ್ನ ಬಾಜಿ ಏನೆಂದು ಕಾಯುತ್ತಿದ್ದೀಯ?.... ಏನು ಕೊಡಲಿ ನೀನೇ 
ಹೇಳು? ನನ್ನಲ್ಲಿ ಏನೂ ಉಳಿದಿಲ್ಲ... ಆವತ್ತು ಸಾಯಂಕಾಲ ನನ್ನ 
ಹತ್ತಿರ ಇದ್ದದ್ದನ್ನೆಲ್ಲ ಬಡವರಿಗೆ ಹಂಚಿಬಿಟ್ಟೆ.... 


'ಬಡವರಿಗೆ ಕೊಡುವಂಥದ್ದೇನನ್ನೂ ನಾನು ಕೇಳುತ್ತಿಲ್ಲ... ಅಲ್ಲದೆ, 


ಗಾಳಿಗೆ ತೂರುವಂಥಹ ಮಾತುಗಳನ್ನು ಅದಲು ಬದಲು ಅರ್ಥ 


ಮರಿಯೆ ಮಗ್ಗಲೀನೆ/೧೬೫ 


ನೀಡುವ ಮಾತುಗಳನ್ನು ಸಾಕಷ್ಟು ಕೇಳಿದ್ದೇನೆ.... ಆಹ್‌! ನನ್ನ ವಿಧಿ, 
ನಾನು ಗಡೀಪಾರಾಗುವ ವಿಚಾರಕ್ಕಿಂತ ನ್ಯಾಯಾನ್ಯಾಯವಾಗಲಿ, ಆ 
ಅಲೆಮಾರಿಯಾಗಲಿ ನನಗೆ ಮುಖ್ಯವೆನಿಸುವುದಿಲ್ಲ! ಕಿ ನನಗೆ 
ಬೇಕಿರುವುದು ನೀನು, ನೀನೊಬ್ಬಳೇ ನಿನ್ನದೆಲ್ಲವೂ ಎಂದೂ, ನನಗೆ 
ಅನೇಕ ವರ್ಷಗಳಿಂದ ಈ ಬಯಕೆ ಇರುವುದೂ ಮತ್ತು ಇದು ನನ್ನ 
ಸದಾವಕಾಶ ಎಂದೂ ನಿನಗಿನ್ನೂ ಅರ್ಥವಾಗಿಲ್ಲವೆ? ಈ ಕ್ಷಣ 
ಸುಂದರವಾಗಿಲ್ಲ, ನಿಜ, ನಾನು ಕನಸಿದಂತೆ ಕೂಡ ಇಲ್ಲ!.... ಆದರೆ 
ನನ್ನ ಪಾಲಿಗೆ ಸಿಕ್ಕಿದ್ದೇ ಇದು ; ಮನುಷ್ಯನಾದವನು ತನ್ನ ಜೀವನ 
ರೂಪಿಸಿಕೊಳ್ಳಲು ತನ್ನ ಕೈ ಹಿಡಿಸಿದ್ದಷ್ಟು ಮಾತ್ರ ತೆಗೆದುಕೊಳ್ಳಬಲ್ಲ!.... 
ಈಗ ನಾವಿಬ್ಬರೂ ಎದುರುಬದುರು ನಿಂತಿದ್ದೇವೆ. ನಮ್ಮ ನಮ್ಮ 
ಹುಚ್ಚುತನದೊಂದಿಗೆ. ಆ ಹುಚ್ಚುತನಗಳು ನಮಗಿಂತಲೂ 
ಶಕ್ತಿಶಾಲಿಯಾಗಿವೆ. ಅವು ಎಂದೂ ಕಡಿಮೆಯಾಗವೆಂಬಂತೆ 
ನಾವಿಬ್ಬರೂ ಈಗ ಒಂದು ಒಪ್ಪಂದಕ್ಕೆ ಬರಬೇಕು!.... ನೀನು 
ಆತನನ್ನು ಹೆಚ್ಚು ಹೆಚ್ಚು ಪ್ರೀತಿಸಿದಷ್ಟೂ ನನಗೆ ನಿನ್ನ ಮೇಲಿನ ಪ್ರೀತಿ 
ಹೆಚ್ಚುತ್ತಿದೆ. ಆತನನ್ನು ನೀನು ರಕ್ಷಿಸಬಯಸಿದಷ್ಟೂ ನನಗೆ ಆತನನ್ನು 
ನಾಶಮಾಡಬೇಕೆನಿಸುತ್ತಿದೆ! ನಾವಿಬ್ಬರೂ ಒಂದು ಒಪ್ಪಂದಕ್ಕೆ 
ಬರಲೇಬೇಕು.... ನಿನಗೆ ಆತನ ಜೀವ ಮುಖ್ಯ; ನನಗೆ ನನ್ನದು 
ಮುಖ್ಯ, ಆತನ ಜೀವ ನಿನಗೆ ಸಿಗಬೇಕೆಂದರೆ ನನಗೆ ನೀನು ಬೇಕು, 
ಅದೂ ಆತ ಸಾವಿಂದ ತಪ್ಪಿಸಿಕೊಳ್ಳುವ ಮುಂಚೆ.... 
ಅರ್ಥವಾಯಿತೆ?.... ಒಪ್ಪಿಗೆಯಾಯಿತೆ?.... ಧೈರ್ಯವಿದ್ದರೆ 
ಇಲ್ಲವೆಂದು ಹೇಳು, ಅವನ ರಕ್ತವು ಅವನ ಸಾವಿಗೆ ಕಾರಣಳಾದ, 


ಮರಿಯೆ ಓಹೋ, ಹಾಗೋ ವಿಷಯ!.... ಈಗ ತಿಳಿಯುತ್ತಿದೆ... ನನಗಂತೂ 
ಪ್ರಜ್ಞೆಯೇ ಇಲ್ಲದ್ದರಿಂದ ಆ ವಿಚಾರ ಹೊಳೆಯಲೇ ಇಲ್ಲ; ಆದರೆ 
ಹೀಗೇ ಆಗುವುದಿತ್ತು. ಆದ್ದರಿಂದಲೇ ಬಹುಶಃ ನೀನು 
ಮಾತಾಡುತ್ತಿದ್ದಾಗ ಇದ್ದ ವಿಶ್ವಾಸವೇ ಹೋಗಹತ್ತಿದ್ದು!.... ಎಷ್ಟು 


8 


ವಿಚಿತ್ರ, ಎಷ್ಟು ಭಯಂಕರ!.... ಇದನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ 
ಸಮಯ ಬೇಕಾಗಬಹುದು.... ಆಲೋಚನೆಗಳು ಹಳಿ ತಪುತಿವೆ. 


ಎಡ 


೧೬೬/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಆತ್ಮಸ್ಥೈರ್ಯ ಭಾವಿಯೊಳಕ್ಕೆ ಎಸೆದ ಕಲ್ಲು ಬೀಳುವಂತೆ 
ಕುಸಿಯುತ್ತಿದೆ... ಯಾವುದರ ಅರ್ಥವೂ ಸಿಗುತ್ತಿಲ್ಲ... ಎಲ್ಲಿ 
ನಿಂತಿದ್ದೀವಿ ಎಂದೂ ತಿಳಿಯುತ್ತಿಲ್ಲ... 


ಇಲ್ಲ ನಿನಗೆ, ನನಗೆ ತಿಳಿದಿದೆ; ಇದರಲ್ಲಿ ಅಸಾಮಾನ್ಯವಾದ್ದು 
ಏನಿಲ್ಲವಲ್ಲ..:. ಕೆಲವು ದಿನಗಳ ಹಿಂದೆಯಾಗಿದ್ದರೆ ನಿನ್ನನ್ನು ಇಷ್ಟು 
ಒತ್ತಾಯಪಡಿಸುವ ಅಗತ್ಯವಿರಲಿಲ್ಲ: ಆದರೆ ಇವತ್ತು ಪ್ರೇಮದ ಬೆಲೆ 
ಬೇರೆಯಾಗಿದೆ. ಒಂದು ಜೀವದ ಬೆಲೆಯೇ ನಿನಗೆ ಎಲ್ಲಕ್ಕಿಂತ 
ಮುಖ್ಯವಾಗಿರುವಾಗ... ನೀನು: ಯಾಕೆ ಹೀಗೆ ಎಂದು ನನಗೆ 
ಅರ್ಥವಾಗುತ್ತಿಲ್ಲ. 


ಅಯ್ಯೊ, ನಿನಗೆ ಅರ್ಥವಾಗುತ್ತಿಲ್ಲ !.... ಆತನ ಬಗ್ಗೆ ಪ್ರೀತಿ 
ಇಲ್ಲದವರಾದರೂ ವಾಸಿ, ಅವರಿಗಾದರೂ ಅರ್ಥವಾಗುತ್ತಿತ್ತೇ ನೋ 
!... ಹಾಗಾದರೆ ಅಂತರಂಗ ಹೊಕ್ಕು ಆತ್ಮವನ್ನು ಕಂಡಿರುವವಳು 


ಇಡೀ ಜೀವನದಲ್ಲಿ ಆತ ನನ್ನ ಜೊತೆ ಮಾತಾಡಿರುವುದು ಮೂರೇ 
ಸಲ. ಆದರೂ ಆತನ ಆಲೋಚನೆಗಳೇನೆಂದು ನನಗೆ ಗೊತ್ತು ಆತನ 
ಬೇಕು ಬೇಡಗಳೇನೆಂದು ನನಗೆ ಗೊತ್ತು. ನಾನ್ನು ಆತನೊಳಗೇ 
ಇರುವೆನೆನ್ನುವಷ್ಟು ಸಮೀಪದಿಂದ ಆತನನ್ನು ಸಂಪೂರ್ಣವಾಗಿ 
ಬಲ್ಲೆ. ಆತ ಇಲ್ಲೇ ಹತ್ತಿರದಲ್ಲೇ ನಿಂತು ತನ್ನ ದೃಷ್ಟಿಯನ್ನು ನನ್ನ 
ಹುಬ್ಬುಗಳ ಮೇಲೆ ನೆಟ್ಟಿರುವಂತೆ, ಇಲ್ಲಿ ಸ್ವರ್ಗದಿಂದ ದೇವತೆಗಳು 
ಇಳಿದು ಬರುತ್ತಿರುವಂತೆ ಭಾಸವಾಗುತ್ತಿದೆ ಸ ನಾನು ಆತನ 
ಪಾದಗಳನ್ನು ಚುಂಬಿಸಿ ನನ್ನ ಕೂದಲಿಂದ ಒರೆಸಿದ ಆ'ಸಂಜೆ 
ನನಗಾದಂತೆ..... 


ನಾನು ತಡವಾಗಿ ಬಂದಿರುವೆನೆಂದು ನನಗೆ ಗೊತ್ತಿತ್ತು ಆದರೆ ನೀನು 
ಇಷ್ಟುದೂರ ಹೋಗಿದ್ದೀಯೆಂದು ಮಾತ್ರ ಗೊತ್ತಿರಲಿಲ್ಲ... ಆತನಿನ್ನ 
ಜೊತೆ ಮೂರೇ ಮೂರು ಸಲ ಮಾತಾಡಿದ್ದರೂ ಹೆಚ್ಚು ಸಮಯ 
ತೆಗೆದುಕೊಳ್ಳದೆ ನನ್ನ ಸಂಶಯ ನಿವಾರಣೆಯಾಗುವಂಥ ಮಾತನ್ನೇ 
ಆಡಿರಬೇಕು.... ಈಗ ನಾವು ಶಾಂತರಾಗೇ ಇರೋಣ. ಇದು 


ಮರಿಯೆ ಮಗ್ಗಲೀನೆ/೧೬೭ 


ಪ್ರೇಮದ ಪ್ರಶ್ನೆಯಲ್ಲ ನಿನ್ನಪ್ರಿಯತಮನನ್ನೇ ಕೇಳಿದರೂ ಆತಕೂಡ 
ಸಾವಿನ ಎದುರು ಒಂದು ಚುಂಬನವೇನೂ ತೂಕದ ವಿಚಾರವಲ್ಲ 
ಎಂದು ಹೇಳಿಯಾನು.... ಆತನನ್ನು ನೀನು ಇಷ್ಟೊಂದು 
ಪ್ರೀತಿಸುವಾಗ ಆತನ ಜೀವಕ್ಕಾಗಿ ಸ್ವಲ್ಪ ಅಸಂತೋಷವನ್ನು 
ಸಹಿಸಲಾರೆಯಾ?..... ಈ ಕೋಣೆಯಲ್ಲಿ ಕನ್ನಡಿಯೇನಾದರೂ 
ಇದ್ದಿದ್ದರೆ ಹೋಗಿ ಕುತೂಹಲದಿಂದ ನನ್ನ ಮುಖವನ್ನ 
ನೋಡಿಕೊಳ್ಳಬೇಕಿತ್ತು... ನೀನು ಆರಾಧಿಸುವ ಆ ಒಬ್ಬನ ಸಾವನ್ನ 
ನಾನು ಎಲ್ಲಕ್ಕಿಂತ ಹೆಚ್ಚು ಬಯಸುತ್ತಿರುವುದಕ್ಕೆ ಕಾರಣವೇನೆಂದು 
ನೋಡಿ ತಿಳಕೊಳ್ಳಬೇಕಿತ್ತು !.... ಆದರೆ ಏನಿದು?.... ನಾನು 
ಊಹಿಸಲೂ ಆಗದ ವಿಚಾರಗಳನ್ನು ಚಿಂತಿಸುತ್ತಿರುವೆ ಎಂದು 
ನೋಡಿದವರು ಅಂದುಕೊಳ್ಳಬಹುದು!... ನಾನೇನು ಹೇಳಿದೆ ? 
ನಾನೇನು ಮಾಡಿದೆ?.... ನಿನ್ನ ಮುಖ ಕಿವುಚೆದೆ.... ಅಷ್ಟು ಸಿಟ್ಟಿನಿಂದ 
ನನ್ನನ್ನು ನೋಡುವ ಅವಶ್ಯಕತೆ ಇಲ್ಲ.... ಸೂರ್ಯ ನೆಲಕ್ಕೆ 
ಉರುಳಿದನೇನೋ, ಗೋರಿಗಳು ಬಿರಿದವೇನೊ, ಅಣುಗಳೆಲ್ಲ 


ಸಿಡಿದವೇನೊ ಎಂಬಂತೆ!.... 

ಮರಿಯೆ : ನನ್ನ ಪಾಡಿಗೆ ನನ್ನನ್ನು ಬಿಡು.... ನಿನಗೆ ಅರ್ಥವಾಗಲಾರದು... ನನಗೆ 
ಇದೀಗ ಅರ್ಥವಾಗಹತ್ತಿ; [a 

ವೀರುಸ್‌ : ಕೆಲವು ದಿನಗಳ ಹಿಂದೆ ನೀನು ಇಷ್ಟು ಮಂದ ಬುದ್ಧಿಯ 
ವಳಾಗಿರಲಿಲ್ಲ.... 

ಮರಿಯೆ : ( ಮೃದುವಾದ ದನಿಯಲ್ಲಿ ದೂರದಿಂದ ಎಂಬಂತೆ) ಹೌದು, ಹೌದು.... 


ಇಷ್ಟಿಷ್ಟೇ ಇಷ್ಟಿಷ್ಟೇ ಕಾಣಹತ್ತಿದೆ.... (ಶೂನ್ಯವನ್ನು ದಿಟ್ಟಿಸುತ್ತಾ)... ತಾನಾಗೇ 
ಬಿಚ್ಚಿಕೊಳ್ಳುತ್ತಿದೆ.... ಆದಿ ಇಲ್ಲದ, ಅಂತ್ಯವಿಲ್ಲದ, ಹೆಸರೇ ಇಲ್ಲದ 
ವಸ್ತುವಿನಂತೆ.... ಇಲ್ಲಿ ನನ್ನ ಕೈಯಲ್ಲಿ ಎರಡು ಸಾವುಗಳಿವೆ; ಈ 
ಭೂಮಿಯ ಮೇಲಿನ ನನ್ನಂಥ ಪಾಪದ ಪ್ರಾಣಿಗೆ ಬಹಳ 
ಭಾರವೆನಿಸುತ್ತಿದೆ.... 


\ 


೧೬೮/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 


ಅವನೊಂದಿಗೆ ನೀನೂ ಸತ್ತರೆ ಅವನ ಸಾವಿಗೆ ಇನ್ನಷ್ಟು ಕಹಿಯನ್ನು 
ಅನವಶ್ಯವಾಗಿ ಬೆರೆಸಿದಂತಾಗುತ್ತದೆ...... 


: (ಅದೇ ದನಿಯಲ್ಲಿ) ಇಲ್ಲ.... ನಾನು ನನ್ನಸಾವಿನ ಬಗ್ಗೆ ಹೇಳುತ್ತಿಲ್ಲ... 


ಬೇರೆ ಎರಡು ಸಾವುಗಳ ಬಗ್ಗೆ.... ನಾನು ಎಚ್ಚರವಾಗೇ ಇದ್ದೀನಿ.... 
ನರಕ ಸ್ಪಷ್ಟವಾಗಿ ಕಾಣಿಸುತ್ತಿದೆ... ನಿನಗೆ ಏನೂ ಕಾಣಿಸಲಾರದು, 
ಆದರೆ ನನಗೆ .... 


ಆತನ ರಕ್ಷಣೆ ಮತ್ತು ನಾನು ಪ್ರೇಮದಲ್ಲಿ ಮಾಡುತ್ತಿ ರುವ ತ್ಯಾಗ- ಈ 
ಸುದ್ದಿ ತರುವಾಗ ನನಗೆ ಆ ವಿಚಾರಗಳು ಗೋಚರವಾಗಲೇ ಇಲ..... 


ಣ್‌ 


ಇಲ್ಲಿ ಆಗುತ್ತಿರುವ ತ್ಯಾಗವನ್ನು, ಆ ದೇವತೆಗಳೇ ನೋಡಲು ಹೆದರುವ 
ಈ ತ್ಯಾಗವನ್ನು ನೀನು ನೋಡುವಂತಿದ್ದರೆ.... ಆತ ಧರೆಗಿಳಿದು 
ಬಂದಾಗಿನಿಂದ ಇಲ್ಲಿ ಏನೇನೆಲ್ಲ ಆಗಿದೆ ಎಂದು ನೀನಂತೂ 
ತಿಳಿಯಲಾರೆ!.... ಇದು ಮೊದಲಿನ ಪ್ರಪಂಚವಾಗಿಯೇ ಉಳಿದಿಲ್ಲ; 
ಹಾಗೇ ಹಳೆಯ ಪ್ರಪಂಚವಾಗಿ ಉಳಿಯಲು ಸಾಧ್ಯವಿಲ್ಲ... ಆತ 
ಬರುವ ಮುಂಚೆ ಅತಿ ಪವಿತ್ರರೂ ಹಿಂಜರಿಯುತ್ತಿರಲಿಲ್ಲ!.... ಆತ 
ಬರುವ ಮಂಚೆ !.... ಈಗ, ಆತನಿಂದಾಗಿ ನಾನು ಮರುಹುಟ್ಟು 
ಪಡೆದೆ. ಆತನಲ್ಲದೆ ಬೇರೆ ಯಾರಾದರೂ ಆಗಿದಿದ್ದರೆ ನನಗೆ ಶಕ್ತಿಯೇ 
ಇರುತ್ತಿರಲಿಲ್ಲ!.... ನಾನು ಪ್ರೀತಿಸಿದ್ದನ್ನು ಉಳಿಸಿಕೊಳ್ಳಲು ಆತ 


೧ 


ಪ್ರೀತಿಸಿದ್ದರ ಎರುದ್ಧ ಪಾಪವೆಸಗಬೇಕಾಗಿದೆ!.... ಆದರೆ ಆತ 


ನೀನು ನಿಗದಿ ಪಡಿಸುವ ಬೆಲೆ ತೆತ್ತು ನಾನೇನಾದರೂ ಆತನ ಜೀವ 
ಕೊಂಡುಕೊಂಡರೆ, ಆತನ ಆಸೆ, ಆಕಾಂಕ್ಷೆಗಳೆಲ್ಲವೂ ಸತ್ತಂತೇ ಸರಿ! 
ಬುಡ್ಡಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಬೆಂಕಿಯನ್ನು 


ಮರಿಯೆ ಮಗ್ಗಲೀನೆ/೧೬೯ 


ಕೊಚ್ಚೆಯೊಳಕ್ಕೆ ಅದ್ದ' ಲಾರೆ! ಆತನನ್ನು ಸೋಕಬಹುದಾದ ಆ ಒಂದು 


ಪ್ರೇಮಭಾರದಿಂದ ನಾನೇನಾದರೂ ಒಂದು ಕ್ಷಣ ಹತೋಟಿ 
ತಪ್ಪಿದರೂ ಆತನ ಹೇಳಿದ್ದೆಲ್ಲಾ ಆತ ಮಾಡಿದೆಲ್ಲಾ ಆತ ನೀಡಿದ್ದೆಲ್ಲಾ 
ಕತ್ತಲೆಯೊಳಗೆ ಕರಗಿ ವ್ಯರ್ಥವಾಗುತ್ತದೆ. ಆತ ಧರೆಗೆ ಬಾರದೇ 
ಹೋಗಿದ್ದರೆ ಈ ಭೂಮಿ ಎಷ್ಟು ಬರಡಾಗಿರುತ್ತಿತ್ತೋ ಅದಕ್ಕಿಂತಾ 
ಹೆಚ್ಚಿಗೆ ಬರಡಾಗುತ್ತದೆ....'ಮಾನವ ಕೋಟಿಗೆ ಸ್ವರ್ಗದ ಬಾಗಿಲು 
ಎಂದೆಂದಿಗೂ ಮುಚ್ಚಿ ಬಿಡುತ್ತದೆ (.... ಆತನ ಸರ್ವನಾಶಕ್ಕೆ 
ಆತನಿಗಿಂತಾ ಹೆಚ್ಚಾಗಿ ನಾನೇಕಾರಣಳಾಗುತ್ತೇನೆ.... ಆತನ ಜೀವನಕ್ಕೆ 
ಹೆಚ್ಚಿ ನ ದಿನಗಳನ್ನು ಒದಗಿಸಿ ಎಲ್ಲದರ ನಾಶಕ್ಕೆ ಕಾರಣಳಾಗುತ್ತೇನೆ. 


ವೀರುಸ್‌ : ಅವನ ಜೀವನಕ್ಕೆ ಹೆಚ್ಚಿನ ದಿನಗಳನ್ನು ಒದಗಿಸುವುದು ಮಾತ್ರವಲ್ಲ 
ಅವನಿಗಾಗುತ್ತಿರುವ ಹಿಂಸಾಚಾರವನ್ನೂ ತಪ್ಪಿಸಬಹುದು.... ಇದರ 
ಹಿನ್ನೆಲೆಯಲ್ಲಿ ಇನ್ನಾದರೂ ಯೋಚನೆ ಮಾಡು... 


ಮರಿಯೆ : ಗೊತ್ತಿದೆ, ನನಗೆ ಗೊತ್ತಿದೆ. ಸ್ವರ್ಗವು ಪ್ರೇಮವನ್ನು ಭೂಲೋಕದಲ್ಲಿ 
ಹರಿಯ ಬಿಡುವ ಮುಂಚೆ ಈ ಪ್ರಪಂಚದಲ್ಲಿ ಯಾರು ಯಾರನ್ನೂ 
ಪ್ರೇಮಿಸಿರದಷ್ಟು ಪ್ರೇಮ ನನಗೆ ಆತನ ಪ್ರತಿ ಇದೆ. ಆದ್ದರಿಂದ ಯಾವ 
ಮನುಷ್ಯನ ಆತ್ಮವೂ ಹೊಂದಿರದಿದ್ದನ್ನು ನಾನು ಈಗ ತ್ಯಾಗ ಮಾಡಿ 
ಆತನನ್ನು ರಕ್ಷಿಸಬಾರದೆ?.... ಆದರೆ ನೀನು ಬಂದು ಕೇಳುತ್ತಿರುವುದು 
ಆತ ದಯಪಾಲಿಸಿರುವುದನ್ನೇ. ಆತ ದಯಪಾಲಿಸಿರುವುದೆಲ್ಲವೂ 
ಆತನ ಜೀವಕ್ಕಿಂತಾ ಮಿಗಿಲಾದವು.... ಆತನ ಶರೀರಕ್ಕಿಂತಾ ಹೆಚ್ಚಾ ಗಿ 
ನಮ್ಮ ಹೃದಯಗಳಲ್ಲಿ ವಾಸಮಾಡುತ್ತಿರುವಂಥವು!.... ನನ್ನೊಳಗಿನ 
ಆತನನ್ನು ನಾನು ನಾಶಮಾಡಿದರೆ, ನಮ್ಮೆಲ್ಲರೊಳಗಿನ ಆತನನ್ನು 
ನಾಶಮಾಡಿದಂತಾಗುತ್ತದೆ ಸಾಸ ನನಗಿನ್ನೇನೂ ತಿಳಿಯದು, ಏನೂ 
ಕಾಣದು, ಏನೂ ಅರ್ಥವಾಗದು.... ನನ್ನ ಆತ್ಮ ಒಂಟಿಯಾಗಿದ್ದರೆ 
ಬಹುಶಃ ನೀನು ಹೇಳಿದ್ದಂತೆ ಮಾಡುತ್ತಿದ್ದೆ. ಆದರೆ ಇನ್ನು ಅದು 


೧೭೦/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ವೀರುಸ್‌ 
ಮರಿಯೆ 


: ಮನುಷ್ಯ ಮಾಡಲು ನಿರ್ಧರಿಸಿದ್ದನ್ನು ದೇವರುಗಳು ಆಗಗೊಡು 


ತ್ತಾರೆ... ನೀನು ಈಗ ಯಾರನ್ನು ಹಿಂಸಾಚಾರಕ್ಕೆ ತಳ್ಳುತ್ತಿರುವೆಯೋ 
ಆತನ ದನಿ ಗಟ್ಟಿಯಾಗಿ ಕೇಳುವಂತೆ ಮಾಡುವೆ. ಖಂಡಿತವಾಗಿ ಆತ 


ಹೌದು, ಆತ ಹಿಂಜರಿಯುವುದಿಲ್ಲ ಎಂದು ನನಗೆ ಗೊತ್ತಿದೆ! ಅದಿಕ್ಕೆ 
ನಾನು ಹೀಗೆ ಒದ್ದಾಡುತ್ತಿರುವುದು.... ಕುರುಡು ಪ್ರಾಣಿಯಂತೆ, 
ಎರಡು ಬಲಿಗಳ ನಡುವೆ ಸಿಕ್ಕಿ!..... ಆತನ ಇಚ್ಛಾಶಕ್ತಿ ಯ ಮಟ್ಟಕ್ಕೆ 
ಏರಲಾಗದೆ ನನ್ನ ಮಾನಗೆಟ್ಟ ಗತದಿಂದ ಈಗ ನಾನು 


ಹಿಂಜರಿಯುತ್ತಿ ದ್ದೆ ನೆ. 


: ಸಾವಿನ ಮುಂದೆ ಮನುಷ್ಯನಿಗೆ ಇರುವುದು ಒಂದೇ ಇಚ್ಛೆ... 


ದೇವರೆ! ದೇವರೆ!... ನಾನು ಏನೂ ಅಲ್ಲವಾಗಿದ್ದೇನೆ. ಒಂದೊಂದು 
ಕೇಡಿನಿಂದಲೂ ನಾನು ಕೆಡುತ್ತಾ ಹೋಗುತ್ತಿ; ರುವೆ. ಇದೇನು ಮಹಾ, 
ಜೀವ ಉಳಿಸುತ್ತಲ್ಲಾ ?.... ಪ್ರಶ್ನೆ ಮಾಡುತ್ತಿದ್ದೇನೆಯೆ ?.... ಎಲ್ಲ 
ಪವಿತ್ರತೆಯ, ಎಲ್ಲ ಆನಂದದ, ಎಲ್ಲ ಜೀವದ ಮೂಲ 
ಚಿಲುಮೆಯಾದ ನಿನ್ನ, ನಿನ್ನ ಸ್ವರ್ಗವನ್ನೇ ತಾನೆ ನಾನು ಇಂದು 
ಕುಲಗೆಡಿಸುತ್ತಿರುವುದು?.... ಇನ್ನು ಮುಂದೆ ನನ್ನೆ ಆತ್ಮವನ್ನು ಎತ್ತ 
ತಿರುಗಿಸಬೇಕೆಂದು ತಿಳಿಯುತ್ತಿಲ್ಲ!.... ಇವನ್ನೂ ಕಳಕೊಂಡರೆ ನನ್ನಲ್ಲಿ 


೧) 


ಮತ್ತೆ ೀನೂ ಉಳಿಯುವುದಿಲ್ಲ; ಇನ್ನು ಉಳಿಸಿಕೊಳ್ಳಲು ನಮ್ಮಲ್ಲಿ 


ಜೀವವಿರುವ ತನಕ ಯಾವುದೂ ಕಳೆದು ಹೋಗುವುದಿಲ್ಲ... 


ಶ್‌! ದಯವಿಟ್ಟು ಸುಮ್ಮನಿರು (.... ಆತನ ಮೌನ ಮತ್ತು ಇಚ್ಛೆಯ 
ಜೊತೆ ನಾನೊಬ್ಬಳ ಇರಗೊಡು.... ಆಲೋಚನೆ ಮಾಡಗೊಡು... 
ಬೇರೆಯವರ ಮಾತು ಕೇಳಿಸಿಕೊಳ್ಳಲು ಅವಕಾಶ ಕೊಡು.... ನಾನು 
ವ್ಯರ್ಥವಾಗಿ ಬೆಳಕಿಗಾಗಿ ಆಕಾಶದತ್ತ ದೃಷ್ಟಿ ಹರಿಸುತ್ತೇನೆ: ಆತನ 
ಸಾವು, ನೋವು, ಸಂಕಟಗಳೇ ಕಾಣುತ್ತಿವೆ... ಆತನ ಧೃಡಚಿತ್ತ 


ಮರಿಯೆ ಮಗ್ಗಲೀನೆ/೧೭೧ 


ವೀರುಸ್‌ 
ಮರಿಯೆ 


ತೋರುವ ಮುಖ, ದಿಟ್ಟಿಸಿದ್ದೆಲ್ಲವನ್ನು ಬೆಳಗಿಸಬಲ್ಲ ಆತನ 
ಕಣ್ಣುಗಳು, ಆನಂದದ ಬಗ್ಗೆ ಅವ್ಯಾಹತವಾಗಿ ಮಾತಾಡುವ ಆತನ 
ಮುಖ... ನಾನು ಚುಂಬಿಸಿದ ಆ ಪಾದಗಳು.... ನಿರ್ಜೀವವಾಗಿ, 
ಬರ್ಫದಂತೆ ಕೊರೆಯುತಾ!.. ವೀರುಸ್‌, ವೀರುಸ್‌, ದಯವಿಟ್ಟು 
ಕರುಣೆ ತೋರು!... ನನಗೆ ತಡಿಯಲಸಾಧ್ಗ ಅಸಾಧ್ಯ ! ನಾನು 


( ಆತ ಮುಟ್ಟಿದೊಡನೆ ಪ್ರಜ್ಞೆ ಮರುಕಳಿಸಿ, ಜಿಗಿದು) ಇಲ್ಲ ನಿನಗೆ ಗೊತ್ತಿ; ರಲಿಲ್ಲ! 
ಗೊತ್ತಿದ್ದರೂ ಅದು ಸರಿಯಲ್ಲ!.... ಬೇರೆಯದು!.... ಬೇರೊಂದು 
ಮಾರ್ಗ ಇದೆ!.... ವೀರುಸ್‌, ವೀರುಸ್‌, ನೀನೇನು ಭಾವನೆ 
ಇಲ್ಲದವನಲ್ಲ. ನೀನು ರಾಕ್ಷಸನಲ್ಲ, ನಿನಗೂ ತಿಳವಳಿಕೆ ಇದೆ.... 
ನಿನ್ನನ್ನೇ ಅವಲಂಬಿಸಿದೆ.... ನನಗಂತೂ ಅದು ಅಸಾಧ್ಯ.... 
ದೇವತೆಗಳು ಕಾಪಾಡುತ್ತಿರುವ ಗೋಡೆಯೊಂದು ಅಲ್ಲಿದೆ... ಅದನ್ನ 
ದಾಟಿ ಹೋಗಲು ನನಗಂತೂ ಅಸಾಧ್ಯ.... ಆಲೋಚನೆ ಮಾಡಲು 
ಕೂಡ ನನ್ನಿಂದಾಗದು. ಆದರೆ ನೀನು, ನೀನು ಎಲ್ಲವನ್ನು 
ಮಾಡಬಲ್ಲೆ!.... ಆ ನಿನ್ನ ಮನುಷ್ಯ ಮಾತ್ರ ಕೈಗಳಲ್ಲಿ ಭೂಮಿಗಿಳಿದ 
ದೇವ ದೇವನ ಜೀವವನ್ನು ಹಿಡಿದಿರುವೆ ಎನ್ನುವ ಆಲೋಚನೆ 
ಮಾತ್ರವೇ ಎಷ್ಟು ರೋಮಾಂಚಕ ! ನಿನಗೆ ನಂಬಿಕೆ ಬರುವುದಿಲ್ಲ 
ವೆಂದು ನಾನು ಚೆನ್ನಾಗಿ ಬಲ್ಲೆ. ಆತ ಯಾವ ಕೇಡನ್ನೂ ಮಾಡಿಲ್ಲ 
ಎಂದು ನಿನಗೆ ಗೊತ್ತೇ ಇದೆಯಲ್ಲ... ಆತ ಸ್ವಯಂ 
ಸದ್ಗುಣಿಯಾದ್ದರಿಂದ ಕೇಡೆಂದರೇನೂ ಗೊತ್ತಿಲ್ಲ. ಜನರ ರೋಗ 
ವಾಸಿ ಮಾಡಿದ್ದಾನೆ, ದುಃಖಿಗಳಿಗೆ ಸಮಾಧಾನ ನೀಡಿದ್ದಾನೆ, 
ಅವರಿಗಾಗಿ ಪ್ರಾರ್ಥಿಸಿದ್ದಾನೆ, ಬಿಟ್ಟರೆ ಮತ್ತೇನೂ ಮಾಡಿಲ್ಲ..... 
ಆತನು ಏನೆಂದು ನೀನು ತಿಳಕೊಂಡಿದ್ದರೆ!... ಆತ ನಿರೆಪರಾಧಿಯಾದ 
ಕಾರಣ, ಅಲ್ಲದೆ ನೀನು ನ್ಯಾಯವಂತ, ಶಕ್ತಿವಂತ, ಧೈರ್ಯಸ್ಥನಾದ 
ಕಾರಣ ಆತನನ್ನು ಬಲಿಪೀಠಕ್ಕೆ ಕಳಿಸಲಾರೆ.... ಅದು ರೋಮನ್ನ ರಿಗೆ 
ತಕ್ಕುದಲ್ಲ, ಗಂಡಸಾದವರಿಗೂ ತಕ್ಕುದಲ್ಲ ಚ 


[ne] 


೧೭೨/ ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ವೀರುಸ್‌ 


ಮರಿಯೆ 


ವೀರುಸ್‌ 


ಮರಿಯೆ 
ವೀರುಸ್‌ 


: ಸಾಕು ಮಾಡು ಅದನ್ನು! ಅದೆಲ್ಲಾ ನಿಷ್ಠಯೋಜಕ. ಕಡೇ ಪಕ್ಷ ನಿನ್ನ 


ನಿರ್ಧಾರದಂತೇ ಆತನ ಪ್ರತಿ ನಡೆದು ಕೊಳ್ಳುತ್ತೇವೆ... ಹಿಂಸೆಗೆ 
ಕರೆದೊಯ್ಯುತ್ತಿರುವುದು ನಾನಲ್ಲ ತಿಳಿದುಕೊ... 


( ಬಾಗಿಲ ಕಡೆ ಹೆಜ್ಜೆ ಹಾಕುತ್ತಿರುವ ವೀರುಸ್‌ನ ಬಟ್ಟಿಗಳನ್ನು ಜಗ್ಗಿ) ವೀರುಸ್‌! 
ವೀರುಸ್‌!.... ನಿನ್ನ ಬೇಡಿಕೊಳ್ಳುತ್ತೇನೆ!... ಅಷ್ಟೇ ಅಲ್ಲ... ನಾನಿನ್ನೂ 
ಪೂರ್ತಿ ಹೇಳಿ ಮುಗಿಸಿಲ್ಲ!... ಹೀಗೆ ನಿರ್ಧಾರ ತೆಗೆದುಕೊಳ್ಳಲು 
ಬರುವುದಿಲ್ಲ!... ಆದರೆ ಅಸಾಧ್ಯವಾದ ಅದೊಂದನ್ನ ಮಾತ್ರ 
ಕೇಳಬೇಡ.... ನಿನ್ನ ದಾಸಿಯಾಗಿರುತ್ತೇನೆ, ನಿನ್ನ ಕಾಲಬಳಿ 
ಬಿದ್ದಿರುತ್ತೇನೆ, ಸಾಯುವವರೆಗೆ ಮೊಳಕಾಲ ಮೇಲೆ ನಿಂತು ನಿನ್ನ ಸೇವೆ 
ಮಾಡುತ್ತೇನೆ.... ಆತನ ಜೀವವನ್ನು ನನ್ನ ಆತ್ಮದಲ್ಲಿ ನಾಶಮಾಡದಂತೆ 
ಉಳಿಸಿಕೊಡು, ನಮ್ಮ ಹೊಸ ಹ ಜೀವವಾದ ಆತನನ್ನು ಇಡೀ 


: ಸಾಕು NE ಸಮಯ ಕೂಡ ಹೆಚ್ಚಾಗಿ ಉಳಿದಿಲ್ಲ. ನನ್ನ 


ಪ್ರತಿಸ್ಪರ್ಧಿ ಯನ್ನು ಉಳಿಸಲು ನನಗಿರುವ ತಾಳೆ ನಿನ್ನ ಪ್ರಿಯತಮನ 
ಗುಣಗಾನ ಮಾಡಿ ಆತನನ್ನು ಉಳಿಸಲು ನೀನು ಮಾಡುತ್ತಿರುವ 
ಪ್ರಯತ್ನದಷ್ಟೇ ತಮಾಷೆಯಾಗಿದೆ! .... ಇನ್ನು ಮೂರು ತಾಸಿಗೂ 
ಕಡಿಮೆ ಅವಧಿಯಲ್ಲಿ ಅವನ ಸತ್ತ ದೇಹ ಕಂಡಾಗ ಅಳಬೇಡ, ಆ 
ಕಣ್ಣಿ ಫ್ಲೇರು ನಿನ್ನ ಮುಖಕ್ಕೇ ತಿರುಗಿ 1 ರಾಚೀತು!.... ( ಅರಿಮಾಧಿಯಾದ 
ಯೂಸರ್‌ ಜೇ ಹ ಬಾಗಿಲನ್ನು ತೆರೆದದ್ದು ತಿಳಿದು) ಯಾರಲ್ಲಿ 
ಹೋಗುತ್ತಿರುವುದು? ಬಾ, ಒಳಕ್ಕೆ ಬಾ, ಈ ಕ್ಷಣವೇ... ನಮಗೀಗ 
ಸಾಕ್ಷಿಗಳು "ಬೇಕು. ಗೂನಿಗಳೆಲ್ಲಿ ರಾರ, ಕುಷ್ಠರೋಗಿಗಳೆಲ್ಲಿ? 
ಅವರಿಗೆಲ್ಲಾ ನಾನು ಏನೋ ಹೇಳಬೇಕಿದೆ... 


ಏನು? 


ಅವರ ದೇವರನ್ನು ಯಾರು ಸಾವಿಗೀಡುಮಾಡಿದರು ಎನ್ನುವುದು 
ಅವರಿಗೆಲ್ಲ ತಿಳದಿರಲಿ!.... ಆಗಾದರೂ ಅವರೆಲ್ಲರ ಎದುರಿಗೆ 
ಆತನನ್ನು ಸಾವಿನ ಕಡೆ ಕಳಿಸಿಕೊಡುವ ಮನಸ್ಸು ನಿನಗೆ ಇದೆಯಾ 
ಎಂದು ನೋಡಬಹುದು. ಅವರೆಲ್ಲ ಈ ಸುದ್ದಿಯನ್ನು ಹೇಗೆ 


ಮರಿಯೆ ಮಗ್ಗಲೀನೆ/೧೭೩ 


ಸ್ವೀಕರಿಸುತ್ತಾರೆ ನೋಡಬಹುದು !... ಅದು ಅಮುಖ್ಯವಾದರೂ 


(ಬಾಗಿಲನ್ನು ವಿಶಾಲವಾಗಿ ತೆರೆಯುತ್ತಾನೆ) 

ಮರಿಯೆ : (ತಡೆಯಲು ಮುನ್ನುಗ್ಗುತಾ) ವೀರುಸ್‌! ವೀರುಸ್‌!... ಇದು ನಿನಗೆ 
ತಕ್ಕುದಲ್ಲ!.... 

ವೀರುಸ್‌ : ಹೌದು, ಗೊತ್ತು ! ನಾನು ಏನಕ್ಕೂ ತಕ್ಕವನಲ್ಲ ಎಂದು ತೋರುತ್ತ; ದೆ! 


ನಿನಗೂ ನಾನು ತಕ್ಕವನಲ್ಲ, ಸೂಳೆ!.... ( ಗಟ್ಟಿ ದನಿಯಲ್ಲಿ) ಹೀ! ಹೀ! 
ಎಲ್ಲಿದ್ದೀರಾ ನೀವೆಲ್ಲಾ ? ಬೇಗ ಈ ಕಡೆ ಬನ್ನಿ .... ಕುಂಟ, ಹೆಳವ, 
ಸೊಟ್ಟ ಕಾಲಿನವ, ಕಾಲಿಲ್ಲದವ... ಭಿಕ್ಷುಕರೆ, ಭಿಕಾರಿಗಳೆ, 
ಅಲೆಮಾರಿಗಳೆ.... ರೋಗಿಷ್ಠರೆ, ಕುಷ್ಕರೇ, ಲಕ್ವ ಹೊಡೆಸಿ 
ಕೊಂಡವರೆ!... ಮುಖ್ಯವಾದ ವಿಚಾರ ಹೇಳುವುದಿದೆ, ಬನ್ನಿ! 


ಆಶ್ಚ ರ್ಯಚಕಿತ ಮುಖಗಳು ಇಬ್ಬದಿಯಿಂದಲೂ ಕಾಣುತ್ತ ವೆ 
ದೃಶ್ಯ - ೫ 
ವೀರುಸ್‌, ಮರಿಯೆ ಮಗ್ಗಲೀನೆ ಮತ್ತು ದೃಶ್ಯ ೩ರ ಸುಮಾರು ಎಲ್ಲ ಪಾತ್ರಗಳು 


ವೀರುಸ್‌ : ಬನ್ನಿ ಒಳಗೆ ಬನ್ನಿ, ಯಾವುದಕ್ಕೂ ಹೆದರಬೇಕಿಲ್ಲ! (ಹಿಂಜರಿಯುತ್ತಾ 
ಅವರೆಲ್ಲ ಒಳ ಬರುತ್ತಾರೆ) ಎಲ್ಲಾ ಇದ್ದೀರಾ?... ಕಡಿಮೆ ಇದ್ದ ಹಾಗಿದೆ.... 


ಯೂಸುಪ್‌ : ಸ್ವಾಮಿ, ಕೆಲವರಿಗೆ ಈ ರಾತ್ರಿ.... ಭಯದಿಂದ..... 


ವೀರುಸ್‌ : ಗೊತ್ತಾಯಿತು, ಅವರು ಹೆದರಿದ್ದಾ ರೆ... ಅವರ ಪ್ರೇಮ-ನಂಬಿಕೆಗಳು 
ಶಿಕ್ಷೆಯ ಭೀತಿಯನ್ನು ನಿವಾರಿಸಿಲ್ಲ.... ಆಯಿತು, ಇಷ್ಟೇ ಜನಸಾಕು.... 
ಆ ಹೆಂಗಸು ಕಾಣಿಸುತ್ತಿದೆಯಲ್ಲವೆ? .... ನಾನು ನಿಮ್ಮ ಗುರುವನ್ನು 
ರಕ್ಷಿಸಲೆಂದು ಬಂದೆ. ಆಕೆ "ಹೂಂ' ಅಂದಿದ್ದರೆ. ಸಾಕಿತ್ತು ಆದರೆ 
"ಉಹುಂ' ಎಂದಿದ್ದಾಳೆ. ಆತ ಸಾಯಲೇಬೇಕೆಂದು ಹೊರಟಿದ್ದಾಳ. 
ಹಾಗಾಗಿ ಆತ ನಾಳೆ ಬೆಳಗಾಗುವ ಹೊತ್ತಿಗೆ ಸಾಯುತ್ತಾನೆ. 


ಜನ ಗಲಿಬಿಲಿಗೊಳ್ಳುತ್ತಾ ರೆ 


೧೭೪ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ನಿಕೊದೀಮಸ್‌: ಆತನು ಏನು ಹೇಳುತ್ತಿದ್ದಾನೆ, ಮಗ್ದಲೀನೆ? 


ಮರಿಯೆ 
ವೀರುಸ್‌ 


ಕ (ಉತ್ತ ರಿಸುವುದಿಲ್ಲ) 


: ಅವಳನ್ನೆ ಕೇಳಿ, ತಿಳಿಯುತ್ತದೆ... 


ನಿಕೊದೀಮಸ್‌: ಮಗ್ನ ಲೀನೆ, ಇದು ನಿಜವೆ?... 


ಯೂಸುಫ್‌: 


ವೀರುಸ್‌ 


ಯೂಸುಫ್‌ : 


ಮರಿಯೆ ಮಗ್ಡಲೀನೆ ಮಾೌನವಾಗಿರುತ್ತಾ' ಳೆ 


ಅಷ್ಟೇ ಅಲ್ಲ ಮಾಯೆಯನ್ನು ಅನುಸರಿಸಿ ಬಂದವರೆಲ್ಲರಿಗೂ ಮೋಸ 
ಮಾಡುತ್ತಿದ್ದಾಳೆ, ಸಾವಿಗೀಡು ಮಾಡುತ್ತಿದ್ದಾಳೆ. ನಾನು ಹೇಳಿದ್ದೆಲ್ಲಾ 
ಆಯಿತು. ನಮಸ್ಕಾರ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. 
(ಬಾಗಿಲ ಶಡೆ ತಿರುಗುತ್ತಾನೆ) 


(ತಡೆದು, ಬೇಡಿಕೊಳ್ಳುತ್ತಾ) ಸ್ವಾಮಿ, ಕೈ ಜೋಡಿಸಿ ಬೇಡುತ್ತೇನೆ, ಹೀಗೆ 
ಹೊರಟು ಹೋಗಬೇಡಿ.... ಏನೋ ಅಪಾರ್ಥವಾಗಿದೆ. ನಿಮಗೇ 
ತಿಳಿಯುತ್ತದೆ.... ಯಾವುದೋ ಭಯಂಕರ ಅಪಾರ್ಥ.... 
ಮಗ್ಗಲೀನೆ, ಇಲ್ಲಿ ಬಾ. ಇವರು ಹೇಳುತ್ತಿರುವುದೇನು, ನೀನು 
ಹೇಳುವುದೇನು?.... ಇಲ್ಲ, ಅದು ಅಸಾಧ್ಯ ! .... "ಏನಾಯಿತು 


ಕೆಲವು ರೋಗಿಗಳು, 


ಭಿಕ್ಷುಕರು : 


ಗೂನಿ 


(ಮಗ್ದಲೀನಳನ್ನು ಸುತ್ತುವರಿಯುತ್ತಾರೆ. ಆಕೆ ಸ್ವಬ್ಧಳಾಗಿ, ಶೂನ್ಯದಲ್ಲಿ ದೃಷ್ಟಿ 


ಇವಳೂ ಆತನನ್ನು ಮಾರಿಬಿಟ್ಟಿ ದ್ದಾಃ NS ಇವಳು ಇಸ್ಕಾರಿಯತ್‌ 
ಜೊತೆ ಸೇರಿಕೊಂಡಿದ್ದಾ ಲ್ಲೆ 


: (ಮುಗ್ಡಲೀನಳ ಕೊರಳು ಬಳಸಿ) ಮಗ್ಮಲೀನೆ!... ನನ್ನ ಮಾತು 


ಕೇಳು!....ನಿನಗೆ ನನ್ನ ಕಂಡರೆ ಪ್ರೀತಿ ಇತ್ತು.... ಈಗ ಏನಾಗಿದೆ 
ನಿನಗೆ?.... ಇದು ನಿಜ ಅಲ್ಲ ಎಂದು ಹೇಳು 


ಮರಿಯೆ ಮಗ್ಗಲೀನೆ/೧೭೫ 


ಕ್ಲಿಯೊಫಾಸ್‌: (ಮಗ್ದಲೀನೆ ಭುಜದಮೇಲೆ ಕೈಯಿರಿಸಿ) ಮಗ್ಗಲೀನೆ! ಮಗ್ಗಲೀನೆ!.... ಇಲ್ಲ 
ಇದು ಅಸಾಧ್ಯ.... ನೀನು ಮರೆತಿರಲಿಕ್ಕೆ ಸಾಧ್ಯವಿಲ್ಲ.... 


[ne] 


ಒಬ್ಬ ಬಡವ : ಎಷು ಸಿಕಿತು ನಿನಗೆ? 


ಒಟ ಶೆ 
ಪವಾಡದಿಂದ 
: ಗುಣನಾದವ: ಹಾೌದು,ಎಷ್ಟು?.... ಎಲ್ಲಿಟ್ಟುಕೊಂಡಿದ್ದೀಯ 
ದುಡ್ಡನ್ನ?.... 
ಇನ್ನೊಬ್ಬ : ಚಿನ್ನವನ್ನೆಲ್ಲ ಹಿಂತಿರುಗಿಸು! ಹುಂ, ಹಿಂತಿರುಗಿಸು!.... ಹುಡುಕಿ 
ಅವಳನ್ನೇ !.... 


ಮೇರಿ ಸಲೋಮ್‌: ಮಗ್ಗಲೀನೆ! ಮಗ್ದಲೀನೆ!.... ಇವಳಿಗೆ ತಲೆ ಕೆಟ್ಟಿದೆ! 
ಒಬ್ಬ ಅಲೆಮಾರಿ: ವ್ಯಭಿಚಾರಿ !.... ಸೈನಿಕನ ಸೂಳೆ ! ...., 
ಇನ್ನೊಬ್ಬ : ಸೂಳೆ! ಸೂಳೆ! ಸೂಳೆ! 


ಪವಾಡದಿಂದ 
ಗುಣವಾದವ: ಆತ ಬಿಡಿಸಿದ ಏಳು ದೆವ್ವಗಳೂ ಮತ್ತೆ ಇವಳನ್ನ ಹೊಕ್ಕಿವೆ [ 


ಇನ್ನೊಬ್ಬ ಎತ್ತುಗಳನ್ನ ಮಾರುವಂತೆ ಈಕೆ ನಮ್ಮನ್ನ ಮಾರಿ ಹಾಕಿದ್ದಾಳೆ !..... 
ರೋಗಿ ನಾವೆಲ್ಲಾ ಈಗ ಕಪ್ಪಕ್ಕೆ ಸಿಕ್ಕಿಕೊಂಡೆವು !.... 

ಇನ್ನೊಬ್ಬ : ಹೌದು, ಆದರೆ ಅವಳನ್ನೇ ಮೊದಲು ಕಷ್ಟಕ್ಕೆ ಗುರಿಮಾಡೋಣ.... 
ಮೊಂಡುಗೈಯಾಗಿದ್ದವ: ಆಕೆ ಇಲ್ಲಿಂದ ಹೋಗುವಂತಿಲ್ಲ... ಎಲ್ಲಿವರೆಗೆ ಅಂದರೆ.... 


ಹೆಚ್ಚು ಕಮ್ಮಿ ಎಲ್ಲರೂ ಕೂಗಾಡುತ್ತಾ ಕೈ ಬಾಯಿ ಆಡಿಸುತ್ತಾ ಮುಷ್ಠಿ ತೋರಿಸಿ ಅವಳನ್ನು 
ಬೆದರಿಸುತ್ತಾ ಅವಳ ಸುತ್ತಾ ಆಡುತ್ತಾರೆ ; ಮಗ್ಗಲೀನೆ ಮಾತಾಡದೆ ಅಲುಗಾಡದೆ ನಿಂತಿರುತ್ತಾಳೆ 
ಯೂಸುಫ್‌ : (ಮಧ್ಯ ಪ್ರವೇಶಿಸುತ್ತ) ತಡೀರಿ, ತಡೀರಿ. ನೀವು ಯಾರು, ಎಲ್ಲಿದ್ದೀರಿ, 
ಯಾರ ವಿಷಯ ಮಾತಾಡುತ್ತಿದ್ದೀರಿ ಎಂದು ಮರೆಯಬೇಡಿ. 

(ವೀರುಸ್‌ಗೆ) ಸ್ವಾಮಿ, ದಯವಿಟ್ಟು ಸ್ವಲ್ಪ ಶಾಂತರಾಗಿ.... ನಾನೊಬ್ಬ 


೧೭೬ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ನ್ಯಾಯವಾದಿ ಮತ್ತು ವಿವೇಕವುಳ್ಳ ಮನುಷ್ಯ. ಎಲ್ಲ ವನ್ನೂ ವಿವರವಾಗಿ 
ತಿಳಿಯೋಣ... ಮಗ್ಗಲೀನೆ, ಇಲ್ಲಿ ಕೇಳು. ಆತನ ಹೆಸರಿನಲ್ಲಿ ನಿನ್ನ 


ಬಳಿ ಮಾತಾಡುತ್ತಿದ್ದೇನೆ ಸಷ ಹೂಂ ಎನ್ನಲು ಕೈಮೀರಿಲ್ಲ 
ಸಮಯವಿನ್ನೂ ಉಳಿದಿದೆ.... ಒಬ್ಬ ತಂದೆಯಾಗಿ ನಾನು 
ಮಾತಾಡುತ್ತಿದ್ದೇನೆ... 


ಮಗ್ಗಲೀನೆ ಹಾಗೇ ಮೌನವಾಗಿ ಅಲುಗಾಡದೆ ನಿಂತಿರುತ್ತಾಳೆ 


ದ್ವೇಷದ ಸಿಡಿತ . ಎಲ್ಲರೂ ಅವಳನ್ನು ಮುತ್ತಿಗೆ ಹಾಕುತ್ತಾರೆ. ಕೂಗಾಟ, 
ಬೆದರಿಕೆ, ಬೇಡಿಕೆ, ಗೋಳಾಟ ದ್ವಿಗುಣಗೊಳ್ಳುತ್ತವೆ. ತಕ್ಷಣ ಆಚೆ ಬೀದಿಯ 
ಗಲಾಟೆ ಭೋಜನ ಶಾಲೆಯೊಳಗಿನ ಗಲಾಟೆಯನ್ನು ಅಡಗಿಸುತ್ತದೆ. ಸಿಟ್ಟಿಗೆದ್ದ 
ಜನರ ಗುಂಪು ಇತ್ತ ಕಡೆ ನುಗ್ಗಿ ಬರುತ್ತದೆ ; ಕೈಯಲ್ಲಿ ಶಸ್ತ್ರಾಸ್ತ್ರ ಜೊತೆಗೆ 
ಕುದುರೆಗಳು. ಕೋಣೆ ತಕ್ಷಣ ಶುಂತ ವಾಗುತ್ತದೆ. ಎಲ್ಲರೂ ಕುತೂಹಲದಿಂದ 
ಕೇಳಿಸಿಕೊಳ್ಳುತ್ತಾರೆ. 

ಪವಾಡದಿಂದ ಗುಣವಾದವ: ರೋಮನ್ನರು! ಸೈನಿಕರು! ನಮ್ಮನ್ನು ಹಿಡಿಯಲು 
ಬರುತ್ತಿದ್ದಾರೆ!....ಇವಳು ನಮಗೆ ಮೋಸ ಮಾಡಿದ್ದಾಳೆ!... 
ತಪ್ಪಿಸಿಕೊಳ್ಳೋಣ ಬನ್ನಿ! .... ಹೀಗೆ... ಈ ಕಡೆ....! 


ಎಲ್ಲ ತಲೆ ತಪ್ಪಿಸಿಕೊಳ್ಳುತ್ತಾರೆ. ಕೆಲವರು ಕೋಣೆಯ ತುಂಬ ಧಡಬಡ ಓಡಾಡುತ್ತಾರೆ 


ಒಬ್ಬ ಕುಂಟ: ದೀಪಯಾಕೆ ಆರಿಸಬಾರದು?... ಬೆಳಕು ಕಾಣಿಸಿಬಿಡುತ್ತ ದೆ!... ಬೇಗ, 


ಇನ್ನೊಬ್ಬ : ಕಿಟಕಿ ಕಡೆ ಹೋಗಬೇಡಿ !... ಕಿಟಕಿ ಬಳಿ ಕಾಣಿಸಿಕೊಳ್ಳಬೇಡಿ ! 


ಮರಿಯೆ ಮಗ್ಗಲೀನೆ/೧೭೭ 


ವೀರುಸ್‌ 


ಯೂಸುಫ್‌ : 


ಎಂಥಾ ಮನೋಹರ ದೃಶ್ಯ ! ಹಾಗೇ ನೋಡುತ್ತಲೇ ಇರಬೇಕು 


(ವೀರುಸ್‌ ಬಳಿ ಸಾರಿ) ಸ್ವಾಮಿ, ಅವರನ್ನು ನಾಶಮಾಡಬೇಡಿ.... 
ಅವರೆಲ್ಲ ಅಬಲರು, ಬಡವರು, ಹೆಚ್ಚೂಕಮ್ಮಿ ಎಲ್ಲರೂ 
ರೋಗಿಗಳೇ.... ಏನು ಮಾಡಬೇಕೆಂದು ಅವರಿಗೆ ತೋರುತ್ತಿಲ್ಲ... 
ಮನುಷ್ಯರ ಬಗ್ಗೆ ಕರುಣೆ ತೋರಿ. ಅವರ ನ್ಯಾಯಾನ್ಯಾಯಗಳನ್ನು 
ನೀವು ನಿರ್ಧರಿಸಬೇಡಿ..... 


ಶಿಲಬೆಗೇರಿಸಿ ಅವನನ್ನು ! ಶಿಲುಬೆಗೇರಿಸಿ ಅವನನ್ನು | ಅವನೊಬ್ಬ 
ಪಿಶಾಚೆ ! ವಿಲೋಭಕ! ಗೆಲಿಲೀಯವ |! ನಜರತ್‌ನವ ! ನಮ್ಮ 
೬ 
ಕಾನೂನನ್ನು ನಾಶ ಮಾಡುತ್ತಾನೆ !... ಧರ್ಮದ್ರೋಹಿ ! 
ಶಿಲುಬೆಗೇರಿಸಿ ! ಶಿಲುಬೆಗೇರಿಸಿ! ಶಿಲುಬೆಗೇರಿಸಿ ಅವನನ್ನು ! 


ಈ ಕೂಗು ಬೀದಿಗಳಲ್ಲಿ ಎರಡು ಪಟ್ಟು ಹೆಚ್ಚುತ್ತದೆ. ಬರಬರುತ್ತಾ ಬಹಳ 
ಹತ್ತಿರದಿಂದ ಕೇಳಿಬರುತ್ತದೆ. ಪಂಜಿನ ಕೆಂಪು ಬೆಳಕು ಕೋಣೆ ಒಳಕ್ಕೂ 
ನುಗ್ಗುತ್ತದೆ. ಮೆರಿಯೋನ ಕುರುಡ ಕದ್ದು ಕಿಟಕಿಯೊಂದರ ಬಳಿ ಬಂದು ಆಚೆ 
ನೋಡುತ್ತಾನೆ '` 


ಕುತೂಹಲ ತಡೆಯಲಾಗದೆ ಬಹಳ ಎಚ್ಚರಿಕೆಯಿಂದ ಕೆಲವರು ಕಿಟಕಿ ಬಳಿ 
ಬಂದು, ಕಿಟಿಕಿಯೇರಿ ಬೀದಿಯತ್ತ ನೋಡುತ್ತಾರೆ. ಆಗಾಗ ಅವರಲ್ಲೊಬ್ಬ 
ಹಿಂದೆ ತಿರುಗಿ ಕೋಣೆಯಲ್ಲಿ ಉಳಿದಿರುವ ಇತರರಿಗೆ ಕಂಡಿದ್ದನ್ನು ತಿಳಿಸುತ್ತಾನೆ 


೧೭೮/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಇನ್ನೊಬ್ಬ : ಓಹ್‌ ಆತ ಅಳುತ್ತಿದ್ದಾನೆ!.... ಕಣ್ಣಲ್ಲಿ ರಕ್ತ ಹರಿಯುತ್ತಿದೆ !.... 


ಷ 


ಮತ್ತೊ ; ಆತನನ್ನು ಪಿಲಾತನ ಬಳಿ ಕರೆದೊಯ್ಯುತ್ತಿದ್ದಾರೆ!... ಅಗೋ ಪೀಟರ್‌ 


ಮಗದೊಬ್ಬ : ರಕ್ತ ಆತನ ಕಾಲುಗಳ ಮೇಲೆ ಸೋರುತ್ತಿದೆ !.... 


ಇನ್ನೊಬ್ಬ ಇನ್ನುಮುಂದೆನಡೆಯಲು ಆತನಿಂದಾಗದು!.... ಮುಗ್ಗರಿಸುತ್ತಿದ್ದಾನೆ!.... 


ವೀರುಸ್‌: ( ಒಂದಿಷ್ಟೂ ಅಲುಗಾಡದೆ ಕಂಬದ ಬಳಿ ಕೋಣೆಯ ಮಧ್ಯೆ ಶೂನ್ಯ ದಿಟ್ಟಿಸುತ್ತಾ 
ನಿಂತಿರುವ ಮಗ್ದಲೀನಳಿಗೆ) ಮಗ್ಗ ಲೀನ್‌! 
ಬೀದಿಯಲ್ಲಿ ಇದ್ದಕ್ಕಿದ್ದಂತೆ ಸಪ್ಪಳ ಅಡಗುತ್ತದೆ, ಯಾವುದೋ ದೊಡ್ಡ ವಸ್ತು 
ನೆಲಕ್ಕೆ ಬಿದ್ದ ಹಾಗೆ. ಎಚಿತ್ರ ನಿಶ್ಯಬ್ದತೆ 


ವೀರುಸ್‌: ಮಗ್ಗ: ಲೀನೆ, ಈಗಲೂ ನಾನು ಮಾತ ಕೊಡುತ್ತೆ. ನೆ... 


ಮರಿಯೆ ಮಗ್ಗಲೀನೆ: (ಒಂದಿಷ್ಟೂ ಕದಲದೆ, ವೀರುಸ್‌ ಕಡೆ ನೋಡದೆ. ಸಿಟ್ಟೂ ಇಲ್ಲದೆ, ಬೇರೆಯೇ 
ಜೀವದಿಂದ ಎಂಬಂತೆ ಶಾಂತಳಾಗಿ, ದಿವ್ಯ ಸ್ಪಷ್ಟತೆ ಮತ್ತು ಖಂಡಿತವಾದ ದನಿಯಲ್ಲಿ) 


ಕುರುಡ : (ಕಿಟಕಿ ಬಳಿಯಿಂದ ) ಎದ್ದು ನಿಂತ ! ಆತನನ್ನು ಎಳಕೊಂಡು 
ಹೋಗುತ್ತಿದ್ದಾರೆ!..... 


ಮತ್ತೆ ಬೀದಿಯಲ್ಲಿ "ಶಿಲಬೆಗೇರಿಸಿ ಅವನನ್ನು !' ಮುಂತಾದ ಕೂಗು ಶುರುವಾಗುತ್ತದೆ, 
ಹೆಜ್ಜಾಗುತ್ತದೆ. ಅಲುಗಾಡದೆ ನಿಂತ ಯಾವುದೊ ವಿಚಿತ್ರ ಆನಂದದಲ್ಲಿ ಮುಳುಗಿರುವ 
ಮಗ್ದಲೀನ್‌ಳತ್ತ ನೋಡುತ್ತಾ ವೀರುಸ್‌ ನಿಧಾನವಾಗಿ ಆಚೆ ಹೋಗುತ್ತಾನೆ. ಬೀದಿಯಲ್ಲಿ ಸಾಗುವ 
ಬೆಳಕಿನಿಂದಾಗಿ ರಂಗದ ಮೇಲಿನ ಎಲ್ಲವೂ ಒಮ್ಮೆ ಪ್ರಜ್ವಲಿಸುತ್ತವೆ 


-ಪರದೆ- 


ಮರಿಯೆ ಮಗ್ಗಲೀನೆ/೧೭೯ 


ಅನುಬಂಧ - 1 
ಮಾರಿಸ್‌ ಮೇತರ್‌ಲಿಂಕನ ಬರಹಗಳು 


ನಾಟಕಗಳು 


ಲ ಪ್ರಿನ್ನೆಸೆ ಮಲಿಯಾನೆ (೧೮೮೯) 
ಲ ಇಂತ್ರೂಸೆ (೧೮೯೦) 
ಲೆಸ್‌ ಅನೆಯೂಗಲ್ಸ್‌ (೧೮೯೧) 
ಲೆಸ್‌ ಸೆಪ್ತ್‌ ಪ್ರಿನೆಸೆಸ್ನೆ (೧೮೯೧) 
ಪಲಿಯಾಸ್‌ ಎತ್‌ ಮೆಲಿಸಾಂದೆ (೧೮೯೨) 
ಅಲ್ಲ ದೈನ್‌ ಎತ್‌ ಪಲೊಮೈದ್ಸ್‌ (೧೮೯೪ 
ಇಂತೀರಿಯು ಆರ್‌ (ದಿ ಇಂಟೀರಿಯರ್‌) (೧೮೯೫) 
ಲೊ ಮಾರ್ತ್‌ ದಿ ತಿಂತಗಿಲೇಸ್‌ (೧೮೯೫) 
ಅಗ್ಲವಿಯಾನೆ ಎತ್‌ ಸೆಲಿಸೆತ್ತ (೧೮೯೬) 
. ಸೊಯಿಯುರ್‌ ಬಿಯಾತ್ರೀಸೆ (ಸಿಸ್ಟರ್‌ ಬೀಟ್ರಿಸ್‌) (೧೮೯೬) 
. ಆರ್ದಿಯೆನ್‌ ಎತ್‌ ಬಾರ್ಬೆಬ್ಲೂ (೧೮೯೬) 
. ಮೊನ್ನ ವನ್ನಾ (೧೯೦೨) 
. ಜಾಯ್‌ ಜಿಲ್ಲೆ (೧೯೦೩) 
ಮರಿಯೆ ಮಗ್ಗಲೀನೆ (೧೯೦೯) 
ಲ್‌ ಓಯಿಸಿಯೂ ಬ್ಲೂ (೧೯೦೯) 
ದಿ ಬೆಟ್ರಾತಲ್‌ (೧೯೧೯) 
ದಿ ಬರ್ಗೊ ಮಾಸ್ಟರ್‌ ಆಫ್‌ ಸ್ಟಿಲಿಮಾಂಡೆ 
ದಿ ಮಿರಕಲ್‌ ಆಫ್‌ ಸೇಂಟ್‌ ಆಂಟೋನಿ 


Marr ಈ LCP ಓ 


ಕಾ ಜಾ: ಈ ಲ 
ಜನಿ ೫ 8 ೪8 ಈ ಅಥ ರಿ ನಿ 


೧೮೦ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಗದ್ಯಕೃತಿಗಳು 


೧ 
೨ 
೩ 
೪ 
೫. 
೬ 
೭ 
೮ 
೯ 


೧೦. 
೧೨. 
೧೩. 
೧೪. 
೧೫. 
೧೬.. 


ಏನ್ಸಿಯೆಂಟ್‌ ಈಜಿಪ್ಟ್‌ 

ದಿ ಗ್ರೇಟ್‌ ಬಿಯಾಂಡ್‌ 

ದಿ ಅವರ್‌ಗ್ಲಾಸ್‌ 

ದಿ ಲೈಫ್‌ ಆಫ್‌ ದಿ ಬೀ (೧೯೦೦) 

ದಿ ಲೈಫ್‌ ಆಫ್‌ ದಿ ವೈಟ್‌ ಆಂಟ್‌ (೧೯೩೦) 
ದಿ ಲೈಫ್‌ ಆಫ್‌ ಟರ್ಮೈಟ್ಸ್‌ (೧೯೨೭) 

ದಿ ಇಂಟಲಿಜೆನ್ಸ್‌ ಆಫ್‌ ಫ್ಲವರ್‌ (೧೯೦೭) 
ಓಲ್ಡ್‌ ಫ್ಯಾಷನ್ನ್‌ ಫ್ಲವರ್ಸ್‌ ಅಂಡ್‌ ದೇರ್‌ ಓಪನ್‌ಯೇರ್‌ 
ಸುಪ್ರೀಂಲಾ 

ವಿಸ್ಡಂ ಅಂಡ್‌ ಡೆಸ್ಟಿನಿ 

ದಿ ಟ್ರೆಷರ್‌ ಆಫ್‌ ದಿ ಹಂಬಲ್‌ (೧೮೯೬) 
ದಿ ಡಬಲ್‌ ಗಾರ್ಡನ್‌ (೧೯೦೧) 

ದಿ ಬೆರೀಡ್‌ ಟೆಂಪಲ್‌ (೧೯೦೨) 

ಡೆತ್‌ (೧೯೦೩) 

ದಿ ಅನ್ನೋನ್‌ ಗೆಸ್ಟ್‌ 


೧೭. ದಿ ಗ್ರೇಟ್‌ ಸೀಕ್ರೆಟ್‌ (೧೯೦೪) 

೧೮. 

೧೯. ದಿಶಾಡೋ ಆಫ್‌ದಿ ಎಂಗ್ಸ್‌ (೧೯೦೬) 
೨೦. 
೨೧. 
೨೨. 


ಬಿಫೋರ್‌ ದಿ ಗ್ರೇಟ್‌ ಸೈಲೆನ್ಸ್‌ (೧೯೦೫) 
ಲೈಫ್‌ ಇನ್‌ ಸ್ಟೇಸ್‌ (೧೯೩೪) 
ಮೈ ಡಾಗ್‌ (೧೯೧೩) 


ಲೈಫ್‌ ಅಂಡ್‌ ಫ್ಲವರ್‌ 


ಅನುಬಂಧ / ೧೮೧ 


೨೩. ಮೌಂಟೇನ್‌ ಪಾಥ್ಸ್‌ 

೨೪. ದಿ ರಾಕ್‌ ಆಫ್‌ ದಿ ಸ್ಟಾರ್ಕ್‌ 
೨೫. ಬ್ಲೂ ಬಬ್ಬೀಸ್‌ (೧೯೪೦) 
೨೬. ಪಿಜನ್ಸ್‌ ಅಂಡ್‌ ಸ್ಪೈಡರ್ಸ್‌ 
೨೭. ದಿ ಮ್ಯಾಜಿಕ್‌ ಆಫ್‌ ದಿಸ್ಟಾರ್ಸ್‌ 


೨೮. ಹೌಸ್‌ ಆಫ್‌ ಗ್ಲಾಡ್‌ನೆಸ್‌ 
ಕವನ ಸಂಕಲನ 
೧. ಸೆರೆಸ್‌ ಶಾಡೆಸ್‌ (೧೮೮೯) 


ಕಥೆ 


೧... ಮಸಾಕರ್‌ ಆಫ್‌ ದಿ ಇನಸೆಂಟ್ಸ್‌ 


ಅನುವಾದ 
೧. ಮ್ಯಾಕ್‌ಬೆತ್‌ (೧೯೧೦) 


೫೫ ಜು ೫ ೫ 


೧೮೨/ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಅನುಬಂಧ - 1 
ನೊಬೆಲ್‌ ಪ್ರಶಸ್ತಿ ವಿಜೇತ ಲೇಖಕ -ಲೇಖಕಿಯರು 








ವರ್ಷ ವಿಜೇತರು ದೇಶ- ಭಾಷೆ 
೧೯೦೧ ಸುಲಿ ಫ್ರಧೋಮ್‌ (Sully Prudhomme) ಫ್ರಾನ್ಸ್‌- ಫ್ರೆಂಚ್‌ 
೧೯೦೨ ಧಿಯೆಡೋರ್‌ ಮೊಮೆಸನ್‌ (Theodor Mommesen) ಜರ್ಮನಿ- ಜರ್ಮನ್‌ 
೧೯೦೩ ಬ್ಯೋನ್‌ ಸ್ಫರ್ನ್‌ ಬ್ಯೋರ್ನ್‌ಸನ್‌ (Bjomnstemoe Bjomson) ನಾರ್ವೆ-ನಾರ್ವೇಜಿಯನ್‌ 
೧೯೦೪ ಫ್ರೆಡೆರಿಕ್‌ ಮಿಸ್ತಲ್‌ (Frederic Mistral) ಫ್ರಾನ್‌- ಫ್ರೆಂಚ್‌ 
ಯೋಸೆ ಈಚಿಗಾರೆ (1066 Echegaray) ಸ್ಟೇನ್‌-ಸ್ಪ್ಯಾನಿಷ 
೧೯೦೫ ಹೆನ್ರಿಕ್‌ ಸಿಯೆನ್‌ ಕಿಯೆವಿಚ್‌ (Henk Sienkiewicz) ಫೋಲಿಂಡ್‌- ಪೋಲಿಷ್‌ 
೧೯೦೬ ಜಿಯೂಸೆ ಕಾರ್ದೂಚ್ಚಿ (Giouse Carducci) ಇಟಲಿ- ಇಟಾಲಿಯನ್‌ 
೧೯೦೭ ರಡ್‌ಯಾರ್ಡ್‌ ಕಿಪ್ಲಿಂಗ್‌ (Rudyard Kipling) ಗ್ರೇಟ್‌ ಬ್ರಿಟನ್‌-ಇಂಗ್ಲಿಷ್‌ 
೧೯೦೮ ರುಡಾಲ್ಫ್‌ ಯೂಕೆನ್‌ (Rudolf Eucken) ಎ ಜರ್ಮನಿ- ಜರ್ಮನ್‌ 
೧೯೦೯ ಸೆಲ್ಫು ಲಾಗರ್‌ಲಾಫ್‌ (Selma Lagerlof) ಸ್ವೀಡನ್‌- ಸ್ವೀಡಿಷ್‌ 
೧೯೧೦ ಪಾಲ್‌ಹೇಸೆ (Paul Heyse) ಜರ್ಮನಿ- ಜರ್ಮನ್‌ 
೧೯೧೧ ಮಾರೀಸ್‌ ಮೇತರ್‌ಲಿಂಕ (Mourice Mactetinck) ಬೆಲ್ಜಿಯಂ-ಫ್ರೆಂಚ್‌ 
೧೯೧೨ ಗೆರ್‌ಹಾರ್ಟ್‌ ಹಾಪ್ಸ್‌ಮನ್‌ (Gehan Hauptmann) ಜರ್ಮನಿ- ಜರ್ಮನ್‌ 
೧೯೧೩ ರವೀಂದ್ರನಾಥ ಠಾಕೂರ್‌ (Rabindranath Tagore) ಭಾರತ- ಬಂಗಾಳಿ 
೧೯೧೪ ಯಾರಿಗೂಇಲ್ಲ - ೬ 
೧೯೧೫ ರೋಮೆ ರೋಣ (Romain Rolland) ಫ್ರಾನ್ಸ್‌- ಫ್ರೆಂಚ್‌ 
೧೯೧೬ ವೆರ್ಡೆರ್‌ ಎ. ಹೈದೆನ್‌ಸ್ತಾಮ್‌ (emer V. Heidenstam) ಸ್ವೀಡನ್‌ - ಸ್ವೀಡಿಷ್‌ 
೧೯೧೭ ಕಾರ್ಲ್‌ ಜೈಲೆರೂಪ್‌ (Kan Gjellerup) ಡೆನ್ಮಾರ್ಕ್‌- ಡೇನಿಷ್‌ 
ಹೆನ್ರಿಕ್‌ ಫೋಂತೊಪ್ಪಿದಾನ್‌ (Hennk Pantoppidan) ಡೆನ್ಶಾಕ್‌- ಡೇನಿಷ್‌ 
೧೯೧೮ ಯಾರಿಗೂ ಇಲ್ಲ ಎ ಹ 
೧೯೧೯ ಕಾರ್ಲ್‌ ಸಿಟೆಲರ್‌ (Can 5180) ಸ್ವಿಟ್ಟರ್‌ ಲ್ಯಾಂಡ್‌- ಜರ್ಮನ್‌ 


ನೊಬೆಲ್‌ ಪ್ರಶಸ್ತಿ ವಿಜೇತರು/ ೧೮೩ 


(8೨೦ ನುಟ್‌ ಹ್ಯಾಮ್ಸುನ್‌ (Knut Hamsun) 

೧೯೨೧ ಅನಾತೋಲ್‌ ಫ್ರಾನ್ಸ್‌ (Anatole France) 

೧೯೨೨ ಯಾಸಿಂಯೊ ಬೆನಾವೆಂತೆ (acinto Benavente) 
೧೯೨೩ ಡಬ್ಲ್ಯುಬಿ. ಯೇಟ್ಸ್‌ (WB. Yeats) 

೧೯೨೪ ವ್ಲಾದಿಸ್ಲಾ ರೇಮೋಂತ್‌ (Wladyslaw Reymont) 
೧೯೨೫ ಜಾರ್ಜ್‌ ಬರ್ನಾರ್ಡ್‌ ಷು (George Bemard Shaw) 
೧೯೨೬ ಗ್ರೇತ್ಲಿಯಾ ದೆಲೆದ್ದಾ (Grama Deledda) 

೧೯೨೭ ಹೆನ್ರಿ ಬೆರ್ಗ್‌ಸನ್‌ (Henn Bergson) 

೧೯೨೮ ಸಿಗ್ರಿದ್‌ ಉಂದ್‌ಸೆತ್‌ (576 Undset) 

೧೯೨೯ ಥಾಮಸ್‌ ಮಾನ್‌ (Thomas Mann) 

೧೯೩೦ ಸಿಂಕ್ಷೇರ್‌ ಲೀವಿಸ್‌ (Sinclair Lewis) 

೧೯೩೧ ಎರಿಕ್‌ ಏಕ್ಸೆಲ್‌ ಕಾರ್ಲ್‌ಫೆಲ್‌ (Enk Axel Karifeldt) 
೫೩೨ ಜಾನ್‌ ಗಾಲ್ಫ್‌ವರ್ದಿ (John Galsworthy) 

(೧೯೩೩ ಇವಾನ್‌ ಬುನಿನ್‌ (Ivan Bunin) 

೧೯೩೪ ಲುಯಿಜಿ ಪಿರಾಂಡೆಲೊ (1೬181೧6010) 
೧೯೩೫ ಯಾರಿಗೂಇಲ್ಲ 

೧೯೩೬ ಯೂಜೀನ್‌ ಓನೀಲ್‌ (Eugene ONeill) 


೧೯೩೭ ರೋಜರ್‌ ಮಾರ್ತಿನ್‌ ದೂ ಗಾರ್‌ (Roger Martin Du Gard) 


೧೯೩೮ ಪರ್‌ ಎಸ್‌. ಬಕ್‌ (Pearl S. Buck) 


೧೯೩೯ ಫ್ರಾನ್ಸ್‌ ಈಮಿಲ್‌ ಸಿಲ್ಲಾನ್‌ 2 (Frans 867 Sillanpaa) 


೧೯೪೦ ಯಾರಿಗೂಇಲ್ಲ 
೧೯೪೧ ಯಾರಿಗೂಇಲ್ಲ 
೧೯೪೨ ಯಾರಿಗೂಇಲ್ಲ 
೧೯೪೩ ಯಾರಿಗೂಇಲ್ಲ 
೧೯೪೪ ಯೊಹಾನ್ನೆಸ್‌ ವಿ. ಯೆನ್‌ಸೆನ್‌ (Johannes V. Jensen) 


೧೮೪ /ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ನಾರ್ವೆ- ನಾರ್ವೇಜಿಯನ್‌ 
ಸ್ಪೇನ್‌-ಸ್ಕಾನಿಷ್‌ 
ಐರ್ಲೆಂಡ್‌-ಇಂಗ್ಲಿಷ್‌ 
ಫೋಲೆಂಡ್‌- ಫೋಲಿಷ್‌ 
ಗ್ರೇಟ್‌ ಬ್ರಿಟನ್‌ - ಇಂಗಿಷ್‌ 
ಇಟಲಿ- ಇಟಾಲಿಯನ್‌ 
ಫ್ರಾನ್‌- ಫ್ರೆಂಚ್‌ 
ನಾರ್ವೆ-ನಾರ್ವೇಜಿಯನ್‌ 
ಜರ್ಮನಿ- ಜರ್ಮನ್‌ 
ಅಮೆರಿಕ- ಇಂಗ್ಲಿಷ್‌ 
ಸ್ವೀಡನ್‌- ಸ್ವೀಡಿಷ್‌ 

ಗ್ರೇಟ್‌ ಬ್ರಿಟನ್‌ - ಇಂಗ್ಲಿಷ್‌ 
ರಷ್ಯಫ್ರಾನ್ಸ-ರವ್ಯನ್‌ 
ಇಟಲಿ- ಇಟಾಲಿಯನ್‌ 
ಅಮೆರಿಕ - ಇಂಗ್ಲಿಷ್‌ 
ಫ್ರಾನ್ಸ್‌- ಫ್ರೆಂಚ್‌ 
ಅಮೆರಿಕ - ಇಂಗ್ಲಿಷ್‌ 
ಫಿನ್ಲೆಂಡ್‌ - ಫಿನ್ನಿಷ್‌ 


ಡೆನ್ನಾ ರ್ಕ್‌- ಡೇನಿಷ್‌ 


ಗೇಬ್ರಿಯೆಲಾ ಮಿಸ್ತಲ್‌ (Gabriela Mistral) ಚಿಲಿ-ಸ್ಟು ನಿಷ 


ಹರ್ಮನ್‌ಹೆಸ್‌ (Hermann Hesse). ಸ್ವಿಟ್ಟರ್‌ ಲ್ಯಾಂಡ್‌ - ಜರ್ಮನ್‌ 
ಅಂದ್ರೆ ಜೀದ್‌ (Andre Gide) ಫ್ರಾನ್‌- ಫ್ರೆಂಚ್‌ 
ಟಿ. ಎಸ್‌. ಎಲಿಯಟ್‌(T.S. Eliot) ಗ್ರೇಟ್‌ಬ್ರಿಟನ್‌- ಇಂಗ್ಲಿಷ್‌ 
ವಿಲಿಯಂ ಫಾಕ್ಷರ್‌ (William Faulkner) ಅಮೆರಿಕ-ಇಂಗ್ಲಿಷ್‌ 
ಬರ್ಟ್ರಂಡ್‌ ರಸೆಲ್‌ (Bertrand Russel) ಗ್ರೇಟ್‌ಬ್ರಿಟನ್‌-ಇಂಗ್ಲಿಷ್‌ 
ಪಾರ್‌ಲಾಗರ್‌ಕ್ವಿಸ್ಟ್‌ (Parl agerkvist) ಸ್ವೀಡನ್‌ -ಸ್ವೀಡಿಷ್‌ 
ಫ್ರಾನ್ಸುವಾ ಮೋರಿಯಾಕ್‌ (Francios Mouriac) ಫ್ರುನ್ಸ್‌: ಫ್ರೆಂಚ್‌ 
ವಿನ್ಸ್‌ ಟನ್‌ ಚರ್ಚಿಲ್‌ (Winston Churchill) ಗ್ರೇಟ್‌ಬ್ರಿಟನ್‌- ಇಂಗ್ಲಿಷ್‌ 
ಅರ್ನೆಸ್ಟ್‌ ಹೆಮಿಂಗ್‌ವೇ (Emest Hemingway) ಅಮೆರಿಕ- ಇಂಗ್ಲಿಷ್‌ 
ಹಾಲ್‌ದೋರ್‌ ಲ್ಯಾಕ್ಸ್‌ನೆಸ್‌ (ಊalldor Laxness) ಐಸ್‌ಲೆಂಡ್‌-ಐಸ್‌ಲ್ಯಾಂಡಿಕ್‌ 
ಯುವಾನ್‌ ಆರ್‌. ಯಿಮೆನೆಸ್‌ (Juan 8. Jimenez) ಸ್ಟೇನ್‌-ಸ್ಪ್ಯಾನಿಷ್‌ 
ಆಲ್ಬರ್ಟ್‌ ಕಾಮು (Albert Camus) ಎ ಫ್ರಾನ್ಸ್‌ - ಫ್ರೆಂಚ್‌ 
ಬೋರಿಸ್‌ ಪಸ್ತರ್‌ನಾಕ್‌(8ಂ0ಗೂ Pastemak) ಸೋವಿಯತ್‌ ಒಕ್ಕೂಟ - ರಷ್ಯನ್‌ 
(ಪ್ರಶಸ್ತಿ ಪಡೆಯಲಿಲ್ಲ) 
ಸಾಲ್ವತೋರೆ ಕಾಸಿಮೋದೊ(Salvatore Quasimodo) ಇಟಲಿ- ಇಟಾಲಿಯನ್‌ 
ಸೆಂಟ್‌-ಜಾನ್‌ ಪೆಸ್‌೯(Saint-John Perse) ಫ್ರುನ್ಸ್‌- ಫ್ರೆಂಚ್‌ 
ಇವೊ ಅಂದ್ರಿಜ್‌ (vo Andric) ಯೂಗೊಣ್ಣಾವಿಯಾ-ಸೆರ್ಬೊಕ್ರೋತ್‌ 
ಜಾನ್‌ ಸ್ಪೈನ್‌ ಬೆಕ್‌ (ohn Steinbeck) ಅಮೆರಿಕ-ಇಂಗ್ಲಿಷ್‌ 
ಜಿಯಾರ್‌ ಜೋಸ್‌ ಸೆಫೇರಿಸ್‌ (Giorgos 504019) ಗ್ರೀಸ್‌- ಗ್ರೀಕ್‌ 
ಜೀನ್‌-ಪಾಲ್‌ ಸರ್ತ್‌ (Jean-Paul Sartre) ಫ್ರಾನ್ಸ್‌ - ಫ್ರೆಂಚ್‌ 
(ಪ್ರಶಸ್ತಿ ನಿರಾಕರಿಸಿದ 
ಮಿಖಾಯಿಲ್‌ ಶೊಲೋಖೊವ್‌ (Mikhail Sholokhov) ಸೋವಿಯತ್‌ 
ಒಕ್ಕೂಟ- ರಷ್ಯನ್‌ 


ನೊಬೆಲ್‌ ಪ್ರಶಸ್ತಿ ವಿಜೇತರು/ ೧೮೫ 


೧೯೬೬ 


೧೯೬೭ 


೧೯೬೮ 
೧೯೬೯ 


(೯೭0 


೧೯೭೧ 
೧೯೭೨ 
(೭೩ 
(X೭೪ 


೧೯೬೫ 
೧೯೭೬ 
೧೯೭೭ 
೧೯೭೮ 
೧೯೭೯ 
೧೯೮೦ 
೧೯೮೧ 
೧೯೮೨ 


೧೯೮೩ 
೧೯೮೪ 


ಎಸ್‌. ವ್ಯೆ ಅಗ್ನಾನ್‌(5. Y. Agnon) 


ವಿ 
ಇಸ್ರೀಲ್‌ ದ ಹೀಬ್ರೂ 


ನೆಲ್ಲಿ ಸ್ಕಾಚ್‌ (Nelly Sachs) ಜರ್ಮನಿ- ಜರ್ಮನ್‌ 
ಮಿಗೇಲ್‌ ಏಂಜಲ್‌ ಅಸ್ತೂರಿಯಾಸ್‌ 

(Miguel Angel Asturias) ಗ್ವಾಟಿಮಾಲಾ-ಸ್ಟ್ರ್ಯಾನಿಷ್‌ 

ಯಸುನಾರಿ ಕವಾಚಾಟ(asunan Kawabata) ಜಪಾನ್‌- ಜಾಪನೀಸ್‌ 

ಸ್ಕಾಮ್ವಯೆಲ್‌ ಕಟ್‌ (Samuel Becktt) ಐಗ್ಗೆ ಂಡ್‌/ಫ್ರಾನ್ಸ್‌- 

ಫ್ರೆಂಚ್‌/ಇಂಗ್ಲಿಷ್‌ 

ಅಲೆಕ್ಸಾ ೦ಡರ್‌ ಸೋಲ್ಟಿನಿತ್ಸಿನ್‌ (Alexsander Solzhenitsyn) ಸೋವಿಯತ್‌ ಒಕ್ಕೂಟ 

ಸ 

ಪ್ಯಾಬ್ಲೊ ನೆರೂದಾ Pablo Neruda) ಚಿಲಿ-ಸ್ತ್ರಾ ನಿಷ್‌ 

ಹೇನ್ರಿಶ್‌ ಬ್ಯೋಲ್‌ (Heinrich Boll) ಪಶ್ಚಿ ಮ ಜರ್ಮನಿ- ಜರ್ಮನ್‌ 


ಪ್ಯಾಟ್ರಿಕ್‌ ವ್ಹೆ ಟ್‌ (Patrick White) 

ಐವಿಂಡ್‌ ಜಾನ್ಸನ್‌ (Eyvind Johnson) 

ಹ್ಯಾರಿ ಮಾರ್ತಿನ್‌ಸನ್‌ (Hany Martinson) 
ಯೂಜೀನಿಯೊ ಮೊಂ3T(ಔugeoio Montale) 
ಸಾಲ್‌ ಬೆಲೊ (Saul Bellow) 
ಎನ್ಸೆಂತೆ ಅಲೆಕ್ಷಾಂದ್ರೆ (Vincente Aleixandre) 
ಐಸಾಕ್‌ ಬಾಷೆಬಿಸ್‌ ಸಿಂಗರ ( 122: Bashevis Singer) 
ಒಡಿಸ್ಕೂಸ್‌ ಎಲೀಟಸ್‌ (Odysseus Elytis) 
ಚಿಸ್ಲಾ ಮಿಲೋತ್ಸ್‌ (೧೩೩೩೪41052) 
ಎಲಿಯಾಸ್‌ ಕ್ಯಾನೆಟಿ (Elias Canetti) 
ಗೇಬ್ರಿಯಲ್‌ ಗಾರ್ಸಿಯಾ ಮಾರ್ಕೇಸ್‌ 

(Gabriel Garcia Marquez) 
ವಿಲಿಯಂಗೊಲ್ಲಿಂಗ್‌ (William Golding) 
ಯೂರೋಸ್ಟಾವ್‌ ಸೀಫತ್‌r (aroslow Seifert) 


೧೮೬ / ಮಾರಿಸ್‌ ಮೇತರ್‌ಲಿಂಕ್‌: ವಾಚಿಕೆ 


ಆಸ್ಟ್ರೇಲಿಯ- ಇಂಗ್ಲಿಷ್‌ 

ಸ್ವೀಡನ್‌ - ಸ್ವೀಡಿಷ್‌ 

ಸ್ವೀಡನ್‌- ಸ್ವೀಡಿಷ್‌ 
ಇಟಲಿ-ಇಟಾಲಿಯನ್‌ 

ಅಮೆರಿಕ - ಇಂಗ್ಲಿಷ್‌ 

ಸ್ಪೇನ್‌- ಸ್ಪಾನಿಷ್‌ 

ಅಮೆರಿಕ - ಯಿದ್ದಿಶ್‌ 

ಗ್ರೀಸ್‌ - ಗ್ರೀಕ್‌ 
ಪೋಲಿಂಡ್‌/ಅಮೆರಿಕ - ಪೋಲಿಷ್‌ 
ಗ್ರೇಟ್‌ ಬ್ರಿಟನ್‌ - ಜರ್ಮನ್‌ 


ಕೊಲಂಬಿಯ- ಸ್ಪ್ಯಾನಿಷ್‌ 
ಗ್ರೇಟ್‌ ಬ್ರಿಟನ್‌- ಇಂಗ್ಲಿಷ್‌ 


ಚಿಕೋಸ್ಲೊ| ೇಮಕಿಯ - ಚೆಕ್‌ 


೧೯೮೫ 
೧೯೮೬ 
೧೯೮೭ 
೧೯೮೮ 
೧೯೮೯ 
೧೯೯೦ 
೧೯೧ 
೧೯೯೨ 
೧೯೩ 
೧೯೯೪ 
೧೯೫ 
೧೯೯೬ 
೧೯೯೭ 


ಕ್ಲಾದ್‌ ಸಿಮೋನ್‌ (Claude Simon) 
ವೊಲೆಷೊಯಿಂಕ (Wole Soyinka) 


ಜೋಸೆಫ್‌ ಬ್ರಾಡ್‌ ಸ್ಕಿ (Joseph Brodsky) 
ನಜೀಬ್‌ ಮಹಘೌಜ್‌ (Najib Mahfuz) 
ಕಾಮಿಲೆ ಯೋನಿ ಸೆಲು (Camilo Jose Cela) 


ಒಕ್ತಾವಿಯಾ ಫಘೌಜ್‌ (Octavio Paz) 


ನ್ಯಾಡಿನ್‌ ಗೋರ್ಡಿಮರ್‌ (Nadine Gordimer) 


ಡೆರೆಕ್‌ ಮಲ್ಯುಟ್‌ (Derek Wolcott) 
ಟೋನಿ ಮಾರಿಸನ್‌ (Tony Morison) 
ಕೆಂಜಬುರೋ ಒಯೆ (Kngaburo ೦6) 
ಸೀಮನ್‌ ಹೀನಿ (Seaman Heany) 
ವಿಸ್ಲಾವಾ ಸಿಂಬೊ (Wislawa 52180) 
ಡೇರಿಯೋಫೋ (Daಗಂ Fo) 


ನೈಜಿರಿಯಾ -ಇಂಗ್ಲಿಷ್‌ 
ರಷಿಯಾ/ಅಮೆರಿಕ - ರಷ್ಯನ್‌ 
ಈಜಿಫ್ಟ್‌- ಅರಾಬಿಕ್‌ 
್ಟೈನ್‌-ಸ್ವಾನಷ 
ಮೆಕ್ಸಿಕೊ - ಸ್ಪಾನಿಷ್‌ 

ದಕ್ಷಿಣ ಆಫ್ರಿಕಾ-ಇಂಗ್ಲಿಷ್‌ 


ಸೈಂಟ್‌ ಲೂಸೀಯ(ಕೆಬಿಯನ್‌) - ಇಂಗ್ಲಿಷ್‌ 


ಅಮೆರಿಕ -ಇಂಗ್ಲಿಷ್‌ 
ಜಪಾನ್‌ - ಜಪಾನಿ 
ಯು.ಕೆ. -ಐರಿಷ್‌ 
ಪೊಲೆಂಡ್‌ - ಪೋಲಿಷ್‌ 
ಇ್ನಟಲಿ- ಇಟಾಲಿಯನ್‌ 


ನೊಬೆಲ್‌ ಪ್ರಶಸ್ತಿ ವಿಜೇತರು/ ೧೮೭ 


ಬೆಲ್ಲಿಯಂ ದೇಶದ ಮಾರಿಸ್‌ ಮೇತರ್‌ಲಿ sd ರ್ಗ 
ಬಹುಮಾನ ಪಡೆದ ಲೇಖಕ. ಫ್ರೆಂ 
ಸಮೃದ್ಧಗೊಳಿಸಿ ದ ಮೇತರ್‌ಲಿಂಕ್‌ ಅನು 
ಭಕ ಬೆಳಕಿನ ಕಾಣೆಯನು ತನ್ನ ಬರಹ 


ಅ ತ್ತಿ 'ಅಭಿವ್ಯಕ್ತಿಸಿ ಸಿದ್ದಾನೆ. ಸಂಕೇತವಾದದಿಂದ : 


ಹಾದಿಯನ್ನು ಸತಿಯನ್ನು ತನ್ನ ಪ್ರತಿಭೆಯಲ್ಲಿ ಲೆಚ್ಚೊತ್ತಿದ. ಚ ಮರಿಯೆ 
ಮುಗ್ಗಲೀನೆ ದ ಪೂರ್ಣ ಅನುವಾದದೊಂದಿಗೆ' ಉಳಿದ ನಾಟಕಗಳ, 








ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಬೆಂಗಳೂರು - ೫೬೦ ೦೧೮ 


